





ಸಮರಸ 


ಶ್ರೀ ಎನ್‌. ಎಸ್‌. ದೇವಿಪ್ರಸಾದ್‌ ಅಭಿನಂದನ ಗ್ರಂಥ 


ಪ್ರಧಾನ ಸಂಪಾದಕ 
ಡಾ| ಬಿ. ಪ್ರಭಾಕರ ಶಿಶಿಲ ಸುಳ್ಯ 


೨೦೦೩ 
ದೇವಿಪ್ರಸಾದ್‌ ಅಭಿನಂದನ ಸಮಿತಿ, ಸಂಪಾಜೆ 


SAMARASA: A felicitation volume presented to 
Sri. N.S. Devi Prasad Sampaje. Edited by 
Dr. B. Prabhakara Shishila. Published by Devi Prasad 


Abhinandana Samithi, 5೩7303. 


೧೩೦೨5 :196 
ಲಿ Authors 
Price: Rs.30/- 


Members of Editorial Board 


Sn. K.R. Gangadhara 


Sri. M.B. Sadashiva 
Sri. B.A. Ganapathi 
Sn. Mahammed Kunhi 
Prof. Shivanna Nelamane 
Sri. Poovappa Kaniyoor 


Cover Page Design : Mohan Sona 
Printed at: Prakash Offset Printers, Baikampady, Mangalore. 


Copies available at: Sridevi Stationers 
Car Street Sullia 
D.K. Karnataka 574239 
Phone : 08257 600746 


ಸಂಪಾದಕೀಯ 


ದೇವಿ ಪ್ರಸಾದರದು ಒಂದು ವಿಶಿಷ್ಟ ವ್ಯಕ್ತಿತ್ವ. ಕೊಡಗು ಮತ್ತು ದಕ್ಷಿಣ 
ಕನ್ನಡ ಜಿಲ್ಲೆಗಳ ಸಂಗಮ ಸ್ಥಾನ ಸಂಪಾಜೆ ಅವರ ಊರು. ಅವರು ಎರಡೂ ಜಿಲ್ಲೆಗಳಲ್ಲಿ 
ವ್ಯಾಪಿಸಿಕೊಂಡವರು. ಸಿನಿಮಾ, ನಾಟಕ, ಸಂಶೋಧನೆ ಮತ್ತು ನಾಡಿನ ಅಖಂಡತೆಗಾಗಿ 
ಮಾಡಿದ ಹೋರಾಟದಿಂದಾಗಿ ರಾಜ್ಯದಾದ್ಯಂತ ಮಿತ್ರರನ್ನು ಸಂಪಾದಿಸಿಕೊಂಡವರು. 
ತಾವು ಕಂಡ ಸತ್ಯವನ್ನು ಪ್ರಾಮಾಣಿಕವಾಗಿ ಅಭಿವ್ಯಕ್ತಿಗೊಳಿಸಬಲ್ಲ ನೇರವಂತಿಕೆಯಿಂದಾಗಿ 
ಅಸಾಮಾನ್ಯ ಎತ್ತರಕ್ಕೆ ಏರಿದವರು. ಅವರ ಷಷ್ಟೃಬ್ಹಪೂರ್ತಿ ಸಂದರ್ಭದಲ್ಲಿ 
ಅಭಿಮಾನಿಗಳ ಒತ್ತಾಸೆಯಿಂದ ಈ ಅಭಿನಂದನಾ ಗ್ರಂಥ ಸಮರಸ ಹೊರಬರುತ್ತಿದೆ. 


ಜೀವನಕ್ಕೊಂದು ಉದ್ದೇಶವಿಲ್ಲದವರು ಯಾವುದೇ ಹವ್ಕಾಸಗಳಿಗೆ ತಮ್ಮನ್ನು 
ಒಡ್ಡಿಕೊಳ್ಳದೆ ಹೇಗೋ ಬದುಕಿ ನಾಶವಾಗುತ್ತಾರೆ. ಹೀಗೆಯೇ ಬದುಕಬೇಕು, ತನ್ನಿಂದ 
ಪರಿಸರಕ್ಕೆ ಜೀವ ಬರಬೇಕೆಂದು ಬಯಸುವ ಅತಿ ವಿರಳರಲ್ಲಿ ದೇವಿಪ್ರಸಾದ್‌ ಒಬ್ಬರು. 
ಅವರು ನಿರ್ಮಿಸಿದ ಸಿನಿಮಾ ಮೂರುದಾರಿಗಳು, ನಾಟಕ ಶಿರಾಡಿಭೂತ, ಕೃತಿ 
ಅಮರಸುಳ್ಯದ ಸ್ವಾತಂತ್ರ್ಯ ಸಮರ ಮತ್ತು ಕೊಡಗಿನಲ್ಲಿ ಭಾಷಾ-ಸಾಂಸ್ಕೃತಿಕ ಸಾಮರಸ್ಥ- 
ಆಯಾ ಕ್ಷೇತ್ರಗಳಲ್ಲಿ ಮೈಲಿಗಲ್ಲುಗಳು. 1837ರ ಅಮರ ಸುಳ್ಕದ ರೈತ 
ಬಂಡಾಯಗಾರರಿಗೆ(ಕಲ್ಕಾಣಪ್ಪನ ಕಾಟಕಾಯಿ!) ಒಂದು ಶಾಶ್ವತ ಸ್ಮಾರಕ ನಿರ್ಮಿಸುವ 
ಮತ್ತು ಕೊಡಗನ್ನು ಕರ್ನಾಟಕದಿಂದ ಪ್ರತ್ಯೇಕಿಸುವ ಹುನ್ನಾರದ ವಿರುದ್ದದ 
ಚಳವಳಿಯಲ್ಲಿ ಜೀವದ ಹಂಗು ತೊರೆದು ಹೋರಾಡಿದರು. ದೇವಿಪ್ರಸಾದರಂತೆ 
ವಿದ್ಯಾವಂತರು ಮತ್ತು ಶ್ರೀಮಂತರು ಜನಪರ ಹೋರಾಟಗಳ 
ನೇತೃತ್ವವಹಿಸಿಕೊಂಡರೆ ಈ ನಾಡಿನ ಹಣೆ ಬರಹವೇ ಬದಲಾಗಿ ಬಿಡುತ್ತದೆ. 


ದೇವಿಪ್ರಸಾದರಿಗಾಗಿ ಗ್ರಂಥವೊಂದನ್ನು ಸಂಪಾದಿಸುವುದು ಅತ್ಯಂತ ಅಭಿಮಾನದ 
ಕೆಲಸ ಅವರ ನಿಕಟವರ್ತಿಯಾಗಿ, ಅವರ ಹೋರಾಟಗಳಲ್ಲಿ ಪಾಲ್ಗೊಂಡು, ಸುಖ ದುಃ 
ಖಗಳಲ್ಲಿ ಭಾಗಿಗಳಾಗಿ ಆತ್ಮೀಯನಾಗಿರುವುದು ಇದಕ್ಕೆ ಮುಖ್ಕ ಕಾರಣವಾದರೆ, 
ಇನ್ನೊಂದು ಅಷ್ಟೇ ಮುಖ್ಯವಾದ ಕಾರಣ. ಕೊಡಗಿನ ಮತ್ತು ಸುಳ್ಳದ ನೈಜ 


IV 
ಇತಿಹಾಸವನ್ನು ಸಂಶೋಧಿಸ ಹೊರಟ ದೇವಿಪ್ರಸಾದರ ಪ್ರಾಮಾಣಿಕತೆ ಮತ್ತು 
ಕೊಡಗನ್ನು ಕರ್ನಾಟಕದಲ್ಲೇ ಉಳಿಸಿಕೊಳ್ಳಲು ಅವರು ಮಾಡಿದ ಹೋರಾಟ 
ಇತಿಹಾಸದಲ್ಲಿ ದಾಖಲಾಗಬೇಕಾಗಿದೆಯೆಂದೇ ಈ ಕೃತಿಯನ್ನು ಸಂಪಾದಿಸಲಾಗಿದೆ. 


ದೇವಿಪ್ರಸಾದರ ಆತ್ಮೀಯರು ಇದಕ್ಕಾಗಿ ಲೇಖನ ಸಿದ್ದಪಡಿಸಿ 
ಕಳಿಸಿಕೊಟ್ಟಿದ್ದಾರೆ. ಸ್ವತ ದೇವಿಪ್ರಸಾದರೇ ನಮಗೆ ಬೇಕಾದ ಮಾಹಿತಿ ಮತ್ತು 
ಭಾವಚಿತ್ರಗಳನ್ನು ಒದಗಿಸಿ ಕೊಟ್ಟಿದ್ದಾರೆ. ಕಿಶೋರ್‌, ಯದುನಂದನ್‌ ಮತ್ತು 
ಧನಲಕ್ಷ್ಮಿ ಡಿ.ಟಿ.ಪಿ. ಕೆಲಸ ಮಾಡಿದ್ದಾರೆ. ಗೆಳೆಯ ಮೋಹನ ಸೋನಾ ಮುಖ ಚಿತ್ರ 
ರಚಿಸಿದ್ದಾರೆ. ಮಂಗಳೂರಿನ ಪ್ರಕಾಶ್‌ ಆಫ್‌ಸೆಟ್‌ ಪ್ರಿಂಟರ್ಸ್‌ನವರು ಅಂದವಾಗಿ 
ಮುದ್ರಿಸಿ ಕೊಟ್ಟಿದ್ದಾರೆ. ದೇವಿಪ್ರಸಾದ್‌ ಅಭಿನಂದನ ಸಮಿತಿಯು ಈ ಕೃತಿಯನ್ನು 
ಪ್ರಕಟಿಸಿದೆ. 


ಇವರೆಲ್ಲರಿಗೂ ವಂದನೆಗಳು. 


ಗಾಂಧಿಜಯಂತಿ ಡಾ| ಪ್ರಭಾಕರ ಶಿಶಿಲ 
೫೦೦3 ಪ್ರಧಾನ ಸಂಪಾದಕರು 






Z 







||ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರಸನ್ನಃ || 
ಶ್ರೀ ಮದೆಡನೀರು ಮಠಾಧೀಶರಾದ ಪರಮಪೂಜ್ಯ 
ಶ್ರೀ ಶ್ರೀ ಶ್ರೀ ಕೇಶವಾನಂದ ಭಾರತೀ ಶ್ರೀಪಾದಂಗಳವರ 
ಘನ ಅಧ್ಯಕ್ಷತೆಯಲ್ಲಿ 
ಶ್ರೀ ಮದ್ರಾಮಚಂದ್ರಾಪುರ ಮಠಾಧೀಶರಾದ ಪರಮ ಪೂಜ್ಯ 
ಶ್ರೀಮದ್‌ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರ 
ದಿವ್ಯೋಪಸ್ಥಿಶಿಯಲ್ಲಿ 
ಡಾ! ಕೀಲಾರು ಗೋಪಾಲಕೃಷ್ಣಯ್ಯ ಮತ್ತು ಕಲಾಭಿಮಾನಿ ಬಳಗ ಇವರು 
ಸಂಪಾಜೆ ಯಕ್ಷಗಾನ ದಶಮಾನೋತ್ಸವ ಸಂದರ್ಭದಲ್ಲಿ ನೀಡಿದ 
ಅಭಿನಂದನ ಪತ್ರ 
ಮನೆತನದ ಪ್ರಭಾವ, ಸಹವರ್ತಿಗಳ ಸಹಕಾರ, ಹಾಗೂ ಹಿರಿಯರ ಮಾರ್ಗದರ್ಶನದಿಂದ ರೂಪುಗೊಂಡ 
ಜೃದ ಪ್ರಮುಖ ಸಾಹಿತಿಗಳ ಒಡನಾಡಿಯಾಗಿ, ಭಾಷೆಯ ಮೇಲೆ ಪ್ರಭುತ್ವವಳ್ಳ ಪ್ರ 


ಪ್ರಭಾ 
ಬರಹಗಾರ. ನಾಟಕ ಹಾಗೂ ಚಲನಚಿತ್ರರಂಗದಲ್ಲಿ ಗಣನೀಯ ಸಾಧನೆಯ ಮಾಡಿದ ಉತ್ತಮ 


ನಿರ್ದೇಶಕ. ತನ್ನ ಆಡಳಿತಾತ್ಮಕ ನೇತೃತ್ವದಿಂದ ಸ್ಥಳೀಯ ದೇವಾಲಯ ಮತ್ತು ವಿದ್ಯಾಲಯಗಳ 
ಬೆಳವಣಿಗೆಯ ರೂವಾರಿ. ರಾಜಕೀಯ ಕ್ಷೇತ್ರದಲ್ಲಿ ಸತ್ಯಧರ್ಮ ನಿಷ್ಕರು, ಶುದ್ಧ ಹಸ್ತರು. 


4 


1, 


ವೀ 


ಸಹಕಾರಿ ಧುರೀಣ, ವಿವಿಧ ಸೇವಾ ಸಂಸ್ಥೆಗಳ ಸಮರ್ಥ ಸಂಘಟಕ. 'ಸ್ಹಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ' 
ಎಂಬ ಧೋರಣೆಯ ಕೊಡುಗೈದಾನಿ. 'ಕೃಷಿತೊ ನಾಸ್ತಿ ದುರ್ಭಿಕ್ಟಂ'- ಹೀಗೆ ಪ್ರಗತಿಪರ ಕೃಷಿಕ. 


ಬಹುಮುಖ ಪ್ರತಿಭಾ ಸಂಪನ್ನ, ಉತ್ತಮ ಕಲಾಪೋಷಕ, ಆತ್ಮೀಯ ಒಡನಾಡಿ. 
ಶ್ರೀ ಎನ್‌. ಎಸ್‌. ದೇವಿಪ್ರಸಾದ್‌ ಸಂಪಾಜೆ 


ನಿಮಗಿದು ಸಾರ್ಥಕ ಸಮಾಜ ಸೇವೆಗಾಗಿ ನೀಡಿದ ಅಭಿನಂದನ ಪತ್ರ 
ಸಿ ನಿಮ್ಮ ಸೇವೆ ನಿರಂತರವಾಗಿರಲಿ. 


ಕ f 
\ 











ಕೀಲಾರು, ಕಲ್ಲುಗುಂಡಿ ಡಾ! ಕೀಲಾರು ಗೋಪಾಲಕೃಷ್ಣಯ್ಯ 
೧೧, ನವಂಬರ ೨೦೦೦ ಮತ್ತು ಕಲಾಭಿಮಾನಿ ಬಳಗ 





Wy ಲೆ ಗಾತ 
4 


ಈ BN 1. 
EN NAAN ಬ್‌ ತ್‌ 






A 
[5 


೦೧ ಇ ೦0 ಛಾ ಜಾ 


ಅಭಿನಂದನಾ ಸಮಿತಿ, ಒಂದು ಇಣುಕು ನೋಟ 
2 ಎಸ್‌. ಇ ಮಹಮ್ಮದ್‌ ಕುಂ 
ಅರುವತ್ತರ ನುಡಿ ನಮನ .ಪ ಡಾ. ಪ್ರಭಾಕರ ಶಿಶಿಲ 


ನಿಸರ್ಗದ ಮಡಿಲ ಷಷ್ಟಬ್ದ ತಾರೆ 
೬ ಜನಾರ್ದನ ಕಣಕ್ಕೂರು 


ನನ್ನ ಮಾವ ಹ ಎಂ. ಬಿ. ಸದಾಶಿವ 
ನನ್ನ ಪ್ರೀತಿಯ ಶಿಷ್ಕ . ಕೆ. ಸಚ್ಚಿದಾನಂದಯ್ಕ 
ಒಡನಾಟದ ನೆನಪುಗಳು ೫ ಕೆ. ಆರ್‌. ಗಂಗಾಧರ್‌ 
ಲಯನ್‌ ದಂಪತಿಗೆ ನಮನ .೫೫ ಕಮಲಾ ಕರಿಯಪ್ಪ 
ದೇವಿಪ್ರಸಾದರ ಷಷ್ಟ್ಯಬ್ದಕ್ಕೆ ಆ ಹೊದ್ದೆಟ್ಟಿ ಭವಾನಿ ಶಂಕರ 
ಸಮರಸ ಜೀವಿಯೊಡನೆ ಒಂದು ಸಂವಾದ 

2 ಪ್ರೊ. ಶಿವಣ್ಣ ನೆಲಮನೆ 


ಮನೆ ಮತ್ತು ಮನೆತನ 


ಹಂಗಿತ್ತ್‌ ಹೇಂಗಾತ್‌ 
೬ ಯಂ. ಬಿ. ಶಿವರಾಯ 

ಪರಂಪರೆ ಮತ್ತು ಆಧುನಿಕತೆಯ ಆವಿಷ್ಕಾರ ಸಂಪಾಜೆ ಮನೆ 
೬ ಪೂವಪ್ಪ ಕಣಿಯೂರು 


8`|ಔಜಿಡಿವುರ 


ಆ 


10. 


ನಿಧಿಯ ಕೊಪ್ಪರಿಗೆ ಕಟ್ಟಿ ಹಾಕಿದ್ದಾರಂತೆ 

2 ಕೆ. ಆರ್‌. ವಿದ್ಯಾಧರ 
ಮನೆತನ .೫* - ಜಯಮ್ಮ ಚೆಟ್ಟಿಮಾಡ 
ಸುಪಥಗಾಮಿ .ಆ ತೀರ್ಥರಾಮ ಹೊದ್ದೆಟ್ಟಿ 
ಜನಾಂಗಕ್ಕೊಂದು ಆದರ್ಶ 2 ಪಟ್ಟಡ ಪ್ರಭಾಕರ 


ನಾಡು, ನುಡಿ ಮತ್ತು ಸಂಸ್ಕೃತಿ 


ಅಖಂಡತೆಯ ಹರಿಕಾರ .೫ ಪ್ರೊ. ಎಂ. ಚಿದಾನಂದ ಮೂರ್ತಿ 
ಕೊಡಗನ್ನು ಕರ್ನಾಟಕದಲ್ಲಿ ಉಳಿಸಿದ ಧೀರ 

೬ ಡಾ. ತಂಬಂಡ ವಿಜಯ್‌ ಪೂಣಚ್ಚ 
ಕೊಡಗು ಪ್ರಜಾವೇದಿಕೆಯ ಸಂಘಟಕ 

2 ವಿ. ಎಸ್‌. ರಾಮಕೃಷ್ಣ 
ದೇವಿ ಪ್ರಸಾದರ ಎರಡು ಕೃತಿಗಳು 

೬ ಪೂಜಾರಿ ಮೊಣಪ್ಪ 
ದೇವಿಪ್ರಸಾದರ ಸಂಶೋಧಕ ದೃಷ್ಟಿ 

೬ ಡಾ. ಚಂದ್ರಶೇಖರ ದಾಮ್ಲೆ 
ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ 

೬ ಪ್ರೊ. ಕೋಡಿ ಕುಶಾಲಪ್ಪ ಗೌಡ 
ಸಂಪಾಜೆಯ ನಾಟಕ ರಚನಾ ಕಾರ್ಯಾಗಾರ 

೬ ಜಬ್ಬಾರ್‌ ಸಮೊ 
ಸಂಪಾಜೆಯಲ್ಲಿ ರಂಗೇರಿದ ಶಿರಾಡಿ ಭೂತೆ 

೬ ಡಾ. ನಾ. ದಾಮೋದರ ಶೆಟ್ಟಿ 
ಸಂಪಾಜೆಯಲ್ಲಿ ನಿಸರ್ಗ ರಂಗ ಸಂಭ್ರಮ 

೬ ಏಕೆ ಬೊಳುವಾರು, ಮೋಹನ ಸೋನಾ 
ಪ್ರಸಾದರೊಡನೆ ಸಾಂಸ್ಕೃತಿಕ ಸಂಸರ್ಗ 2 ಬಾಸುವು ಕೊಡಗು 


80 
85 
88 
91 


97 


10 


105 


110 


120 


125 


128 


133 


136 
140 


ಭಾ ಟಾಟಾ NEN 


ಕ್ರಿಯಾಶೀಲ ಸಾಧಕರು 

2 ಪ್ರೊ. ಅಮೃತ ಸೋಮೇಶ್ವರ 
ಸಾಂಸ್ಕೃತಿಕ ಸ್ಪಂದನಶೀಲ 

೬ ಡಾ. ಎಂ. ಪ್ರಭಾಕರ ಜೋಷಿ 
ಸೃಜನಶೀಲ ವ್ಯಕ್ತಿತ್ವ 

೬5 ಬಾಚರಣಿಯಂಡ ಅಪ್ಪಣ್ಣ 

೬ ಬಿ. ಆರ್‌. ಜೋಯಪ್ಪ 
ಸಹಕಾರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ 

೬ ಎನ್‌. ಮಹಾಬಲೇಶ್ವರ ಭಟ್‌ 
ಸಂಪಾಜೆಯ ಎನ್‌. ಎಸ್‌. ಡಿ. 

5 ಟಿ.ಕೆ. ಜಿ. ಭಟ್ಟ 
ಬಹುಶ್ರುತ ಮತ್ತು ಬಹುಕೃತ .೫ ಐತಪ್ಪ ಎ. 
ಸಾಂಸ್ಕೃತಿಕ ಸಾಧಕ .2 ಶರವು ರಾಮಭಟ್‌ 


ಅಭಿನಂದನ ಸಮಿತಿ 

ಕೊಡಗು ಪ್ರಜಾವೇದಿಕೆ 

ಅಮರಕ್ರಾಂತಿ ಜಾಥಾದಲ್ಲಿ ನಡೆದವರು 

ಅಮರಕ್ರಾಂತಿ ಉತ್ಸವ ಸಮಿತಿ ಮತ್ತು ಉಪಸಮಿತಿಗಳು 
ಬೆಳ್ಳಾರೆ ಕೋಟೆ ಸ್ಮಾರಕ ಸಮಿತಿ 

ಲೇಖಕರ ವಿಳಾಸಗಳು 


144 


148 


150 


151 


156 


158 
163 
166 


168 
170 
171 
174 
176 
177 


ಅಭಿನಂದನ ಸಮಿತಿ : ಒಂದು ಇಣುಕು ನೋಟ 
೫೪ ಎಸ್‌.ಇ. ಮಹಮ್ಮದ್‌ ಕುಂಇ್‌ 


ಸಂಪಾಜೆಯ ಎನ್‌.ಎಸ್‌. ದೇವಿಪ್ರಸಾದರದ್ದು ಬಹುಮುಖ ಪ್ರತಿಭೆಯ 
ವ್ಯಕ್ತಿತ್ವ. "ಆಡು ಮುಟ್ಟದ ಸೊಪ್ಪಿಲ್ಲ" ವೆಂಬಂತೆ ಇವರು ಕೈಯಾಡಿಸಿದ ಕ್ಷೇತ್ರಗಳು 
ಅನೇಕ. ಇವರ ಮಾತುಗಳನ್ನು ಆಲಿಸುವುದು ಖುಷಿ ತರುವ ವಿಚಾರ. ಆಕರ್ಷಕ 
ವ್ಯಕ್ತಿ ತ್ವವನ್ನು ಹೊಂದಿದ ಇವರ ವಿಚಾರಗಳು, ವೈಚಾರಿಕ ನಿಲುವುಗಳು ಇತರರನ್ನು 
ಬೇಗನೆ ಪ್ರಭಾವಿತರನ್ನಾಗಿ ಮಾಡಬಲ್ಲವು. ವಿಭಿನ್ನ ಕ್ಷೇತ್ರಗಳಲ್ಲಿ ಗಣನೀಯ 
ಸಾಧನೆಗೈದ ಇವರನ್ನು ಸಾರ್ವಜನಿಕ ರಂಗದ ಸವ್ಮಸಾಚಿ ಎಂದು ಕರೆದರೂ 
ಅತಿಶಯೋಕ್ತಿಯಾಗಲಾರದು. ವೃತ್ತಿಯಲ್ಲಿ ಕೃಷಿಕರಾದ ಇವರ ಆಸಕ್ತಿಗಳು ಕಲೆ, ಸಾಹಿತ್ಯ, 
ಸಿನಿಮಾ, ನಾಟಕ, ಯಕ್ಷಗಾನ, ಚಿತ್ರಕಲೆ, ರಾಜಕೀಯ, ಹೀಗೆ ಬೆಳೆಯುತ್ತಾ ಸಾಗುತ್ತದೆ. 


ಇಂತಹ ಒಬ್ಬ ಸಾಧಕನ ಸಾರ್ಥಕ ಬದುಕಿನ ೬೦ ಸಂವತ್ಸರಗಳು 
ಪೂರ್ಣಗೊಳ್ಳುವ ಸುಸಂದರ್ಭದಲ್ಲಿ ಅವರಿಂದ ಈ ಸಮಾಜಕ್ಕೆ ಸಂದ ಸೇವೆಯನ್ನು 
ಸ್ಮರಿಸಿ ಸನ್ಮಾನಿಸಬೇಕೆಂಬ ಹಂಬಲ ಅವರ ಅಭಿಮಾನಿ ಮಿತ್ರರುಗಳ ಪೈಕಿ ಕೆಲವರಲ್ಲಿ 
ಸಹಜವಾಗಿಯೇ ಮೂಡಿ ಬಂತು. ಅಭಿನಂದನೆ,. ಸನ್ಮಾನಗಳಿಗೆ ಅರ್ಹವಾದ ಸಾಧನೆ, 
ಸ್ಥಾನಮಾನಗಳು ಹಲವು ದಶಕಗಳ ಹಿಂದೆಯೇ ದೇವಿಪ್ರಸಾದರಿಗೆ ದೊರಕಿತ್ತು. ಸನ್ಮಾನ 
ಪ್ರಶಸ್ತಿಗಳೂ ಲಭ್ಯವಾಗಿದ್ದವು. ಆದರೆ ಅವರ ಹುಟ್ಟೂರು ಮತ್ತು ಕಾರ್ಯಕ್ಷೇತ್ರದ 
ಕೇಂದ್ರ ಬಿಂದುವಾದ ಸಂಪಾಜೆಯಲ್ಲಿ ಯಾವುದೇ ರೀತಿಯ ಸನ್ಮಾನ, ಅಭಿನಂದನೆ 
ವ್ಯವಸ್ಥಿತವಾದ ರೀತಿಯಲ್ಲಿ ನಡೆದಿಲ್ಲದಿರುವುದೂ ಈ ಅಭಿಮಾನಿಗಳ ಆಕಾಂಕ್ಸೆಗೆ 
ಕಾರಣವಾಗಿತ್ತು. 


೨/ ಸಮರಸ 
೭೦ ರ ದಶಕದಲ್ಲಿ ದೇವಿಪ್ರಸಾದರು ತಮ್ಮ ಕಿರಿಯ ವಯಸ್ಸಿನಲ್ಲೇ 
ತಾಲೂಕು ಬೋರ್ಡ್‌ ಸದಸ್ಕರಾಗಿ ಆಯ್ಕೆಯಾಗಿದ್ದರು. ಸಹಕಾರಿ ಬ್ಯಾಂಕಿನ 
ಅಧ್ಯಕ್ಷರಾಗಿ, ಪಿ.ಎಲ್‌.ಡಿ. ಬ್ಯಾಂಕಿನ ಅಧ್ಯಕ್ಷರಾಗಿ , ರಾಜ್ಕ ಭೂಬ್ಯಾಂಕಿನ 
ನಿರ್ದೇಶಕರಾಗಿ ಅವರು ಸಲ್ಲಿಸಿದ ಉತ್ತಮ ಸೇವೆ ಜನರ ಮನಸ್ಸಿನಲ್ಲಿ ಇನ್ನೂ 
ಹಸಿರಾಗಿದೆ. ನಾಲ್ಕು ದಶಕಗಳ ಹಿಂದೆ ಅವರು ಸ್ಥಾಪಿಸಿದ ವಿದ್ಕಾ ಸಂಸ್ಥೆ 
ಸಂಪಾಜೆಯ ಆಸುಪಾಸಿನ ಒಟ್ಟು ಚಿತ್ರಣವನ್ನೇ ಬದಲಿಸಿದ ಮಹತ್ಕಾರ್ಯವೆಂದರೆ 
ತಪ್ಪಾಗಲಾರದು. ಹೈಸ್ಕೂಲು ಶಿಕ್ಷಣಕ್ಕಾಗಿ ಮಡಿಕೇರಿ ಅಥವಾ ಸುಳ್ಳಕ್ಕೆ ಹೋಗುವುದು 
ಅನಿವಾರ್ಯವಾಗಿದ್ದ ಕಾಲದಲ್ಲಿ ಸಂಪಾಜೆಯಲ್ಲಿ ಪ್ರಾರಂಭವಾದ ಪ್ರೌಢಶಾಲೆಯಿಂದಾಗಿ 
ಶಿಕ್ಷಣ ವಂಚಿತರಾಗಿದ್ದ ಬಹುಪಾಲು ಜನರಿಗೆ ವರದಾನ ಲಭಿಸಿದಂತಾಯಿತು. 
ರಾಜಕೀಯ ರಂಗದಲ್ಲಿಯೂ ದೇವಿಪ್ರಸಾದರು ಕ್ರಿಯಾಶೀಲರಾಗಿದ್ದರು. ಹಲವು ಖ್ಯಾತ 
ರಾಜಕಾರಣಿಗಳ ಒಡನಾಟ, ಸ್ನೇಹ ಇವರಿಗಿತ್ತು. ಈಗಲೂ ಇದೆ. ಆದರೆ ರಾಜಕೀಯ 
ಕ್ಷೇತ್ರದ ತೆರೆಯ ಮರೆಗೆ ಸರಿದ ಎನ್‌.ಎಸ್‌.ದೇವಿಪ್ರಸಾದರು ಅನಂತರದ 
ದಿನಗಳಲ್ಲಿ ಇತರ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ರೀತಿ ಮತ್ತು ಗೈದ ಸಾಧನೆ 
ಅವಿಸ್ಮರಣೀಯ. ಕಲೆ, ಸಾಹಿತ್ಮ, ಸಿನಿಮಾ, ನಾಟಕ ಮತ್ತು ಜನಪರ 
ಹೋರಾಟಗಳಲ್ಲಿ ನಿರತರಾದ ಅವರು ಅಭೂತಪೂರ್ವ ಸಾಧನೆಗೈದಿದ್ದಾರೆ. ಅವರು 
ನಿರ್ಮಿಸಿದ ಪ್ರಶಸ್ತಿ ವಿಜೇತ "ಮೂರು ದಾರಿಗಳು " ಚಿತ್ರ ಇದಕ್ಕೊಂದು ನಿದರ್ಶನ. 
ನಮ್ಮ ಪರಿಸರದಲ್ಲಿ ಬ್ರಿಟಿಷರ ವಿರುದ್ದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟಗಳ 
ಕಲ್ಪನೆಯೇ ನಮ್ಮಲ್ಲಿರಲಿಲ್ಲ. ಈ ಹೋರಾಟದ ಚಿತ್ರಣವನ್ನು ಜನರಲ್ಲಿ ಮೂಡಿಸಿ 
ಚರಿತ್ರೆಯಲ್ಲಿ ಅದು ದಾಖಲಾಗುವಂತೆ ಮಾಡಿದ ದೇವಿಪ್ರಸಾದರ ಹೋರಾಟ 
ಅದ್ವಿತೀಯವಾದದ್ದು. ಈ ನಿಟ್ಟಿನಲ್ಲಿ ಅವರು ರಚಿಸಿದ ಕೃತಿ 'ಅಮರ ಸುಳ್ಮದ 
ಸ್ವಾತಂತ್ರ್ಯ ಸಮರ' ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೊಡಗು ಪ್ರತ್ಮೇಕ 
ರಾಜ್ಯವಾಗಬೇಕು ಎಂದು ಕೆಲವರು ಹುಯಿಲೆಬ್ಬಿಸಿದಾಗ ಅದನ್ನು ವಿರೋಧಿಸುವ 
ಧೈರ್ಯ ಕೊಡಗಿನಲ್ಲಿ ಯಾರಿಗೂ ಇರಲಿಲ್ಲ. ಪ್ರಜಾವೇದಿಕೆಯನ್ನು ಸ್ಥಾಪಿಸಿ, ಅದರ 
ಮೂಲಕ ಪ್ರತ್ಯೇಕತಾವಾದಿಗಳ ಬಣ್ಣವನ್ನು ಬಯಲು ಮಾಡುವುದರಲ್ಲಿ ದೇವಿಪ್ರಸಾದರು 
ಯಶಸ್ವಿಯಾಗಿದ್ದಾರೆ. 


ಸಮರಸ / ೩ 


ಇವರ ಅಪೂರ್ವ ಸೇವೆ, ಸಾಧನೆಗಾಗಿ ಸಂಪಾಜೆಯಲ್ಲಿ ಎಂದೋ ಸನ್ಮಾನ 
ನಡೆಯಬೇಕಿತ್ತು. ಸಂಪಾಜೆಯಂತಹ ಹಳ್ಳಿಗಾಡಿನಲ್ಲಿ ಆಗಿನ ಕಾಲದಲ್ಲಿ ಇದನ್ನೆಲ್ಲಾ 
ನಿರೀಕ್ಷಿಸಲೂ ಸಾಧ್ಯವಿಲ್ಲದ ಮಾತು. ಆದರೆ ಈಗ ಜನ ಹೆಚ್ಚೆಚ್ಚು 
ವಿದ್ಕಾವಂತರಾಗಿದ್ದಾರೆ. ವಿಚಾರಶೀಲರಾಗಿದ್ದಾರೆ. ಸಮಾಜದ ಏಳಿಗೆಗೆ ಶ್ರಮಿಸಿದ 
ಮಹಾನುಭಾವರುಗಳನ್ನು ಗುರುತಿಸಿ ಸನ್ಮಾನಿಸುವುದು ಅವರಿಂದ ಸಮಾಜಕ್ಕೆ ಇನ್ನಷ್ಟು 
ಸೇವೆ ದೊರಕಲಿ ಎಂಬ ಸದುದ್ದೇಶಕ್ಕಾಗಿ ಆಗಿದೆ. ಈ ನಿಟ್ಟಿನಲ್ಲಿ ದೇವಿಪ್ರಸಾದರನ್ನು 
ಸನ್ಮಾನಿಸಬೇಕೆಂದು ಅವರ ಅಭಿಮಾನಿಗಳಾದ ನಮ್ಮಲ್ಲಿ ಕೆಲವರಿಗೆ ಅನಿಸಿತು. 
ಪೂರ್ವಭಾವಿಯಾಗಿ ದಿನಾಂಕ ೧೬.೦೩.೦೨ರಂದು ಸಂಪಾಜೆಯಲ್ಲಿ ಸಭೆಯೊಂದನ್ನು 
ಕರೆಯಲಾಯಿತು. ಅಂದಿನ ಸಭೆಗೆ ಶ್ರೀಯುತರಾದ ಕೆ.ಆರ್‌. ಗಂಗಾದರ್‌, 
ಎಂ.ಪಿ.ಉಮೇಶ, ಮಹಮ್ಮದ್‌ ಕುಂಇ್ಲಾ ಗೂನಡ್ಕ, ಯು.ಪಿ.ಜಯಪ್ರಕಾಶ್‌, 
ಡಾ.ಪ್ರಭಾಕರ ಶಿಶಿಲ, ಎಸ್‌.ಎಂ.ಮಹಮ್ಮದ್‌, ಎಂ.ಬಿ.ಸದಾಶಿವ ಮುಂತಾದ ಹಲವು 
ಗಣ್ಮರು ಆಗಮಿಸಿದ್ದರು. ದಿನಾಂಕ ೨೮.೦೪.೦೨ ಎನ್‌. ಎಸ್‌. ದೇವಿಪ್ರಸಾದರಿಗೆ 
೬೦ವರ್ಷ ಪ್ರಾಯ ತುಂಬುವ ಕಾರಣ ಷಷ್ಟ್ಯಬ್ಹಪೂರ್ತಿ ಅಭಿನಂದನ ಸಮಾರಂಭ 
ಏರ್ಪಡಿಸುವುದೆಂದು ಒಮ್ಮತದಿಂದ ಸಭೆ ತೀರ್ಮಾನಿಸಿತು. ಸ್ವಾಗತ ಸಮಿತಿಯ 
ಅಧ್ಯಕ್ಷರಾಗಿ ಬಿ.ಎ.ಗಣಪತಿಯವರನ್ನು ಆಯ್ಕೆ ಮಾಡಲಾಯಿತು. ದಿನವೊಂದನ್ನು 
ನಿಗದಿಪಡಿಸಿ ದೇವಿಪ್ರಸಾದರನ್ನು ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭೇಟಿ 
ಮಾಡಿ ವಿಚಾರವನ್ನು ಮಂಡಿಸಿದರು. ಸಮಿತಿಯ ಅಪೇಕ್ಸೆಯನ್ನು ಸಂತೋಷದಿಂದ 
ಅವರು ಒಪ್ಪಿಕೊಂಡರು. ತಮ್ಮ ಹುಟ್ಟು ಹಬ್ಬದ ದಿನ ಶ್ರೀ ಬಾಲಗಂಗಾಧರನಾಥ 
ಸ್ವಾಮೀಜಿಯವರನ್ನು ಕರೆತಂದು ವೇದ ಪೂಜೆ ನಡೆಸುವ ಕಾರ್ಯಕ್ರಮವನ್ನು ಇಟ್ಟಿರುವ 
ಬಗ್ಗೆ ಸಮಿತಿಯವರಿಗೆ ಅವರು ತಿಳಿಯಪಡಿಸಿದರು. ಅದೇ ಸಂದರ್ಭ ಸ್ವಾಮೀಜಿಯವರ 
ಉಪಸ್ಥಿತಿಯಲ್ಲಿ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸುವ ಸಮಿತಿಯವರ 
ಇಂಗಿತಕ್ಕೆ ದೇವಿಪ್ರಸಾದರು ಸಮ್ಮತಿಸಿದರು. 

ದಿನಾಂಕ ೨೮.೦೪.೦೨ ರಂದು ನಡೆದ ಷಷ್ಟ್ಯಬ್ದ ಪೂರ್ತಿ ಅಭಿನಂದನಾ 


ಸಮಾರಂಭ ಅತ್ಮಂತ ಯಶಸ್ವಿಯಾಗಿ ನಡೆಯಿತು. ಶ್ರೀ ಬಾಲಗಂಗಾಧರನಾಥ 
ಸ್ವಾಮೀಜಿಯವರ ದಿವ್ಮ ಉಪಸ್ಥಿತಿ ಸೇರಿದವರಲ್ಲಿ ಧನ್ಮತಾಭಾವವನ್ನು ಮೂಡಿಸಿತು. 


೪/ ಸಮರಸ 


ಅಭಿನಂದನಾ ಭಾಷಣಕಾರರಾಗಿ ಬರಬೇಕಿದ್ದ ಶಾಸಕರಾದ ಬಿ.ಎ. ಹಸನಬ್ಬರವರಿಗೆ 
ಸೋನಿಯಾ ಗಾಂಧಿಯವರ ಬೆಂಗಳೂರು ಭೇಟಿಯಿಂದಾಗಿ ಬರಲು 
ಅಸಾಧ್ಯವಾಯಿತು. ಅವರ ಬದಲಾಗಿ ಡಾ. ಪ್ರಭಾಕರ ಶಿಶಿಲರು ಮಾಡಿದ ದಿಢೀರ್‌ 
ಅಭಿನಂದನಾ ಭಾಷಣ ಸಭೆಗೆ ಕಳೆಯನ್ನು ಮೂಡಿಸಿತು. ಎಂ. ಬಾಲಕೃಷ್ಣ ಗೌಡರಿಂದ 
ಸ್ವಾಗತ ಭಾಷಣದ ನಂತರ ಕೆ.ಆರ್‌ ವಿದ್ಯಾಧರ ಬಡ್ಡಡ್ಕ, ಪಿ. ದಿವಾಕರ ರೈ ಮತ್ತು 
ಎಂ.ಬಿ. ಸದಾಶಿವ ಶುಭಹಾರೈಸಿ ಮಾತಾಡಿದರು. ನಂತರ ದೇವಿಪ್ರಸಾದರು ಅನೇಕ 
ವಿಚಾರಗಳನ್ನು ಸ್ಮರಿಸುತ್ತಾ ಎಲ್ಲರಿಗೂ ಧನ್ಕವಾದಗಳನ್ನಿತ್ತರು. ಅಂದಿನ ಸಮಾರಂಭದ 
ನಿರೂಪಣೆಯನ್ನು ಕೆ.ಆರ್‌. ಗಂಗಾಧರ್‌ ಸೊಗಸಾಗಿ ನಿರ್ವಹಿಸಿದರು. ಅವರು ಒಟ್ಟು 
ಕಾರ್ಯಕ್ರಮದ ಸಂಘಟಕರಿಗೆ ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದನ್ನು 
ಉಲ್ಲೇಖಿಸಲೇ ಬೇಕು. ಸುಳ್ಕದ ಎಂ.ಪಿ.ಉಮೇಶ (ಗೋಪಿಕಾ)ರವರು ಅಚಲರಾಗಿ 
ನಿಂತು ಸಂಘಟಕರನ್ನು ಪ್ರೋತ್ಸಾಹಿಸಿದರು. ಅವರ ಪಾತ್ರವನ್ನು ಮರೆಯಲು ಸಾಧ್ಯವಿಲ್ಲ. 
ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರು ಹಲವು ಮಂದಿ. ತನು ಮನ ಧನಗಳಿಂದ 
ಸಹಕರಿಸಿದ ಅವರೆಲ್ಲರ ಹೆಸರನ್ನು ಇಲ್ಲಿ ಉಲ್ಲೇಖಿಸುವುದು ಕಷ್ಟಸಾಧ್ಯ. 
ಸಮಾರಂಭಕ್ಕಾಗಿ ಸಂಗ್ರಹವಾಗಿದ್ದ ಹಣದಲ್ಲಿ ಉಳಿದ ರೂಪಾಯಿ ಹತ್ತು ಸಾವಿರವನ್ನು 
ದೇವಿಪ್ರಸಾದರ ಇಚ್ಛೆಯಂತೆ ಅರಂತೋಡು ಪದವಿಪೂರ್ವ ಕಾಲೇಜಿನ ಪ್ರತಿಭಾವಂತ 
ವಿದ್ಯಾರ್ಥಿಗಳಿಗೆ ವಿದ್ಕಾರ್ಥಿವೇತನಕ್ಕಾಗಿ ಸ್ಮರಣಾರ್ಥ ನಿಧಿ ಸ್ನಾಪಿಸಲು 
ಹಸ್ತಾಂತರಿಸಲಾಗಿದೆ. 


ಷಷ್ಟ್ಯಬ್ದ ಸಮಾರಂಭದ ಪೂರ್ವಬಾವಿ ಪ್ರಕ್ರಿಯೆಗಳು 
ಆರಂಭವಾದಂದಿನಿಂದಲೂ ನಿರಂತರ ಸಹಕಾರವನ್ನು ನೀಡುತ್ತಾ ಬಂದವರು, ಸುಳ್ಳದ 
ಎನ್‌.ಎಂ. ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರಭಾಕರ ಶಿಶಿಲರು. ಅಭಿನಂದನಾ ಗ್ರಂಥ 
ರಚನೆಯ ಸಾರಥ್ಮವನ್ನು ಒಪ್ಪಿದ ಅವರು ಅದನ್ನು ಪರಿಪೂರ್ಣಗೊಳಿಸುವಲ್ಲಿ 
ಯಶಸ್ವಿಯಾಗಿದ್ದಾರೆ. 


ಎನ್‌. ಎಸ್‌. ದೇವಿಪ್ರಸಾದರ ಷಷ್ಟೃಬ್ದ ಪೂರ್ತಿ ಅಭಿನಂದನ ಸಮಾರಂಭದ 

ಮತ್ತು ಅಭಿನಂದನ ಗ್ರಂಥದ ರಚನೆಗೆ ಸಹಕರಿಸಿದ ಸರ್ವರಿಗೂ ಅಭಿನಂದನ ಸಮಿತಿಯು 
ಕೃತಜ್ಞತೆಯನ್ನು ಅರ್ಪಿಸುತ್ತದೆ. 

oko 


ಅರುವತ್ತರ ನುಡಿನಮನ 


೬ ಡಾ| ಪ್ರಭಾಕರ ಶಿಶಿಲ 


ಕನ್ನಡದ ಆದಿಕವಿ ಪಂಪ 'ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ 
ಲಂಪಿನಿಂಪುಗಳ್ಗಾಗರಮವಾದ ಮಾನಿಸರೆ' ನಿಜವಾದ ಮನುಷ್ಯರು ಎಂದಿದ್ದಾನೆ. 
ಕೂತುಂಡರೂ ಮುಗಿಯದ ಸಂಪತ್ತು, ಆಯಾಚಿತವಾಗಿ ದೊರೆಯುವ ಸಮಾಜದ 
ಗೌರವ ಅವರು 'ಮಾನಿಸ' ರಾಗುವುದಕ್ಕೆ ಅಡ್ಡಿಯಾಗಲಿಲ್ಲ. ಅವರು ಎಂದರೆ ಇದೀಗ 
ಷಷ್ಠ್ಯಬ್ಧ ಆಚರಿಸಿಕೊಂಡ ಸಂಪಾಜೆಯ ಎನ್‌. ಎಸ್‌. ದೇವಿಪ್ರಸಾದ್‌. 


ಮಕ್ಕಳಿಗೆ ತಂದೆ 


ಅವರು ಹುಟ್ಟಿದಾಗ (೨೭.೪.೧೯೪೨) ಭಾರತದಲ್ಲಿ ಕ್ವಿಟ್‌ ಇಂಡಿಯಾ 
ಚಳುವಳಿ ಜೋರಾಗಿತ್ತು. ಜಗತ್ತು ವಿಶ್ವ ಸಮರ ಮತ್ತು ಬರದ ಬೇಗುದಿಗೆ ಸಿಲುಕಿ 
ನಲುಗುತ್ತಿತ್ತು. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದಾಗ ಅವರು ದೊಗಲೆ ಚೊಣ್ಣದ ಪೋರ. 
ತಂದೆ ಪಟೇಲ್‌ ಸಣ್ಣಯ್ಯನವರು ಬಡಬಗ್ಗರ ಕಣ್ಣೀರೊರೆಸುವ ಕಾಯಕದಲ್ಲಿ 
ತೊಡಗಿರುವುದನ್ನು ತಾಯಿ ಪೂವಮ್ಮ ತಂದೆಯ ಹೆಗಲೆಣೆಯಾಗಿ ದುಡಿಯುತ್ತಿರುವುದನ್ನು 
ನಿಧಾನವಾಗಿ ಅರ್ಥಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ. ದೇವಿಪ್ರಸಾದ್‌ ಹೇಳುತ್ತಾರೆ 
"ಸಮಾಜ ಸೇವೆಗೆ ಪ್ರೇರಣೆ ನೀಡಿದ್ದೇ ನನ್ನ ತಂದೆ ತಾಯಂದಿರ ಕಾಯಕ". 


ದೇವಿಪ್ರಸಾದರ ಸಂಪಾಜೆ ದಕ್ಷಿಣ ಕನ್ನಡ-ಕೊಡಗುಗಳ ಸಂಧಿ ಸ್ಥಳ. ಅವರು 
ಎರಡೂ ಜಿಲ್ಲೆಗಳಿಗೂ ಸೇರಿದವರು. ಸಮಾಜ ಸೇವೆಗಾಗಿ ಇಳಿಗಾಲದಲ್ಲಿ ರಾಜ್ಯ ಪ್ರಶಸ್ತಿ 
ಪಡೆದಿದ್ದ ಅವರ ತಂದೆ ಸಣ್ಣಯ್ಯ ಪಟೇಲರು "ಭಾಷೆ, ಗಡಿ, ಜಾತಿ ನಾವು ನಾವು 
ಮಾಡಿಕೊಂಡಿರುವ ವ್ಯವಸ್ಥೆಗಳು. ಅಗತ್ಯ ಬಿದ್ದಾಗ ಅವನ್ನು ಮೀರಿ ನಿಲ್ಲುವುದರಲ್ಲಿದೆ 


೬ / ಸಮರಸ 
ಮನುಷ್ಯತ್ವ" ಎನ್ನುತ್ತಿದ್ದುದು ದೇವಿಪ್ರಸಾದರಿಗೆ ಎಂದಿಗೂ ಮಾಸದ ನೆನಪು. ಸಣ್ಣಯ್ಯ 
ಪಟೇಲರು ವಿನೋಬಾಭಾವೆಯವರಿಗೆ ಭೂದಾನ ಮಾಡಿದ ಕೊಡಗಿನ ಏಕೈಕ ವ್ಯಕ್ತಿ! 
'ಕೊಟ್ಟದ್ದು ತನಗೆ' ಇದು ದೇವಿಪ್ರಸಾದರು ತಂದೆಯವರಿಂದ ಕಲಿತ ಪಾಠ. 


ಮೈಸೂರು ವಿ.ವಿ. ಯಿಂದ ಬಿ.ಎ. ಮತ್ತು ಮುಂಬೈ ವಿ.ವಿ.ಯಿಂದ 
ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪಡೆದಿರುವ ದೇವಿಪ್ರಸಾದರು ತಮ್ಮ ಮಕ್ಕಳ 
ಇಚ್ಛೆಗನುಗುಣವಾದ ಶಿಕ್ಷಣ ನೀಡಿದವರು. ಹಿರಿಮಗಳು ಸಹನಾ ಎಂ.ಬಿ.ಎ. ಶಿಕ್ಷಣ 
ಪಡೆದು ಸಾಫ್ಟವೇರ್‌ ಎಂಜಿನಿಯರ್‌ ಮುರಳೀಧರ್‌ ರನ್ನು ವಿವಾಹವಾಗಿ 
ಅಮೇರಿಕದಲ್ಲಿದ್ದಾಳೆ. ಕಿರಿಯಾಕೆ ಪ್ರಜ್ಞಾ ಎಂ.ಎ. ಪದವೀದ'ರೆಯಾಗಿ 
ಮ್ಯಾನೇಜ್‌ಮೆಂಟ್‌ ಉದ್ಯೋಗಿ ಅರುಣ್‌ ಕೈ ಹಿಡಿದು ಆಸ್ಟೇಲಿಯಾದಲ್ಲಿದ್ದಾಳೆ. 
ಕೊನೆಯಾತ ದೇವಿಚರಣ್‌ ಸುಳ್ಳದ ಕೆ.ವಿ.ಜಿ. ಕಾನೂನು ಕಾಲೇಜಿನ ವಿದ್ಯಾರ್ಥಿ. 
ದೇವಿಪ್ರಸಾದರ ಪತ್ನಿ ಇಂದಿರಾ ಪತಿಯ ಇಚ್ಛೆಯನ್ನರಿತು ನಡೆವ ಸತಿ. 


ಸಿನಿಮಾ ಮತ್ತು ನಾಟಕ ರಂಗ 

ನಾಟಕ ದೇವಿಪ್ರಸಾದರ ಪ್ರಧಾನ ಆಸಕ್ತಿ. ಸಂಪಾಜೆಯಲ್ಲಿ ಅವರು ನಿರ್ಮಿಸಿರುವ 
ಬಯಲು ರಂಗಮಂದಿರ ನಾಟಕಾಸಕ್ತರಿಗೊಂದು ಅಪೂರ್ವ ಕೊಡುಗೆ. ಬಿ.ವಿ.ಕಾರಂತ, 
ಚಂದ್ರಶೇಖರ ಕಂಬಾರ, ಆರ್‌.ನಾಗೇಶ್‌, ಅಕ್ಷರ, ಏಣಗಿ ಮುಂತಾದವರು 
ದೇವಿಪ್ರಸಾದರ ಪರಮ ಆಪ್ತರು. ಸುಳ್ಳದ 'ಅಭಿನಯ' ಮತ್ತು 'ಪರಿವಾರ ರಂಗ'ಗಳ 
ಪ್ರೋತ್ಸಾಹಕರಾದ ದೇವಿಪ್ರಸಾದ್‌ 'ಶಿರಾಡಿ ಭೂತ' ನಾಟಕವನ್ನು ನಿರ್ದೆಶಿಸಿ 
ಕರ್ನಾಟಕದ ಹಲವೆಡೆಗಳಲ್ಲಿ ಅದನ್ನು ಜನರಿಗೆ ಮುಟ್ಟಿಸಿದ್ದಾರೆ. ಶಿರಾಡಿ ಭೂತ 
ದೂರದರ್ಶನದಲ್ಲೂ ಪ್ರಸಾರವಾಗಿದೆ. ಸುಳ್ಕ-ಕೊಡಗುಗಳ ವಿಶಿಷ್ಟ ಭಾಷಾ ಪ್ರಕಾರವಾದ 
ಅರೆಗನ್ನಡದಲ್ಲಿ ಅವರು ರಚಿಸಿದ 'ಹೇಂಗಿತ್ತ್‌ ಹೇಂಗಾತ್‌' ಅವರ ಸಾಂಸ್ಕೃತಿಕ 
ತಲ್ಲಣಕ್ಕೊಂದು ನಿದರ್ಶನವಾಗಿದೆ. 


ದೇವಿಪ್ರಸಾದ್‌ ನಿರ್ಮಿಸಿದ 'ಮೂರು ದಾರಿಗಳು' (ನಿರ್ದೇಶನ ಕಾಸರವಳ್ಳಿ) 
ರಾಷ್ಟ್ರ ಪ್ರಶಸ್ತಿ ಪಡೆದ ಚಲನಚಿತ್ರ. ಅದು ಐದು ವಿಭಾಗಗಳಲ್ಲೂ ರಾಜ್ಯ ಪ್ರಶಸ್ತಿ. 
ಪಡೆದು ದಾಖಲೆ ನಿರ್ಮಿಸಿದೆ. ದೇವಿಪ್ರಸಾದ್‌ರು 'ಅಪಹರಣ' ವೆಂಬ ಟೆಲಿಚಿತ್ರದ 


ಸಮರಸ / ೭ 


ನಿರ್ಮಾಪಕರು ಮತ್ತು ನಿರ್ದೇಶಕರು. ಸುಳ್ಳದ ಜಾನಪದವನ್ನಾಧರಿಸಿ ಒಂದು ಮತ್ತು 


೧೮೩೭ರ ಸುಳ್ಮದ ಸ್ವಾತಂತ್ರ್ಯ ಹೋರಾಟವನ್ನಾಧರಿಸಿ ಟೆಲಿ ಧಾರಾವಾಹಿಗಳನ್ನು 
ನಿರ್ಮಿಸುವ ಯೋಜನೆ ಅವರಿಗಿದೆ. 


ಯಕ್ಷಗಾನದ ಮೂಲ ಸ್ವರೂಪ ಸಂರಕ್ಷಣೆಗಾಗಿ ದೇವಿಪ್ರಸಾದ್‌ ಕೆಲವು 
ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ದಾರೆ. ಸುಳ್ಯದ ತೆಂಕುತಿಟ್ಟು ಯಕ್ಷಗಾನ ಹಿತರಕ್ಷಣಾ 
ವೇದಿಕೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಯಕ್ಷಲೋಕದ ಸುಪ್ರಸಿದ್ದರಾದ ಬಣ್ಣದ 
ಮಹಾಲಿಂಗ, ಕೆ. ಗುಡ್ಡಪ್ಸಗೌಡ, ಕಲ್ಲುಗುಂಡಿ ಶೀನಪ್ಪ ರೈ ಇವರಿಂದ 
ಉಪಕೃತರಾಗಿದ್ದಾರೆ. ಅನೇಕ ಬಡ ಯಕ್ಷಗಾನ ಕಲಾವಿದರಿಗೆ ಆರ್ಥಿಕ ನೆರವಿತ್ತಿದ್ದಾರೆ. 


ನಗುವು ಸಹಜ ಧರ್ಮ 

ದೇವಿಪ್ರಸಾದರನ್ನು ಸಾಹಿತ್ಯಕ್ಕೆ ಎಳೆದು ತಂದವರು ಕನ್ನಡದ ಪ್ರಸಿದ್ದ ಹಾಸ್ಕ 
ಸಾಹಿತಿ ಬೀಚಿಯವರು. "ಈಗ ನೀವು ಮಾಡ್ತಿರೋದೆಲ್ಲಾ ಥ್ಯಾಂಕ್ಲೆಸ್ಬು ಜಾಬು. 
ಏನಾದರೂ ಬರೆಯಿರಿ. ಬರೆದದ್ದು ಚೆನ್ನಾಗಿದ್ದರೆ ಸತ್ತ ಬಳಿಕವು ಜನರ ಮಧ್ಯೆ 
ಬದುಕಿರುತ್ತೀರಿ" ಬೀಚಿಯವರ ಈ ಮಾತುಗಳನ್ನು ದೇವಿಪ್ರಸಾದ್‌ ಆಗಾಗ 
ನೆನಪಿಸಿಕೊಳ್ಳುತ್ತಾರೆ." ಬೀಚಿ ನಮ್ಮ ಮನೆಯಲ್ಲಿ ಹಲವಾರು ದಿನ ಕಳೆದರು. ಅದು 
ಅವರ ಪುತ್ರ ನಿಧನಹೊಂದಿದ್ದ ಅತಿ ವಿಷಾದದ ಸಂದರ್ಭ. ಆದರೆ ಬೀಚಿ ನಮ್ಮನ್ನು 
ಹೊಟ್ಟೆ ಹಣ್ಣಾಗಿಸುವಂತೆ ನಗಿಸುತ್ತಿದ್ದರು. ನೋವು ನುಂಗಿ ನಗುವ ಕಲೆಯನ್ನು ನಾನು 
ಅವರಿಂದ ಕಲಿತೆ" ಎನ್ನುತ್ತಾರೆ ದೇವಿಪ್ರಸಾದ್‌. 


೧೮೩೭ರಲ್ಲಿ ಕೆನರಾ ಮತ್ತು ಕೊಡಗಿನ ರೈತಾಪಿ ಮಂದಿ ಸುಳ್ಮದಲ್ಲಿ 
ಸಂಘಟಿತರಾಗಿ ಮಂಗಳೂರಿನಿಂದ ಬ್ರಿಟಿಷರನ್ನು ಓಡಿಸಿ ಎರಡು ವಾರಗಳ ಕಾಲ ಕೆನರಾ 
ಜಿಲ್ಲೆಯನ್ನು ಅಳಿದ್ದರು. ರೈತರ ಈ ಹೋರಾಟವನ್ನು ಬ್ರಿಟಿಷರು 'ಕಲ್ಕಾಣಪ್ಪನ 
ಕಾಟಕಾಯಿ ' (ದರೋಡೆ) ಎಂದು ಕರೆಯುವ ಮೂಲಕ ಅಪಮಾನಿಸಿದ್ದಲ್ಲದೆ. ಅಮರ 
ಸುಳ್ಳ ಸೀಮೆಯ ಅಭಿವೃದ್ಧಿಯಾಗದಂತೆ ನೋಡಿಕೊಂಡರು. ಆ ಕಳಂಕವನ್ನು ತೊಡೆದು 
ಹಾಕಲು ಸುಳ್ಯದಲ್ಲಿ 'ಅಮರಕ್ರಾಂತಿ ಉತ್ಸವ' ಸಮಿತಿಯನ್ನು ಹುಟ್ಟುಹಾಕಿ ೧೯೯೮ರಲ್ಲಿ 
ಸುಳ್ಳ, ಬೆಳ್ಳಾರೆ, ಕುಂಬ್ರ, ಪುತ್ತೂರು, ಮಾಣಿ, ನಂದಾವರ, ಜೋಡು ಮಾರ್ಗ, 


೮ / ಸಮರಸ 


ಫರಂಗಿ ಪೇಟೆಗಾಗಿ ಮಂಗಳೂರಿಗೆ ಕಾಲ್ನಡಿಗೆ ಜಾಥವನ್ನು ಸಂಘಟಿಸಿ ಸತ್ಯವನ್ನು 
ಮನದಟ್ಟು ಮಾಡಿದ್ದು ದೇವಿಪ್ರಸಾದರ ಬಹು ದೊಡ್ಡ ಸಾಧನೆ. ೧೮೩೭ರ 
ಬಂಡಾಯಕ್ಕೆ ಸಂಬಂಧಿಸಿದ ಅವರ ಸಂಶೋಧನಾ ಕೃತಿ 'ಅಮರ ಸುಳ್ಳದ ಸ್ವಾತಂತ್ರ್ಯ 
ಸಮರ' ಕರ್ನಾಟಕ ಇತಿಹಾಸ ಸಂಶೋಧನೆಯಲ್ಲೊಂದು ಮೈಲಿಗಲ್ಲು ಎನಿಸಿದೆ. 


ಕರ್ನಾಟಕದ ಅಖಂಡತೆಗಾಗಿ 

ಕೆಲವು ವರ್ಷಗಳ ಹಿಂದೆ ಕೊಡಗಿನಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಎದ್ದಾಗ 
ಅದನ್ನು ಅಡಗಿಸಲು ಕೊಡಗು ಪ್ರಜಾವೇದಿಕೆಯನ್ನು ಸಮಾನ ಮನಸ್ಕರ ಸಹಕಾರದಿಂದ 
ರಚಿಸಿದ್ದು ದೇವಿಪ್ರಸಾದರ ಮಹತ್ಸಾಧನೆಯಾಗಿದೆ. ಅದಕ್ಕಾಗಿ ಅವರು 
ಪ್ರಾಣಾಪಾಯವನ್ನು ಲೆಕ್ಕಿಸದೆ ಮುನ್ನುಗ್ಗಿದ್ದರು. ಇಂದು ಕೊಡಗಿನಲ್ಲಿ ಪ್ರತ್ಯೇಕ ರಾಜ್ಯದ 
ಸೊಲ್ಲು ಅಡಿಗಿದ್ದರೆ, ಅದಕ್ಕೆ ಕೊಡಗು ಪ್ರಜಾವೇದಿಕೆಯ ಅಹಿಂಸಾತ್ಮಕ ಮತ್ತು 
ಪ್ರಜಾಸತ್ತಾತ್ಮಕ ಹೋರಾಟವೇ ಕಾರಣವಾಗಿದೆ. 


ಕೊಡವ ಅಕಾಡೆಮಿಯ ಸಹಯೋಗದಿಂದ ಸಂಪಾಜೆಯಲ್ಲಿ ದೇವಿಪ್ರಸಾದರು 
ಸಂಘಟಿಸಿದ್ದ 'ಕೊಡಗಿನಲ್ಲಿ ಭಾಷಾ ಸಾಂಸ್ಕೃತಿಕ ಸಾಮರಸ್ಕ' ಎಂಬ ವಿಚಾರ ಗೋಷ್ಠಿ 
ಅವರ ಸಾಂಸ್ಕೃತಿಕ ಸಾಮರಸ್ಕದ ದೃಷ್ಟಾಂತ. ಗೋಷ್ಠಿಯ ಫಲಶ್ರುತಿಯನ್ನು ಅವರು 
ಕೃತಿರೂಪದಲ್ಲಿ ಹೊರತಂದಿದ್ದಾರೆ. ಸ್ಮಾಪಿತ ಹಿತಾಸಕ್ತಿಗಳು ಕೊಡಗನ್ನು ಭಾಷೆ ಮತ್ತು 
ಜಾತಿಯ ಹೆಸರಲ್ಲಿ ವಿಭಜಿಸುತ್ತಿರುವುದನ್ನು ದೇವಿಪ್ರಸಾದ್‌ ಹೀಗೆ ಎದುರಿಸುತ್ತಿದ್ದಾರೆ. 
ಸಮಗ್ರತೆ ಮತ್ತು ಸಾಮರಸ್ಕದ ಅವರ ಪ್ರಯತ್ನಗಳನ್ನು ಅರ್ಥಮಾಡಿಕೊಳ್ಳದ ಮಂದಿಗಳ 
ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದಿರುವುದು ದೇವಿಪ್ರಸಾದರ ಜಾಯಮಾನ. 
ಬಹುರೂಪಿ 

ದೇವಿಪ್ರಸಾದ್‌ ಕಾಂಗ್ರೆಸ್ಸು ಪಕ್ಷದ ರಾಜ್ಕದ ಮುಟ್ಟದ 
ಪದಾಧಿಕಾರಿಯಾಗಿದ್ದವರು. 'ರಾಜಕೀಯ ನನ್ನಂಥವರಿಗಲ್ಲ'ಎನ್ನುವ ಅವರೀಗ ಪಕ್ಷ 
ರಾಜಕೀಯದಿಂದ ಮಾರು ದೂರ. 


ಸಹಕಾರ ಕ್ಷೇತ್ರದಲ್ಲೂ ದೇವಿಪ್ರಸಾದರದು ದೊಡ್ಡ ಹೆಸರು. ತಾಲೂಕು ಮತ್ತು 
ರಾಜ್ಯಮಟ್ಟದ ಸಹಕಾರಿ ಸಂಘಟನೆಗಳಲ್ಲಿ ಅವರು ಪದಾಧಿಕಾರಿಗಳಾಗಿ ದುಡಿದಿದಾ ರೆ. 


ಸಮರಸ /೯ 
"ಆದರೆ ಇವೆಲ್ಲಾ ಬೀಚಿಯವರೆಂದಂತೆ ಥ್ಯಾಂಕ್ಲೆಸ್ಸು ಜಾಬು" ಎನ್ನುತ್ತಾರೆ ದೇವಿಪ್ರಸಾದ್‌. 


ವಿದ್ಕಾಕ್ಷೇತ್ರಕ್ಕೆ ದೇವಿಪ್ರಸಾದರದು ಅನುಪಮ ಕೊಡುಗೆ. ಸಂಪಾಜೆ 
ಪ್ರೌಢಶಾಲೆಯ ಸ್ಥಾಪಕ ಸದಸ್ಕ ಮಂಡಳಿಯ ಅಧ್ಯಕ್ಷನಾಗಿ, ಸಂಪಾಜೆ ವಿದ್ಕಾಸಂಘದ 
ಅಧ್ಮಕ್ಷನಾಗಿ, ಸಂಪಾಜೆ ಪದವಿಪೂರ್ವ ಕಾಲೇಜು ಸ್ಥಾಪನೆಗೆ ಕಾರಣರಾಗಿ, 
ಆದಿಚುಂಚನಗಿರಿ ಮೆಡಿಕಲ್‌ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಕರಾಗಿ 
ದೇವಿಪ್ರಸಾದ್‌ ದುಡಿದಿದ್ದಾರೆ. "ಇಲ್ಲಿಂದ ಸುಳ್ಳಕ್ಕೆ ೨೪ ಮತ್ತು ಮಡಿಕೇರಿಗೆ ೨೭ಕಿ.ಮೀ. 
ದೂರ. ಹಾಗಾಗಿ ಸದ್ಯದಲ್ಲೇ ಪ್ರಥಮ ದರ್ಜೆ ಕಾಲೇಜೊಂದನ್ನು ಸ್ಥಾಪಿಸುವ ಯೋಜನೆ 
ಹಾಕಿಕೊಂಡಿದ್ದೇನೆ" ಎನುತ್ತಾರೆ ದೇವಿಪ್ರಸಾದ್‌. | 


೧೮೩೭ರ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗಾಗಿ ಮಡಿಕೇರಿಯಲ್ಲೊಂದು 
ಮ್ಯೂಸಿಯಂ ರಚನೆ, ಐತಿಹಾಸಿಕ ಬೆಳ್ಳಾರೆ ಕೋಟೆಯ ಸಂರಕ್ಷಣೆ ಮತ್ತು ಅಧ್ಯಯನ 
ಪೀಠವೊಂದರ ರಚನೆ ದೇವಿಪ್ರಸಾದರ ಸದ್ಯದ ಕನಸುಗಳು. ಸಂಪಾಜೆ ಪಂಚಲಿಂಗೇಶ್ವರ 
ದೇವಾಲಯದ ನವೀಕರಣ, ಸಂಪಾಜೆಯಲ್ಲಿ ಪ್ರಥಮ ದರ್ಜೆ ಕಾಲೇಜು ಸ್ವಾಪನೆ ಮತ್ತು 
ಸುಳ್ಳ ನಗರದಲ್ಲಿ ಸಂಗೀತ, ನೃತ್ಯ, ನಾಟಕ ಮತ್ತು ಯಕ್ಷಗಾನ ಪ್ರದರ್ಶನಕ್ಕಾಗುವಂತಹ 
ಸುಸಜ್ಜಿತ ಒಪೇರಾವೊಂದರ ನಿರ್ಮಾಣ ದೇವಿಪ್ರಸಾದರ ಮುಂದಿನ ಯೋಜನೆಗಳು. 


ಆರೋಗ್ಯ ಸವಲತ್ತುಗಳು ಬೇಕಾಬಿಟ್ಟಿ ಲಭ್ಯವಿರುವ ಇಂದಿನ ಹೈಟೆಕ್‌ 
ಯುಗದಲ್ಲಿ ಒಬ್ಬ ವ್ಯಕ್ತಿ ೬೦ ವರ್ಷ ಬದುಕುವುದು ದೊಡ್ಡ ವಿಶೇಷವೇನಲ್ಲ. ಆತ 
ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿವಾಗಿ ಎಷ್ಟು ಉಪಯೋಗಕಾರಿ ಎನ್ನುವುದು ಬಹು 
ಮುಖ್ಯವಾದ ವಿಷಯವಾಗುತ್ತದೆ. ಯಾವ ಮಾನದಂಡದಿಂದ ನೋಡಿದರೂ 
ದೇವಿಪ್ರಸಾದರದು ಅರ್ಥಪೂರ್ಣ ಬದುಕು. ಅವರಂಥವರು ದೈಹಿಕ ಮತ್ತು ಮಾನಸಿಕ 

ಆರೋಗ್ಯದೊಡನೆ ಬಹುಕಾಲ ಬದುಕಬೇಕು. ' 
ಸಭಾ 


ನಿಸರ್ಗದ ಮಡಿಲ ಷಷ್ಟ್ಯಬ್ದ ತಾರೆ 
೬5 ಜನಾರ್ದನ ಕಣಕ್ಕೂರು 


ಕಲ್ಲರಳಿ ಹೂವಾಗಿ, ಎಲ್ಲರಿಗೆ ಬೇಕಾಗಿ..... 
ಎಲ್ಲರೊಳಗೊಂದಾಗು ಮಂಕುತಿಮ್ಮ | 


ಡಿ.ವಿ.ಜಿ.ಯ ಆಶಯಗಳು ಮಣ್ಣು ಮುಕ್ಕುತ್ತಿರುವ ಈ ಸಂಧಿಕಾಲದಲ್ಲಿ 
ಅಲ್ಲೋ ಇಲ್ಲೋ ಒಂದಿಬ್ಬರು ಸಾಮರಸ್ಕದ ವಾಸ್ತವಿಕ ಪ್ರತಿಪಾದನೆಯ ಮೂಲಕ 
ಬದುಕಿನ ನಿಜವಾದ ಅರ್ಥವನ್ನು ಗುರುತಿಸಿದವರು ಇರುವುದು ನಾಡಿನ ಸುದೈವ. ಸಾರ್ಥಕ 
ಬದುಕಿನ ಸವಾಲುಗಳು ಹಲವಾರು. ಹಿಂದಿನ ಘಟನಾವಳಿಗಳು, ವರ್ತಮಾನದ 
ಪ್ರತಿರೋಧಗಳು ಹಾಗೂ ಭವಿಷ್ಯದ ವೈರುಧ್ಯಗಳನ್ನೆಲ್ಲ ಚಿಂತನೆಯ ಮೂಸೆಗೆ ಹಚ್ಚಿ 
ವಾಸ್ತವ ಅರಿವಿನ ಹೆಜ್ಜೆ ಇಟ್ಟರೆ ಮಾತ್ರ ಸಮಾಜಕ್ಕೆ ನಿಜವಾದ ಅರ್ಥದಲ್ಲಿ 
ಸೇವೆಗೈದಂತಾಗುವುದು. ಅಂತಹ ವಾಸ್ತವಿಕ ಪ್ರಜ್ಞೆಯ ಕೆಲವೇ ಕೆಲವರಲ್ಲಿ ಅರುವತ್ತು 
ಸಂವತ್ಸರಗಳ ಫಲಪ್ರದ ಜೀವನ ಸಾಗಿಸಿದ ಸಂಪಾಜೆಯ ಎನ್‌.ಎಸ್‌. 
ದೇವಿಪ್ರಸಾದ್‌ರವರು ಒಬ್ಬರು. 


ದೇವಿಪ್ರಸಾದರವರು ಹುಟ್ಟಿದ್ದು ೧೯೪೨ರ ಎಪ್ರಿಲ್‌ ೨೭ ರಂದು ಸಂಪಾಜೆಯ 
ಸಣ್ಣಯ್ಯ ಪಟೇಲ್‌ ಮತ್ತು ಪೂವಮ್ಮನವರ ಸುಪುತ್ರನಾಗಿ ಎಳವೆಯಲ್ಲೇ ತಂದೆಯ 
ಪಟೇಲ್‌ಗಿರಿಯ ಆಡಳಿತ, ವೈಖರಿ, ಭೂ ಮಾಲಕತ್ವ ಭದ್ರತೆಯ ಅಡಿಪಾಯ ಇದ್ದರೂ, 
ದೇವಿಪ್ರಸಾದರ ಒಲವು ಹರಿದದ್ದು ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯದ ಮಜಲಿನೆಡೆಗೆ. 
ಅಂದು ಮೊಳಕೆಯೊಡೆದ ಸಾಹಿತ್ಕಾಸಕ್ತಿಯ ಕುಡಿ, ಸಾಂಸ್ಕೃತಿಕ ಬದುಕಿನ ಒಳ ಹರಿವು 
ಅರುವತ್ತರ ಅಂಚಿನವರೆಗೂ ಹೆಮ್ಮರವಾಗಿ ಸಾಗಿ ಬಂದದ್ದು ಅವರ ಅದಮ್ಮ ನಿಷ್ಠೆ 


ಸಮರಸ / ೧೧ 


ಮತ್ತು ಪರಿಶ್ರಮದ ಫಲ. ಹಿಡಿದ ಕೆಲಸಗಳನ್ನೂ ಹೇಗಾದರೂ ಸಾಧಿಸಬೇಕೆಂಬ ಹಟದ 
ದೇವಿಪ್ರಸಾದರು ಕೈಯಾಡಿಸಿದ ಕ್ಷೇತ್ರಗಳು ಹಲವು, ಸಹಕಾರ, ರಾಜಕೀಯ, ಸಾಮಾಜಿಕ 
ರಂಗಗಳ ಒಳನುಗ್ಗಿ ಹೊರಬಂದು ಸಂಪಾಜೆಯವರು ಸಾಹಿತ್ಯ ಕ್ಷೇತ್ರವನ್ನು ಮೆಚ್ಚಿ 
ಆಯ್ಕೆಮಾಡಿಕೊಂಡವರು. 


ಚರಿತ್ರೆಯ ಪುನರವಲೋಕನ 

ಚರಿತ್ರೆಯನ್ನು ಗೌರವಿಸಿದವರು ಮಾತ್ರ ಚರಿತ್ರೆಯನ್ನು ನಿರ್ಮಿಸಬಲ್ಲರು ಮತ್ತು 
ಮುಂದಿನ ಪೀಳಿಗೆಗೆ ತಿಳಿಸಬಲ್ಲರು. ಈ ಮಾತಿನ ಪ್ರತಿಪಾದಕರಾದ ದೇವಿಪ್ರಸಾದರು 
ತನ್ನ ಬಾಲ್ಕದಲ್ಲೇ ರಾಜೇಂದ್ರ ನಾಮೆಯನ್ನು ಓದಿ, ಮಹಾರಾಜ ಕಾಲೇಜಿನ ವಾರ್ಷಿಕ 
ಸಂಚಿಕೆಗೆ ಬರೆದು ಕೊಟ್ಟ" ದೊಡ್ಡ ವೀರರಾಜನ ಕೊನೆಯ ದಿನಗಳು" ಎಂಬ ಚಾರಿತ್ರಿಕ 
ಕಥು'ಗೆ ಸಿಕ್ಕಿದ ಮೆಚ್ಚುಗೆ ತನ್ನ ಮುಂದಿನ ಬದುಕಿನ ಸಾಂಸ್ಕೃತಿಕ ಹಾದಿಗೆ 
ಪ್ರೇರಣೆಯಾದೀತೆಂದು ಆಗ ಅವರಿಗೆ ಅನಿಸಿರಲಿಲ್ಲ. ಅಂದು ಮೊಳಕೆಯೊಡೆದ ಚರಿತ್ರಾ 
ದಾಹ ಇಂದಿನವರೆಗೂ ಬತ್ತಲಿಲ್ಲ. ಚರಿತ್ರೆ ವಸ್ತುನಿಷ್ಠವಾಗಿ ಬಿಂಬಿತವಾಗಬೇಕೆಂಬ 
ತುಡಿತವೇ ಅವರನ್ನು ಸಂಶೋಧನೆಗೆ ಇಳಿಯಲು, ಪ್ರೇರೇಪಿಸಿತು. ತಾನು ಹುಟ್ಟಿ, ಆಡಿ, 
ಬೆಳೆದ ಕೊಡಗು ಮತ್ತು ದಕ್ಷಿಣ ಕನ್ನಡ ಬ್ರಿಟಿಷರ ದೃಷ್ಟಿಯಲ್ಲಿದ್ದ ಅನೇಕ ಸಂಗತಿಗಳನ್ನು 
ಪುನರವಲೋಕನ ಮಾಡಿ ಜನರ ಮುಂದಿಡುವ ಬಗ್ಗೆ ಯೋಚಿಸತೊಡಗಿದರು. 


೧೮೫೭ರ ಸಿಪಾಯಿ ದಂಗೆಯು ಭಾರತದ ಪ್ರಥಮ ಸ್ವಾತಂತ್ರ, 
ಸಂಗ್ರಾಮವೆಂದು ಚರಿತ್ರೆಯಲ್ಲಿ ದಾಖಲಾಗಿದೆ. ಆದರೆ ಅದಕ್ಕಿಂತಲೂ ಇಪ್ಪತ್ತು ವರ್ಷಗಳ 
ಮೊದಲೇ, ೧೮೩೭ರಲ್ಲೇ ಬ್ರಿಟಿಷರ ವಿರುದ್ದ ಹೋರಾಟದ ಕಹಳೆ ಮೊಳಗಿತ್ತು. ಎಂಬ 
ಸತ್ಕಾಂಶ ಎಲ್ಲೂ ದಾಖಲಾಗಲಿಲ್ಲ. ನಾವು ಅಂದೂ, ಇಂದೂ ನಮ್ಮ ಜೀವಿತದುದ್ದಕ್ಕೂ 
ಬ್ರಿಟಿಷರು ನೀಡಿದ ಬಳುವಳಿಯನ್ನೇ ಅಧರಿಸಿಕೊಂಡು ಬದುಕುತ್ತಿದ್ದೇವೆ. ಬ್ರಿಟಿಷರು 
ಅವರ ಮೂಗಿನ ನೇರಕ್ಕೆ ಹೇಳಿದ್ದನ್ನೇ ಸತ್ಯವೆಂದು ನಂಬಿಕೊಂಡು ಬಂದವರು ಅದರ 
ನೇರ ಅರ್ಥ ಮಾತ್ರ ನಮ್ಮ ಮೆದುಳಿಗೆ ನಿಲುಕತ್ತದೆಯೇ ಹೊರತು ಒಳಾರ್ಥದ ಗ್ರಹಿಕೆಗೆ 
ಪ್ರಯತ್ನಿಸಿದವರಲ್ಲ. ಎನ್‌.ಎಸ್‌. ದೇವಿಪ್ರಸಾದರು ಈ ಅರುವತ್ತರ ಅಂಚಿನಲ್ಲಿ 
ಮಾಡಿದ ಮಹೋನ್ನತ ಸಾಧನೆಯೆಂದರೆ ಮದರಾಸು ಪತ್ರಾಗಾರದಲ್ಲಿ ಬ್ರಿಟಿಷರು 
ಬರೆದಿಟ್ಟಿದ್ದ ದಾಖಲೆಗಳ ಶೋಧನೆ ನಡೆಸಿ ಅದರ ನಿಜಾರ್ಥವನ್ನು ಜನರಿಗೆ ತಿಳಿಸ 


೧೨ / ಸಮರಸ 


ಹೊರಟಿರುವುದು. ಅದಕ್ಕಾಗಿಯೇ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ 
ಸಮಾನಾಸಕ್ತ ಮಿತ್ರರನ್ನು ಸೇರಿಸಿಕೊಂಡು "ಅಮರ ಕ್ರಾಂತಿ ಉತ್ಸವ ಸಮಿತಿ" ರಚಿಸಿ 
ತನ್ಮೂಲಕ ೧೮೩೭ರ ನೈಜ ಘಟನೆಗಳನ್ನು ಸಾಮಾನ್ಕರಿಗೂ ತಿಳಿಸುವ ಮತ್ತು ಅಂದಿನ 
ಹೋರಾಟದಲ್ಲಿ ಹುತಾತ್ಮರಾದ ಹಿರಿಯರ ಸಂಸ್ಮರಣಾ ಕಾರ್ಯಕ್ರಮಗಳನ್ನು ಹಲವು 
ಸ್ತರಗಳಲ್ಲಿ ಆಯೋಜಿಸಿರುತ್ತಾರೆ. 


ಈ ದೇವಿಪ್ರಸಾದರಿಗೆ ಮತ್ತು ಅವರ ಜೊತೆಗಾರರಿಗೆ ಕೆಲಸವಿಲ್ಲ ಎಂದೆಲ್ಲ 
ಆಡುವವರ ನುಡಿಗಳು ದೇವಿಪ್ರಸಾದರನ್ನು ಸೋಂಕುವುದೇ ಇಲ್ಲ. ಅವಾಸ್ತವ 
ಬೊಗಳೆಗಳನ್ನೇ ಬಂಡವಾಳವಾಗಿ ದಿನ ಕಳೆಯುವವರಿಂದ ಏನೂ ಸಾಧಿಸಲಾಗದು ಎಂಬ 
ಅಪ್ಪಟ ನಿಲುವು ಶೈಲಿ, ಅವರ ದಿಟ್ಟ ನಿಲುವು, ಧಾರ್ಮಿಕ, ಸಾಂಸ್ಕೃತಿಕ ಪ್ರಜ್ಞೆ 
ಮುಂದಿನವರು ತಿಳಿದರೆ ಮಾತ್ರ ಜೀವನಕ್ಕೆ ಆಧಾರವೂ ಅರ್ಥವೂ ಬರುತ್ತದೆ. ಮನೆ- 
ಮಂದಿಯೆಲ್ಲ ಸೇರಿ ಹಿರಿಯರಿಗೆ ಸಲ್ಲಿಸುವ ಪಿತೃತರ್ಪಣದಿಂದ ಕೃತಾರ್ಥಭಾವ 
ಹೊಂದುವಂತೆ ನಾಡಿಗಾಗಿ, ನಾಡಿನ ಸಾಂಸ್ಕೃತಿಕ, ಸಾಹಿತ್ಯಕ ಪರಂಪರೆಗಾಗಿ, ಸಾಮಾಜಿಕ 
ನೆಮ್ಮದಿಗಾಗಿ ಹೋರಾಟ ಮಾಡಿದ ಪುಣ್ಮಕತೆಯನ್ನು ಕಿರಯರಿಗೆ ತಿಳಿಸದಿದ್ದರೆ ಹೇಗೆ? 


ಬ್ರಿಟಿಷರು ಅವರನ್ನು ವಿರೋಧಿಸಿದವರನ್ನು ಉಳಿಯಗೊಡಲಿಲ್ಲ. ಇಲ್ಲಿ 
ವಿರೋಧ ಭಾರತದ ಯಾವುದೇ ಮೂಲೆಯಲ್ಲಿ, ಯಾವುದೇ ಮಟ್ಟದಲ್ಲಿ ನಡೆದಿದ್ದರೂ 
ಅದು ಬ್ರಿಟಿಷ್‌ ವಿರುದ್ಧವೇ ಹೊರತು ಯಾವುದೇ ಜಾತಿ, ಜನಾಂಗ, ಧರ್ಮದ ವಿರುದ್ದ 
ಹೋರಾಟವಲ್ಲ. ಭಾರತದಲ್ಲಿನ ಬ್ರಿಟಿಷರ ಆಡಳಿತ ವೈಖರಿಯ ವಿರುದ್ದ ನಡೆದ 
ಹೋರಾಟ. ಅಂತಹ ಹೋರಾಟಗಾರರನ್ನು ನಾವು ಮರೆತು ಮೆರೆದರೆ ಹೇಗೆ? ಎಂದು 
ಎನ್‌.ಎಸ್‌.ಡಿ. ಪ್ರಶ್ನಿಸುತ್ತಾರೆ. 


ದೇವಿಪ್ರಸಾದರ ಮಹತ್ವಾಕಾಂಕ್ಷೆಯ ಚಿಂತನೆಗೆ ಚಾಲನೆ ಸಿಕ್ಕಿದ್ದು ೧೯೯೮ರ 
ಸ್ವರ್ಣ ಸ್ವಾತಂತ್ರ್ಯೋತ್ಸವದ ವರ್ಷ. ಅಮರ ಕ್ರಾಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ 
ಕೊಡಗು ಕೆನರಾ ಬಂಡಾಯ, ಕಲ್ಮಾಣಪ್ಪನ ಕಾಟಕಾಯಿ (ದಂಗೆ) ಎಂದೆಲ್ಲ 
ಬ್ರಿಟಿಷರಿಂದಲೂ, ಬ್ರಿಟಿಷರ ಹಿಂಬಾಲಕರಿಂದಲೂ ಕರೆಯಲ್ಪಡುತ್ತಿದ್ದ, ಭಾರತ ಕಂಡ 


ನಂ ರು? 


ಪ್ರಪ್ರಥಮ ಸ್ವಾತಂತ್ರ್ಯದ ಕಿಡಿಯ ಬಗ್ಗೆ ಮುತ್ತಿರುವ ಕಪ್ಪು ಹೊಗೆಯನ್ನು ದೂರೀಕರಿಸುವ 


ಸಮರಸ / ೧೩ 
ಸಂಭ್ರಮದಲ್ಲಿ ದೇವಿಪ್ರಸಾದರು ಸಂಪೂರ್ಣ ತೊಡಗಿಸಿಕೊಂಡರು. 


ಸುಳ್ಳದಿಂದ ಮಂಗಳೂರಿನ ಬಾವುಟಗುಡ್ಡೆಯವರೆಗೆ ಅಮರಕ್ರಾಂತಿ ಕಾಲ್ನಡಿಗೆ 
ಜಾಥದ ಮೂಲಕ ಕ್ರಾಂತಿವೀರರ ಕಥಾನಕದ ಬೀದಿನಾಟಕ, ಲಾವಣಿ, ಕುಣಿತ, ಅಲ್ಲಲ್ಲಿ 
ಸಭೆ ಸಮಾರಂಭ, ಉಪನ್ಮಾಸ ಮೂಲಕ ಬೆಳ್ಳಾರೆ, ಕುಂಬ್ರ, ಪುತ್ತೂರು, ಮಾಣಿ, 
ನಂದಾವರ, ಫರಂಗಿಪೇಟೆಗಾಗಿ ಮಂಗಳೂರು ತಲುಪಿದಾಗ ಕೃತಾರ್ಥತೆ ಹಸನ್ಮುಖ 
ಕಾಣುವಂತಾಯಿತು. ಮಾರ್ಚ್‌ ೩೦ರಿಂದ ಎಪ್ರಿಲ್‌ ೫ರ ಅವಧಿಯಲ್ಲಿ ಬ್ರಿಟಿಷರು 
ನೆಲೆಸಿದ ಸ್ಹಳಗಳನ್ನು ಧ್ವಂಸ ಮಾಡುತ್ತಾ ಅವರ ಖಜಾನೆಯನ್ನು ವಶಪಡಿಸಿಕೊಳ್ಳುತ್ತಾ 
ಬಾವುಟಗುಡ್ಡೆಯಲ್ಲಿ ಹಾರಾಡುತ್ತಿದ್ದ ಬ್ರಿಟಿಷ್‌ ಧ್ವಜವನ್ನು ಕಿತ್ತೆಸೆದು, ಅಲ್ಲಿ ಅಂದಿನ 
ಭಾರತದ ಲಾಂಛನವನ್ನು ಹಾರಿಸಿದಾಗ ಬ್ರಿಟಿಷರು ಬಂಡಾಯ, ಕಾಟಕಾಯಿ ಎಂದು 
ಕರೆಯದೆ ಸುಮ್ಮನಿರಲಾದೀತೆ? ದೇವಿಪ್ರಸಾದರು ಈ ಅಸತ್ಯದ ಬಗ್ಗೆ ಪ್ರತಿಯೊಬ್ಬರಲ್ಲೂ 
ಪ್ರಶ್ನಿಸಿ, ವಾಸ್ತವದ ಅರಿವು ಮೂಡಿಸುವ ಪ್ರಯತ್ನಕ್ಕೆ ಪಣತೊಟ್ಟ ಓರ್ವ ವಾಸ್ತವಿಕ 
ಪ್ರಜ್ಞಾವಂತ. 


ಅನಂತರದ ಪ್ರತಿ ವರ್ಷಗಳಲ್ಲೂ ತನ್ನ ಗೆಳೆಯರನ್ನು ಕೂಡಿಕೊಂಡು 
ಅಮರಕ್ರಾಂತಿ ಉತ್ಸವ ಬೇರೆ ಬೇರೆ ವಿಧದಲ್ಲಿ ನಡೆಯುತ್ತಲೇ ಬಂದಿರುತ್ತದೆ. 
೧೯೯೯ ರಲ್ಲಿ ತಾನು ಮದರಾಸು ಪತ್ರಾಗಾರದಿಂದ ಸಂಗ್ರಹಿಸಿದ ಬ್ರಿಟಿಷರ ದಾಖಲೆಗಳು 
ಕನ್ನಡಕ್ಕೆ ಅನುವಾದಿಸಿ, "ಅಮರ ಸುಳ್ಮದ ಸ್ವಾತಂತ್ರ್ಯ ಸಂಗ್ರಾಮ” ಎಂಬ 
ಶಿರೋನಾಮೆಯಡಿ ಪ್ರಕಟಿಸುವ ಮೂಲಕ ನಾಡಿಗೆ ಒಂದು ಮಹತ್ವದ ಸಂಶೋಧಿತ 
ಮಾಹಿತಿಯನ್ನು ನೀಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಈ ಪ್ರಕಟನೆಯ ಜವಾಬ್ದಾರಿಕೆ 
ವಹಿಸಿದ ಪುತ್ಕೂರಿನ ಕರ್ನಾಟಕ ಸಂಘುವನ್ನು ಅತ್ಮಂತ ವಿನೀತಭಾವದಿಂದ 
ದೇವಿಪ್ರಸಾದರು ಸ್ಮರಿಸುತ್ತಾರೆ. ೨೦೦೦ರಲ್ಲಿ ಸಂಪಾಜೆ, ೨೦೦೧ರಲ್ಲಿ ಸುಳ್ಳ ಹಾಗೂ 
೨೦೦೨ ಎಪ್ರಿಲ್‌ ೫ರಂದು ಮಂಗಳೂರಿನಲ್ಲಿ ಕ್ರಾಂತಿವೀರರ ಸಂಸ್ಕರಣಾ ಕಾರ್ಯಕ್ರಮ 
ಆಯೋಜಿಸಿ ಜನರ ಮನದ ಸಂಶಯ, ಗೊಂದಲ ನಿವಾರಿಸಿ'ನಾವು ಇದುವರೆಗ 
ಕೇಳಿದ್ದೆಲ್ಲವೂ ಸತ್ಯ ಅಲ್ಲ" ಎಂಬ ತಿಳುವಳಿಕೆ ಕೊಡುವ ಕೆಲಸವನ್ನು ಮಾಡಿರುವ 
ದೇವಿಪ್ರಸಾದರು ಮಹತ್ವಾಕಾಂಕ್ಸೆಯಿರಿಸಿಕೊಂಡ ಆಶಾಜೀವಿ. 


೧೪/ ಸಮರಸ 


ಅಮರಕ್ರಾಂತಿಯ ವಿಷಯ ಪಠ್ಯಪುಸ್ತಕದಲ್ಲಿ ಸೇರ್ಪಡೆ, ಕ್ರಾಂತಿವೀರ ವೀರಗಂಭ 
ಸ್ಥಾಪನೆ, ಅಂದಿನ ಆಯುಧಗಳ ವಸ್ತು ಸಂಗ್ರಹಾಲಯ, ವಿ.ವಿ. ಮಟ್ಟದಲ್ಲಿ ಅಧ್ಯಯನ 
ಪೀಠ ರಚನೆ, ಮಂಗಳೂರು - ಮಡಿಕೇರಿಗಳಲ್ಲಿ ಕ್ರಾಂತಿವೀರರ ಸ್ಮಾರಕ ನಿರ್ಮಾಣ, 
ಕ್ರಾಂತಿವೀರರ ಕುಟುಂಬಗಳನ್ನು ಈ ಸೇವೆಯಲ್ಲಿ ಒಳಗೊಳಿಸಿ ಪ್ರತೀ ವರ್ಷವೂ 
ರಚನಾತ್ಮಕವಾದ ರೀತಿಯಲ್ಲಿ ಅಮರಕ್ರಾಂತಿ ಉತ್ಸವಾಚರಣೆ ಮೊದಲಾದ ಕನಸುಗಳನ್ನು 
ಕಾಣುವ ದೇವಿಪ್ರಸಾದರು ಅದಕ್ಕಾಗಿ ಬೇರೆ ಬೇರೆ ಹಂತಗಳಲ್ಲಿ ಪ್ರಯತ್ನಿಸುತ್ತಿದ್ದಾರೆ. 


ಈ ಎಲ್ಲಾ ಚಿಂತನೆಗಳ ಮಧ್ಯೆ ತನ್ನ ನೈಜ ಕಾಳಜಿಯಾದ ರಂಗಭೂಮಿಯ 
ಸೇವೆಯಲ್ಲಿ ಅವರು ಹಿಂದೆ ಬಿದ್ದಿಲ್ಲ. 


ರಂಗಭೂಮಿ ಮತ್ತು ಎನ್‌.ಎಸ್‌.ಡಿ. 


ತಂದೆಯವರ ಪಟೇಲ್‌ ಗಿರಿ ಮತ್ತು ಸಮಾಜ ಸೇವಾ ವೈಖರಿಯಿಂದ 
ಸಹಜವಾಗಿ ಆರಂಭದಲ್ಲಿ ದೇವಿಪ್ರಸಾದರು ಆಕರ್ಷಿತರಾದದ್ದು ಸಮಾಜ ಸೇವೆ ಕಡೆಗೆ, 
ಸಹಕಾರ, ಹಾಗೂ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ದುಡಿದ ಅನುಭವದೊಂದಿಗೆ 
ಸಮಾಜ ಸೇವೆಯ ಸೋಗಿನ ವೇದಿಕೆಯಾದ ರಾಜಕೀಯದಲ್ಲೂ ಕೈಯಾಡಿಸಿದವರು. 
ಆದರೆ ಅಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ. ಅವೆಲ್ಲ ಥ್ಕಾಂಕ್ಸ್‌ಲೆಸ್ಸ್‌ ಜಾಬ್‌, ನೀವು 
ಏನಾದರೂ ಬರೆಯಿರಿ, ಅದು ಯಾವತ್ತೂ ಶಾಶ್ವತವಾಗಿ ಜಾಕಿ ಎಂಬ 
ಹೆಸರಾಂತ ಹಾಸ್ಕ ಸಾಹಿತಿ 'ಬೀಚಿ' ಯವರ ಮಾತಿನ ಅಂತರಾರ್ಥ ಅರಿವಾದಾಗ, 
ನನ್ನಂತಹವನಿಗೆ ರಾಜಕೀಯ ಹೇಳಿದುದಲ್ಲವೆಂದು ಹೊರಬಂದವರು ಮತ್ತೆಂದೂ 
ರಾಜಕೀಯ ಚಿಂತನೆ ಮಾಡಿದವರಲ್ಲ. ಅವರ ಒಲವು ರಂಗಭೂಮಿ. 


'ನಾಟಕ ಸಮಾಜಕ್ಕೆ ಹಿಡಿದ ಕನ್ನಡಿ' ನಾಟಕ, ಸಾಹಿತ್ಯದ ಎಲ್ಲಾ ಪ್ರಕಾರಗಳ 
ಸಮ್ಮಿಲನ. ಅದರೆ ಎಲ್ಲಾ ಕ್ಷೇತ್ರಗಳಂತೆ ರಂಗಭೂಮಿಯನ್ನು ಜೀರ್ಣಿಸಿಕೊಳ್ಳುವುದು 
ಸುಲಭವಲ್ಲ. ಇಲ್ಲಿ ಬೇಕಾಗಿರುವುದು ನಿರಂತರ ಪರಿಶ್ರಮ ಮತ್ತು ಆರ್ಥಿಕ ವ್ಯಯ. 
ಹಾಗಾಗಿ ಹೆಚ್ಚಿನವರು ಈ ಕಡೆಗೆ ಒಲವು ತೋರಿಸುವುದಿಲ್ಲ. ಒಂದು ವೇಳೆ ಒಲವು 
ತೋರಿಸಿ ಬಂದರೂ ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದರೆ ದೇವಿಪ್ರಸಾದರು ಈ 
ಎರಡೂ ಬಗೆಯ ತ್ಕಾಗಕ್ಕೆ ಮೈಯೊಡ್ಡಿದವರು. ತನ್ನ ಮನೆಯನ್ನೇ ರಂಗ ದೇಗುಲವಾಗಿ 


ಸಮರಸ / ೧೫ 


ಪರಿವರ್ತಿಸಿದವರು ನಾಡಿನ ಹೆಸರಾಂತ ರಂಗ ನಿರ್ದೇಶಕರು, ನಾಟಕಕಾರರು ಹಾಗೂ 
ಸಾಹಿತಿಗಳನ್ನು ಮನೆಗೆ ಕರೆಸಿ ರಂಗಕಮ್ಮಟ, ನಾಟಕ ರಚನಾ ಕಮ್ಮಟ ವೇರ್ಪಡಿಸಿ 
ಖುಷಿಪಟ್ಟರು. ಬಸವಲಿಂಗಯ್ಯ, ಇಕ್ಬಾಲ್‌ ಅಹಮ್ಮದ್‌, ಐ.ಎಂ. ವಿಠಲಮೂರ್ತಿ, 
ರಥನ್‌ ಥಿಯಾಮ್‌, ನಟರಾಜ ಏಣಗಿ, ಲಕ್ಷ್ಮಿಕಬರಳ್ಳಿ, ಚಿತ್ರನಟ ಬಿ.ಎಸ್‌. ರಾಮಣ್ಣ 
ರೈ, ಮೋಹನ್‌ ಸೋನಾ, ಗೋಪಾಡ್ಕರ್‌, ಐ.ಕೆ. ಬೊಳುವಾರು, ಜೀವನ್‌ರಾಂ ಸುಳ್ಳ 
ಹೀಗೆ ರಂಗಭೂಮಿಯ ಚಿಂತಕರೊಡನೆ ಸಂವಾದವೇರ್ಪಡಿಸುವುದರ ಮೂಲಕ ತನ್ನ 
ಸಂವೇದನೆಯನ್ನು ಹಂಚಿಕೊಂಡು ಕೃತಾರ್ಥರಾದವರು. 


ನಿಸರ್ಗದ ಮಡಿಲಿನ ರಂಗ ಮಂಚ 

ಸಂಪಾಜೆ ಪರಿಸರದಲ್ಲಿ ರಂಗ ಚಟುವಟಿಕೆಗಳಿಗೆ ಚಾಲನೆ ನೀಡಿದವರೇ 
ದೇವಿಪ್ರಸಾದರು. ಪರಿಸರದ ರಂಗಾಸಕ್ತರನ್ನೆಲ್ಲ ಕಲೆ ಹಾಕಿ ನಿರ್ಮಿಸಿದ 'ನಿಸರ್ಗ 
ರಂಗಮಂಚ" ನಾಡಿನ ಜನರ ಬಹುದಿನಗಳ ಕನಸನ್ನು ಸಾಕರಗೊಳಿಸಿತು. 
ರಂಗಮಂಚದಲ್ಲಿ ದೇವಿಪ್ರಸಾದರ ರಚನೆ 'ಶಿರಾಡಿ ಭೂತ' ಇಕ್ಬಾಲ್‌ ಅಹಮ್ಮದರ 
ನಿರ್ದೇಶನದಲ್ಲಿ ಬಸವಲಿಂಗಯ್ಕನವರ ಸಂಗೀತ ಸಂಯೋಜನೆಯಲ್ಲಿ 
ಪರಿಣಾಮಕಾರಿಯಾಗಿ ಮೂಡಿ ಬಂದ ಕೃತಿ. ನಾಡಿನ ಹಲವಾರು ಕಡೆ ಅನೇಕ 
ಪ್ರದರ್ಶನಗಳನ್ನು ಕಂಡ ನಾಟಕ ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ಪ್ರದರ್ಶನ 
ಕಂಡು ಹಲವಾರು ಬಹುಮಾನಗಳನ್ನೂ ಬಗಲಿಗೆ ಹಾಕಿಕೊಳ್ಳುವಂತೆ ಮಾಡಿದ್ದು 
ದೇವಿಪ್ರಸಾದರ ಸಾಧನೆಗೆ ಮೆರುಗು ನೀಡಿತು. 'ದೇವಿಪ್ರಸಾದರ ನಿರ್ದೇಶನದಲ್ಲಿ 
ಅನಾವರಣಗೊಂಡ ಇನ್ನೊಂದು ನಾಟಕ ಕಂಬಾರರ 'ಕಿಟ್ಟಿಯ ಕತೆ'ಯಕ್ಸಗಾನ ಶೈಲಿಯಲ್ಲಿ 
ಜನಮೆಚ್ಚುಗೆ ಪಡೆದ ಈ ನಾಟಕ ಅವರು ಓರ್ವ ಸಮರ್ಥ ನಿರ್ದೇಶಕ ಅನ್ನವುದ್ದೂ 
ಸಾಬೀತುಪಡಿಸಿತು. ಅವರು ರಚಿಸಿದ ತನ್ನ ಮಾತೃಭಾಷೆ ಗೌಡ ಕನ್ನಡ 'ಹೇಂಗಿತ್ತ್‌ 
ಹೇಂಗಾತ್‌' ಇನ್ನೊಂದು ಉತ್ತಮ ಕೃತಿ. 

ಸಂಚಾರಿ ನಾಟಕ ತಂಡಗಳಿಗೆ ಆಶ್ರಯ ಎಲ್ಲಿ ಆಲೋಚಿಸಿದರೆ ತಕ್ಷಣ 
ನೆನಪಾಗುವ ಹೆಸರು ಎನ್‌.ಎಸ್‌.ಡಿ. (ತಮಾಷೆಗೆ ನ್ಯಾಶನಲ್‌ ಸ್ಕೂಲ್‌ ಆಫ್‌ ಡ್ರಾಮ 
ಅನ್ನುವುದುಂಟು) ನೀನಾಸಂ. ತುಮರಿಯ ಕಿನ್ನರ ಮೇಳದ ನಾಟಕಗಳಲ್ಲದೆ ಮಣಿಪುರಿ 
ನಿರ್ದೇಶಕ ರಥನ್‌ ಥಿಯಾಮ್‌ರ ಅಭಿಮನ್ಮು ನಾಟಕ ಪ್ರದರ್ಶನಗಳಿಗೆ ಅವಕಾಶ ಕಲ್ಪಿಸಿ 


೧೬ / ಸಮರಸ 
ಹೊಸ ಅಲೆಯ ನಾಟಕಗಳ ಪರಿಚಯವನ್ನು ಸಂಪಾಜೆಯ ಜನತೆಗೆ ಮಾಡಿ, 


ಅತ್ಮಾವಲೋಕನ ಮಾಡಿಸಿದವರು ದೇವಿಪ್ರಸಾದರು. ಅಂತರಾಷ್ಟ್ರೀಯ ಕಲಾವಿದರು 
ಸಂಪಾಜೆಯ ನೆಲದಲ್ಲಿ ಸಂಚರಿಸುವಂತೆ ಮಾಡಿದ ಕೀರ್ತಿಗೆ ಅವರು ಭಾಜನರಾಗುತ್ತಾರೆ. 


'ಶಾಲಾ ಮಕ್ಕಳಿಗಾಗಿ ಸಂಪಾಜೆ ಪರಿಸರದ ಆಯ್ದ ಶಾಲೆಗಳಲ್ಲಿ ಖ್ಯಾತ ರಂಗ 
ನಿರ್ದೇಶಕರಿಂದ ರಂಗಕಮ್ಮಟವೇರ್ಪಡಿಸಿ ಮಕ್ಕಳೂ ರಂಗಭೂಮಿಯ ಕಡೆ ಒಲವು 
ತೋರಿಸುವಂತೆ ಮಾಡಿದ ಹೆಗ್ಗಳಿಕೆ ದೇವಿಪ್ರಸಾದರದ್ದು. ಈ ವಿಶೇಷ ಯೋಜನೆಯಂತೆ 
ಮೂರು ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರಲ್ಲಿ ರಂಗಾಸಕ್ತಿಯನ್ನು 
ಕುದುರಿಸುವ ಪ್ರಯತ್ನ ಮಾಡಿರುತ್ತಾರೆ. ಅಲ್ಲದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ 
'ಮೂರು ದಾರಿಗಳು' (ನಿರ್ದೇಶನ ಗಿರೀಶ್‌ ಕಾಸರವಳ್ಳಿ) ನಿರ್ಮಾಣ ಹಾಗೂ ಟೆಲಿಚಿತ್ರ 
'ಅಪಹರಣ'ದ ನಿರ್ಮಾಣ ಹಾಗೂ ನಿರ್ದೇಶನವಹಿಸಿ ಯಶಸ್ವಿಯಾದ ದೇವಿಪ್ರಸಾದರು. 
ಸಾಹಿತ್ಯ ಕ್ಷೇತ್ರದ ಎಲ್ಲಾ ಪ್ರಕಾರಗಳಲ್ಲೂ ತಾನು ಸೈ ಎನಿಸಿಕೊಂಡವರು. 


ಹೀಗೆ ದೇವಿಪ್ರಸಾದರ ಸಾಧನೆ ಪಟ್ಟಿ ಬೇರೆ ಬೇರೆ ರಂಗಗಳಲ್ಲಿ 
ಮುಂದುವರಿಯುತ್ತಲೇ ಹೋಗುತ್ತದೆ. ನಿರಂತರ ರಚನಾತ್ಮಕ ಚಿಂತನೆ. ಸ್ಪಷ್ಟ 
ಯೋಜನೆಯ ಮೂಲಕ ಸಾಧನೆ ಮಾಡಿದ ಈ ಸಾಧಕನಿಗೆ ಈಗ ಅರುವತ್ತರ ಸಂಭ್ರಮ. 
ಅವರು ಇನ್ನಷ್ಟು ಸಾಧಿಸುವ ಆಶೆ ಹೊಂದಿದವರು. ಅರುವತ್ತರ ನಂತರ ಇನ್ನಷ್ಟು ಕಾಲ 
ದೇವಿಪ್ರಸಾದರು ನಮ್ಮೊಂದಿಗಿದ್ದು ಸಾಧನೆಗೈಯುವಂತಾಗಲು ನಾಡಿನ ಸಜ್ಜನರ 
ಹೃತ್ಪೂರ್ವಕ ನೆರವು ಬೇಕಾಗಿದೆ. ಅವರ ಎಲ್ಲಾ ಯೋಜನೆಗಳಿಗೆ ಹೆಗಲಿಗೆ ಹೆಗಲು 
ಕೊಟ್ಟು ಆಧರಿಸುವುದು ನಾಡಿನ ಕರ್ತವ್ಯ ಕೂಡಾ. ಹಾಗೆ ಮಾಡಿದಾಗ ಮಾತ್ರ 
ಅರುವತ್ತರ ಷಷ್ಟ್ಯಬ್ದ ತಾರೆಗೆ ಕೊಡುಗೆ ನೀಡಿದಂತಾಗುತ್ತದೆ. 


Noe 


ನನ್ನ ಮಾವ 


45 ಎಂ.ಬಿ. ಸದಾಶಿವ 


ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವೃಕ್ತಿತ್ವದಲ್ಲಿ ಅಡಗಿದೆ ಎಂಬ 
ನಂಬಿಕೆಯನ್ನು ಹೊಂದಿರುವ ಸಂಸ್ಥೆಯಾದ ಜೇಸೀಸ್‌ ಸಂಸ್ಥೆಗೆ ನನ್ನ ತಾತ ದಿ! ಸಣ್ಣಯ್ಯ 
ಪಠೇಲ್‌ರವರ ವೃಕ್ತಿತ್ವ ಮತ್ತು ಅವರ ಪ್ರಭಾವದಿಂದ ತನ್ನದೇ ಆದ ಶಿಸ್ತು, 
ಪ್ರಾಮಾಣಿಕತೆಗಳಿಂದ ವ್ಯಕ್ತಿತ್ವ ರೂಪಿಸಿ ಕೊಂಡ ತೀರ್ಥರೂಪರ ಆದರ್ಶಗಳಿಂದ 
ಸ್ಪೂರ್ತಿ, ಜೇಸೀ ವಾಣಿಯಿಂದ ಆಕರ್ಷಿತನಾಗಿ ಸೇರಿದೆ. ನನ್ನ ಮಾವ 
ದೇವಿಪ್ರಸಾದರಂತೂ ನನ್ನ ಬಾಲ್ಕದ ದಿನಗಳಿಂದಲೇ ನನ್ನ ಜೀವನಕ್ಕೆ ಸ್ಪೂರ್ತಿಯಾದರು. 
ಹತ್ತರ ಹರಯ ದಲ್ಲಿದ್ದಾಗ ತಾಯಿಯ ತವರಿನ ಉಪ್ಪರಿಗೆಯ ಕೋಣೆಯಲ್ಲಿ ಸಾಲಾಗಿ 
ಜೋಡಿಸಿ ನೇತಾಡಿಸಿದ್ದ ಅವರ ಡಜನ್‌ಗಟ್ಟಲೆ ಟೈ, ಕೋಟುಗಳನ್ನು ಸ್ಪರ್ಶಿಸಿ 
ದಿಗ್ಬೃಮೆಗೊಳ್ಳುತ್ತಿದ್ದುದು; ಅವರ ಕಾಲೇಜಿನ ದಿನಗಳ ವೈಭವದಲ್ಲಿ ಮಹಾರಾಜ 
ಕಾಲೇಜಿನ ಯುವರಾಜನಂತೆ ಮೆರೆಯಲು ಅವರಿಗಿದ್ದ ಒಂದು 'ಸಾರೋಟು'. ಅದನ್ನು 
ತಳ್ಳಲೆಂದೇ ಅವರು ಸ್ನೇಹಿತರನ್ನು ಸದಾ ಜತೆಗಿರಿಸಿಕೊಳ್ಳುತ್ತಿದ್ದ ರಂಗಿನ ಕತೆಗಳು; ಅವರು 
ನನ್ನ ಪಾಲಿನ 'ಹೀರೋ' ಆಗಿ ಮನದಲ್ಲಿ ಆರಾಧ್ಯರಾಗಿ ಪ್ರತಿಷ್ಠಾಪಿಸಲ್ಪಟ್ಟರು. ಆಗಿನ 
ಹೀರೋಗಳೋ ಕಲ್ಕಾಣ್‌ ಕುಮಾರ್‌, ಉದಯಕುಮಾರ್‌, ರಾಜಕುಮಾರ್‌, ಹಿಂದಿಯ 
ರಾಜೇಂದ್ರ ಕುಮಾರ್‌, ರಾಜಕಪೂರ್‌, ಶಮ್ಮಿ ಕಪೂರ್‌ ಗಳಿಗಿಂತ ಸುಂದರಾಂಗ ನನ್ನ 
ಮಾವನಾಗಿದ್ದದ್ದು ಅವರನ್ನು ನನ್ನ ಫ್ಯಾಂಟಿಸಿಯಲ್ಲೂ ವಾಸ್ತವಿಕವಾಗಿಯೂ ಹೀರೋ 
ಎಂದೇ ಭಾವಿಸಿದವನು. ಅದು ಇಂದಿಗೂ ಬದಲಾಗಿಲ್ಲ! 


೧೮ / ಸಮರಸ 


ದೇವಿಪ್ರಸಾದರು ನನ್ನ ಸೋದರ ಮಾವ. ಶ್ರೀಮಂತರೆಂದಾಗಲೀ, ಅವರು 
ಅಪಾರ ಸಂಪರ್ಕ ಮತ್ತು ಪ್ರಭಾವುಳ್ಳರೆಂದಾಗಲೀ ಅವರನ್ನು ನಾವು ಹಚ್ಚಿಕೊಂಡಿಲ್ಲ. 
ಕುಟುಂಬದ, ಬಂಧು ಬಳಗದ ಪ್ರತಿಯೊಬ್ಬರೊಡನೆ ಅವರು ನಡೆದುಕೊಳ್ಳುವ ರೀತಿ, 
ಹೊಂದಿಕೊಳ್ಳುವ ಸ್ವಭಾವ, ತೋರುವ ವಾತ್ಸಲ್ಕ ಇನ್ನೊಬ್ಬರಲ್ಲಿ ನಾನು ಕಂಡಿಲ್ಲ. 
ಇವರು ಪ್ರಥಮವಾಗಿ ವಿದೇಶ ಪ್ರಯಾಣ ಮಾಡಿದ್ದು ಸಿಂಗಾಪುರಕ್ಕೆ. ಆಗ ನಾನಿನ್ನೂ 
ಕಡ್ಡಿ. ಪೆನ್ಸಿಲ್‌ನಲ್ಲಿ ಬರೆಯುವ ವಿದ್ಯಾರ್ಥಿ. ನನಗೆ ಅವರು ತಂದದ್ದು. Hero Ball 
Pen. ಸ್ಟೀಲ್‌ ಕ್ಕಾಪಿನದ್ದು. ಅದೆಂತಹಾ ಅದ್ಭುತ ಪೆನ್‌! ನನ್ನ ಅಣ್ಣನಿಗೆ ನೇಂದ್ರ 
ಚಿಪ್ಸ್‌ ನಷ್ಟು ತೆಳ್ಳಗಿನ ಫೆವರ್‌ಲೂಬ ವಾಚ್‌. 


ನಾನು ಹೈಸ್ಕೂಲ್‌ ಕಟ್ಟೆ ಹತ್ತುವಷ್ಟರಲ್ಲಿ ಅವರು ವಿವಾಹವಾದರು. ಅದು ಸರಳ 
ವಿವಾಹ ಕಟೀಲಿನಲ್ಲಿ. ನನ್ನ ಜೀವನದ ಅತ್ಯುತ್ತಮ ಬಟ್ಟೆ ಖ್ಯಾತ ಎಂಪಾನೈರ್‌ 
ಟೈಲರ್‌ನಲ್ಲಿ ಹೊಲಿಸಿಕೊಟ್ಟದ್ದು ಅವರೆ. ಅವರು ಹೇಗೆ ಪ್ರೀತಿ ವಾತ್ಸಲ್ಕದೊಂದಿಗೆ 
ನನ್ನನ್ನು ಕಾಣುತ್ತಿದ್ದರೋ ಅದೇ ರೀತಿ ಈಗ ನನ್ನ ಮತ್ತು ನನ್ನ ತಂಗಿಯ ಮಕ್ಕಳನ್ನು 
ಕಾಣುತ್ತಿದ್ದಾರೆ. ಅವರ ವಯಸ್ಸಿನ ಭಾವನೆಗಳಿಗೆ ತಕ್ಕುದಾಗಿ ತಮ್ಮನ್ನು ಮಕ್ಕಳ 
ಮನಸ್ಸಿನಂತೆ ತಿಳಿಯಾಗಿ ವ್ಯವಹರಿಸುತ್ತಾರೆ. ಇದು. ಅವರ ವೈಶಿಷ್ಟ್ಯ. 


ನನ್ನ ಮದುವೆಯ ಬಗ್ಗೆ ಇನ್ನಿಲ್ಲದ ಸಂಭ್ರಮ ಸಡಗರಪಟ್ಟದ್ದ ಅವರು. ವಧು 
ಅನ್ವೇಷಣೆಯಿಂದ ತೊಡಗಿ ಮಧುಚಂದ್ರಕ್ಕೆ ತೆರಳುವವರೆಗ ಅವರದ್ದೇ ನಿರ್ದೇಶನ- 
ಸಲಹೆಗಳು. ನನ್ನನ್ನು ಒಬ್ಬ ಬಭಾಷಣಕಾರನಾಗಿ ರೂಪಿಸುವಲ್ಲಿ ನನ್ನ 
ಅಣ್ಣಂದಿರಿಬ್ಬರೊಡನೆ ಇವರದೂ ಮಹತ್ತರ ಪಾತ್ರ. ಅನೇಕರಿಗೆ 
ಆಶ್ಚರ್ಯವಾಗಬಹುದಾದರೂ ನನ್ನನ್ನು ರಾಜಕೀಯಕ್ಕೆ ಪ್ರೇರೆಪಿಸಿದ ಮೊದಲಿಗರು 
ಇವರೇ. (ದಿವಂಗತ ಎಂ.ಆರ್‌. ಜನಾರ್ದನ ವಕೀಲರು, ಗೌಡ ಸಮ್ಮೇಳನದ ಬಳಿಕ 
ನಾನು ರಾಜಕೀಯ ಸೇರಬೇಕೆಂದು ಸಲಹೆ ಮಾಡಿ ಪತ್ರ ಬರೆದಿದ್ದರು.) 
ಸಹದಧರ್ಮಿಣಿಯ ಸಹನೆ ಇಲ್ಲದೆ, ರಾಜಕಾರಣಿಗಳು ವಿಫಲರಾದ ಅನೇಕ 
ಉದಾಹರಣೆಯನ್ನು ನೀಡಿ, ನನ್ನ ಪತ್ನಿ ನನ್ನ ರಾಜಕೀಯ ಚಟುವಟಿಕೆಗಳಿಗೆ 
ಅಡ್ಡಿಯಾಗದಂತೆ ಮಾಡಿದ್ದು ಇವರ ದೂರದರ್ಶಿತ್ವ. ಜಪಾನ್‌ ಪ್ರವಾಸ ಮಾಡಿದಾಗ 
ಅಲ್ಲಿಂದ ಬರೆದ ಪತ್ರವನ್ನು ಜೋಪಾನವಾಗಿ ಇಟ್ಟುಕೊಂಡಿದ್ದೇನೆ. ಅವರ ಬರವಣಿಗೆಯ 


ಸಮರಸ /೧೯ 


ಶೈಲಿ ಒಂದು ಸುಂದರ ಸಂಭಾಷಣೆಯ ರೂಪದಲ್ಲಿದ್ದು ದನ್ನು ಮುಂದೆ ಅವರು ಅದೇ 
ಶೈಲಿಯನ್ನು ಬಳಸಬೇಕೆಂದು ಕೇಳಿಕೊಂಡಿದ್ದೆ. ಗೋರೂರರ ಪ್ರವಾಸ ಸಾಹಿತ್ಯದಷ್ಟೇ 
ಪರಿಣಾಮಕಾರಿ ಬರಹ ಅವರಿಗೆ ಸಾಧ್ಯ ಎಂಬ ನಂಬಿಕೆ ನನ್ನದು. 


ಗೌಡ ಸಮ್ಮೇಳನ ನಡೆಸಲು ಅಂದು ಗೌಡ ವಿದ್ಕಾಸಂಘದ ಅಧ್ಯಕ್ಷರಾಗಿದ್ದ 
ಶ್ರೀ ಅಂಬೆಕಲ್ಲು ಮುತ್ತಯ್ಯ ಗೌಡರು ನಿರ್ಧರಿಸಿದಾಗ ಶ್ರೀ ದೇವಿಪ್ರಸಾದರೇ ಅಧ್ಯಕ್ಷರು. 
ಅವರ ನೇತೃತ್ವದಲ್ಲಿ ನಾವೆಲ್ಲರೂ ರಾತ್ರಿ ಹಗಲು ದುಡಿದೆವು. ಸಮಾರಂಭದ ಹಿಂದಿನ 
ದಿನ ಇವರನ್ನು ಹೊಳೆನರಸೀಪುರಕ್ಕೆ ಮುಖ್ಯ ಅತಿಥಿಗಳನ್ನು ಕರೆತರಲು 
ನಿಯೋಜಿಸಲಾಗಿತ್ತು. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದೂ ಇದನ್ನು ಒಪ್ಪಿಕೊಂಡದ್ದು 
ಅವರದ್ದು ದೊಡ್ಡತನವೇ? ದಡ್ಡತನವೇ? ನನಗಿನ್ನೂ ಸ್ಪಷ್ಟವಾಗಿಲ್ಲ. ಅದರೂ 
ಮುಂಜಾನೆ ೬ ಗಂಟೆಗೆ ಹೇಗೋ ಏನೋ ವಾಪಾಸಾಗಿ ನ ಭೂತೋ ನ ಭವಿಷ್ಯತೀ 
ಎಂಬಂತೆ ನಡೆದ ಸಮ್ಮೇಳನದ ರೂವಾರಿ. 


ಶ್ರೀ ಕುರುಂಜಿ ವೆಂಕಟ್ರಮಣ ಗೌಡರ ಷಷ್ಟಬ್ದಕ್ಕೂ ಇವರೇ ಚಾಲನಾ ಶಕ್ತಿ. 
ಅವರು ಅದ್ಯಕ್ಷರು, ನಾನು ಕಾರ್ಯದರ್ಶಿ, ಸುಳ್ಯದಲ್ಲಿ ನಡೆದ ಅಪೂರ್ವ 
ಕಾರ್ಯಕ್ರಮಗಳಲ್ಲಿ ಇದು ಒಂದು . ಮನೆ ಮನೆ, ಅಂಗಡಿ ಮುಂಗಟ್ಟಗಳನ್ನು ಬಿಡದೆ 
ಇವರು ಸಂದರ್ಶಿಸಿ ಕಾರ್ಯಕ್ರಮ ಯಶಸ್ಸಿಗೆ ಪರಿಶ್ರಮ ವಹಿಸಿದರು. ರಾಜಕೀಯ 
ಸಹಕಾರ ಮತ್ತು ಜನಾಂಗದ ಅಭಿವೃದ್ದಿ ಕಾರ್ಯಗಳಿಗೆ ತನು-ಮನ-ಧನಗಳಿಂದ ತನ್ನನ್ನು 
ಸವೆಸಿದರೂ ಸೂಕ್ತ ರೀತಿಯಲ್ಲಿ ಇವರನ್ನು ಈ ಕ್ಷೇತ್ರಗಳಲ್ಲಿ ಗುರುತಿಸಿದಂತೆ 
ಕಾಣದಾದಾಗ ಸಾಹಿತ್ಯ, ಚರಿತ್ರೆ, ನಾಟಕ ಸಿನೆಮಾದ ಗೀಳು ಹಚ್ಚಿಕೊಂಡರು. ಅಲ್ಲೂ 
ಇವರದೇ ಛಾಯೆ ಒತ್ತಿ ಯಶಸ್ವಿಯಾದರು. ಅವರೊಬ್ಬ ಅತ್ಯುತ್ತಮ ವ್ಯಂಗ್ಯ 
ಕಲಾವಿದರೆಂಬುದು ಅನೇಕರಿಗೆ ತಿಳಿದಿರಲಾರದು. ಬಡವರಿರಲಿ, ಶ್ರೀಮಂತರಿರಲಿ, 
ಔತಣವಿರಲಿ, ಅಂಬಲಿ ಊಟವಿರಲಿ ಅನ್ನದ ಅಗುಳುಬಿಡದೆ ಸ್ವಾದವನ್ನು ಸವಿದು 
ಸಂತೃಪ್ತಿಪಡುವದೊಂದು ಇವರ ವಿಶೇಷ ಗುಣ. 


ಇವರು ವಹಿಸಿಕೊಂಡ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅವರೊಂದಿಗೆ 
'ಅಳಿಯಂದಿರುಗಳು' ಸದಾ ಇದ್ದೇವೆ; ಇರುತ್ತೇವೆ. ಅದಕ್ಕಾಗಿ ಅನೇಕರು ಅವರನ್ನು 
ಅದೃಷ್ಟವಂತರೆಂದು ಕರುಬುವವರಿದ್ದಾರೆ. ನಮ್ಮಲ್ಲೂ 'ನಿಮ್ಮ ಸೋದರ ಮಾವನಂತವರು' 


೨೦ / ಸಮರಸ 
ನಮಗಿಲ್ಲವೆಂದು ಹೇಳಲೂ ಮರೆಯುವುದಿಲ್ಲ. ೭೦ ಕೆ.ಎನ್‌. ಟೈಲರ್‌ ತಂಡವನ್ನು 
೭೦ರ ದಶಕದಲ್ಲಿ ೮೦ ರಲ್ಲಿ ಪ್ರಭಾತ್‌ ಕಲಾವಿದರು. ೯೦ರಲ್ಲಿ ಮಾಸ್ತಿ, ನಾಗೇಶ 


ಮುಂತಾದ ಕಲಾವಿದರನ್ನು ಬೀಚಿ, ಸೋಮಶೇಖರ್‌ ಮುಂತಾದ ಖ್ಯಾತರನ್ನು ಇವರಷ್ಟೇ 
ಆಕರ್ಷಿಸಬಲ್ಲರು. 


ಮಾವನ ಬಗ್ಗೆ ಅನೇಕರಿಗೆ ತಿಳಿದಿರದ ಸರಳ ಸತ್ಯಗಳು ಅನೇಕವಿವೆ. ಅಂಗಣ 
ಸೀಮಿತವಾಗಿರುವುದರಿಂದ ಅಸಹಾಯಕನಾಗಿದ್ದೇನೆ. ಅವರ ಧರ್ಮಪತ್ನಿ ಶ್ರೀಮತಿ 
ಇಂದಿರಾ ಪ್ರೀತಿ, ವಾತ್ಸಲ್ಯ, ಸ್ಪೂರ್ತಿಗಳ ಚಿಲುಮೆ. 


ನಾ ನಿನಗೆ ನೀನೆನಗೆ ಜೇನಾಗುವಾ 
ರಸಜೀವ ಗಂಗೆಯಲಿ ಮೀನಾಗುವಾ 
ಹೂವಾಗುವ ಹಣ್ಣಾಗುವಾ 
ರತಿರೂಪಿ ಭಗವತಿಗೆ ಮುಡಿಪಾಗುವಾ 
ಎಂಬ ರಾಷ್ಟ್ರಕವಿ ಕುವೆಂಪುರವರ ಕವನವನ್ನು ನೆನಪಿಸುತ್ತಾರೆ. 


ಅವರಿಗೆ ೬೦ ಆದರೂ ನಮ್ಮ 'ಹೀರೋ' ಸದಾ 'ಹೀರೋ' ಅವರ ಹಾಸ್ಕ 
ಪ್ರೀತಿ ಬತ್ತಿ ಹೋಗಿಲ್ಲ. ಒತ್ತಡ ವಯಸ್ಸು. ಆರೋಗ್ಯ, ಭಾವನೆಗಳನ್ನು 
ಬದಲಾಯಿಸಿಲ್ಲ. ನಮ್ಮ ಸುಂಸಾರ, ವ್ಯವಹಾರ ಹೆಚ್ಚುತ್ತಾ ಕಂದರ ಅಂತರ ಹೆಚ್ಚಿದರೂ 
ಅವರ ಮೇಲಿನ ಪ್ರೀತಿ ಅಭಿಮಾನ 'ಆರಾಧ್ಯ ಸ್ಥಾನ' ಸದಾ ಮೀಸಲು. 


ps ಪ್ರೊ! ಕೆ.ಸಚ್ಚಿದಾನಂದಯ್ಯ 


ದೇವಿಪ್ರಸಾದರನ್ನು ನಾನು ಮೊತ್ತಮೊದಲು ಕಂಡದ್ದು ಅವರು 
ವಿದ್ಯಾರ್ಥಿಯಾಗಿ ಸೋಮವಾರಪೇಟೆ ಪ್ರೌಢಶಾಲೆಗೆ ಪ್ರವೇಶ ಪಡೆದಾಗ. ಅವರ 
ಸಂಬಂದಿಕರು ಸೋಮವಾರಪೇಟೆ ನೋಟಿಪೈಡ್‌ ಏರಿಯಾದ ಆಡಳಿತ 
ಅಧಿಕಾರಿಗಳಾಗಿದ್ದವರು. ಶ್ರೀ ಮುತ್ತಪ್ಪರು ದೇವಿಪ್ರಸಾದರನ್ನು ಶಾಲೆಗೆ ಕರೆದು 
ತಂದಿದ್ದರು. ಈತ ಒಳ್ಳೆಯ ರೀತಿಯಲ್ಲಿ ಎಸ್‌.ಎಸ್‌.ಎಲ್‌.ಸಿ. ಉತ್ತೀರ್ಣನಾಗಲಿ 
ಎಂಬ ಕಾರಣಕ್ಕಾಗಿ ನನ್ನ ಉಸ್ತುವಾರಿಯಲ್ಲಿದ್ದುಕೊಂಡು, ಇಲ್ಲಿ ಒಂದು ವರ್ಷ 
ವ್ಯಾಸಂಗ ಮಾಡಲಿ ಎಂಬುದು ನನ್ನ ಉದ್ದೇಶ. ನೀವೆಲ್ಲ ಅವನಿಗೆ ಸರಿಯಾದ 
ಮಾರ್ಗದರ್ಶನ ನೀಡಬೇಕು ಎಂದರು. ಗೆಳೆಯರ ಮಾತು ನಮ್ಮ ಮನಸ್ಸಿನಲ್ಲಿ ಎದ್ದ 
ಪ್ರಶ್ನೆ, ಸಂಶಯ, ಆತಂಕಗಳಿಗೆ ಪರಿಹಾರವಾಗಿ ತೋರಲಿಲ್ಲವೆಂದೇ ನನ್ನ ಅನಿಸಿಕೆ. 
ಆದರೂ ಗೆಳೆಯರ ಮಾತಿನ ಪ್ರಾಮಾಣಿಕತೆ ನಮ್ಮಲ್ಲಿ ಸಮಾಧಾನ ತಂದಿತ್ತು. ಪ್ರಸಾದರ 
ತಂದೆ ಸಂಪಾಜೆ ಸಣ್ಣಯ್ಯ ಪಟೇಲರು, ಪ್ರತಿಷ್ಠಿತ ಮುಂದಾಳು ಎಂಬುದನ್ನು ನಾವು 
ಆಗಲೇ ಕೇಳಿ ತಿಳಿದಿದ್ದೆವು. ಸುಳ್ಳದವನಾದ ನನಗೆ ಸಣ್ಣಯ್ಯ ಪಟೇಲರ ವಿಷಯ 
ಚಿಕ್ಕಂದಿನಲ್ಲೇ ಕೇಳಿ ಬಂದಿತ್ತು. ಅವರು ಆ ಸುತ್ತಮುತ್ತಲ ಶ್ರೀಮಂತರಲ್ಲಿ 
ಅಗ್ರಗಣ್ಮರು ಸಾಮಾನ್ಯವಾಗಿ ಸೋಮವಾರ ಪೇಟೆಯಲ್ಲಿ ಶ್ರೀಮಂತರ ಮಕ್ಕಳು ಸರಕಾರಿ 
ಶಾಲೆಗಳಿಗೆ ಬರುವುದು ಅಪರೂಪ. ಮೈಸೂರು ಬೆಂಗಳೂರುಗಳಿಗೆ, ಕಾನ್ವೆಂಟ್‌ 
ಶಾಲೆಗಳಿಗೆ, ವಸತಿ ಶಾಲೆಗಳಿಗೆ, ರಾಮಕೃಷ್ಣ ಆಶ್ರಮಕ್ಕೆ ಹೋಗುತ್ತಿದ್ದರು. (ನಾನು 
ತಿಳಿದಂತೆ ) 

ಆದರೆ ಸಂಪಾಜೆಯ ಪ್ರತಿಷ್ಠಿತ ಶ್ರೀಮಂತರ ಮಗ ಇಲ್ಲಿಗೆ ಬಂದು ವ್ಶಾಸಂಗ 


೨೨ / ಸಮರಸ 
ಮಾಡುತ್ತಿದ್ದಾನೆಂಬುದು ನಮಗೆ ಆಶ್ಚರ್ಯಕ ಹಾಗೂ ಸಂತೋಷದ ವಿಚಾರವೇ ಆಗಿತ್ತು. 
ಇಷ್ಟೆಲ್ಲಾ ಗಲಿಬಿಲಿ - ಆತಂಕ ನಮ್ಮಲ್ಲಿ ಹಲವರಿಗಿದ್ದರೂ ವಿದ್ಯಾರ್ಥಿಯಾಗಿ 
ಬಂದ ದೇವಿಪ್ರಸಾದರನ್ನು ನೋಡಿದಾಗ ಉರಿಬಿಸಿಲಲ್ಲಿ ತಂಪು ಗಾಳಿ ಬೀಸಿದಂತಾಯಿತು. 
ಹದಿಹರೆಯದ ಆ ಹುಡುಗ ಆಕರ್ಷಕ ವ್ಯಕ್ತಿತ್ವವುಳ್ಳ ವಸಂತ ತೋರಿ ಬಂದಿದ್ದ. ಮುದ್ದು 
ಬರುವಂತಿರುವ ಮುಖ ತುಂಬಿಕೊಂಡ ಮೈ, ಕೈ ನೋಡಿದರೆ ಸಂತೋಷವಾಗುವಂತಹ 
ನಿಲುವು ಅವನದಾಗಿತ್ತು. ಅದರಿಂದಾಗಿ ಎಲ್ಲರಲ್ಲಿದ್ದ ಚಿಂತೆಯ ರೇಖೆ ಮಾಯವಾದಂತೆ 
ತೋರಿತು. 
ದೇವಿಪ್ರಸಾದ ತರಗತಿಯಲ್ಲಿ ಶಿಸ್ತಿನ ವಿದ್ಕಾರ್ಥಿಯಾಗಿ ಕಂಡ. ಆಸಕ್ತಿಯಿಂದ 
ಪಾಠವನ್ನಾಲಿಸುವ ತಕ್ಕ ಪ್ರತಿಕ್ರಿಯೆ ನೀಡುವ ಗುಣವಿತ್ತೆಂಬುದನ್ನು ಎಲ್ಲಾ ಅಧ್ಯಾಪಕರೂ 
ಕಂಡುಕೊಂಡರು. ಬುದ್ದಿಮತ್ತೆಯಲ್ಲಿ ಅತ್ಯುನ್ನತ ಮಟ್ಟದವನೆಂದು. ಹೇಳಲಾಗದಿದ್ದರೂ, 
ಬುದ್ದಿವಂತ ಚುರುಕಾದ ವಿದ್ಯಾರ್ಥಿಯೇ ಆಗಿದ್ದನು. ಧನಿಕತೆ. ಕೊಬ್ಬಿನಿಂದ ಮೆರೆದು 
ಅಶಿಸ್ತಿಗೆ ಕಾರಣವಾಗಲಿ, ಅಧ್ಯಾಪಕರ ಅವಕೃಪೆಗೆ ಪಾತ್ರವಾಗುವ ದುಃಸ್ಥಿತಿಯಾಗಲಿ 
ಅಎನಲ್ಲಿಲ್ಲವೆಂದೇ ಈಗಲೂ ನನ್ನ ನೆನಪಿನ ಸುರುಳಿಯಲ್ಲಿ ಬಿಚ್ಚಿಕೊಳ್ಳುತ್ತದೆ. 
ಪಾಠೇತರ ಚಟುವಟಿಕೆಗಳಲ್ಲಿ ದೇವಿಪ್ರಸಾದರ ಪಾತ್ರ ಗಣನೀಯವಾಗಿಯೇ ಇತ್ತು. 
ಅವನು ಆಗಲೇ ಒಳ್ಳೆಯ ಮಾತುಗಾರ. ಭಾಷಣಕಾರ, ಸಮರ್ಥ ಚರ್ಚಾಪಟು. ಆದರೂ 
ಅವನೆಂದು ತನ್ನ ಮಿತಿಯನ್ನು, ಮರ್ಯಾದೆಯನ್ನೂ ಮೀರುತ್ತಿರಲಿಲ್ಲ. ಶಾಲಾ 
ಸಮಾರಂಭಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ, ಶಾಲಾ ನೀತಿನಿಯಮಗಳನ್ನು ಪಾಲಿಸುವ 
ಆದರ್ಶ ವಿದ್ಯಾರ್ಥಿ. ಉಳಿದ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಚರ್ಯೆ ಗಂಭೀರ 
ವಿನಯಶಾಲಿ. 


ಶಾಲೆಯಲ್ಲಿ ವರುಷಕ್ಕೊಂದು ಶೈಕ್ಷಣಿಕ ಪ್ರವಾಸ ಏರ್ಪಡಿಸುವ 
ಪರಿಪಾಠವಿತ್ತು. ಪ್ರಸಾದ ವಿದ್ಯಾರ್ಥಿಯಾಗಿದ್ದ ಆ ವರುಷ ಪ್ರವಾಸವಿದ್ದದ್ದು 
ಬೊಂಬಾಯಿಗೆ. ೫% ಮಂದಿಯ ದಂಡು. ದೇವಿಪ್ರಸಾದ ಆಗ ಶಾಲಾ ನಾಯಕನಲ್ಲ. 
ಆದರೆ ಜತೆಗಾರರನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ನಿಷ್ಠಾವಂತ ಸ್ನೇಹಿತ. ಹೊಣೆ 
ಹೊತ್ತ ಉಪಾಧ್ಯಾಯರಿಗೆ ಆಪ್ತ ಸಹಾಯಕ. ಆಗಿನ ಕೆಲವು ಘಟನೆಗಳು ನೆನಪಿಗೆ 
ಬರುತ್ತದೆ. ಎಂಟು ದಿನದ ಪ್ರವಾಸದಲ್ಲಿ ಎಲ್ಲೆಲ್ಲಿ ಉಳಿಯಬೇಕು ಎಂಬುದರ ನೀಲಿ 


ಸಮರಸ / ೨೩ 


ನಕಾಶೆ ಹಾಕಿಕೊಂಡು ಉಳಿಯಬೇಕಾದಲ್ಲಿ ಶಾಲೆ ಅಥವಾ ಛತ್ರಗಳಿಗೆ ಪತ್ರ ಬರೆದು ಸ್ಥಳ 
ಒದಗಿಸುವಂತೆ ಕೇಳಿಕೊಳ್ಳಲಾಗುತಿತ್ತು. ಆದರೂ ಒಂದೆಡೆ ನಾವು ಕೇಳಿಕೊಂಡಲ್ಲಿ 
ಸ್ಥಳಾವಕಾಶ ದೊರೆಯಲಿಲ್ಲ. ಮಾಡುವುದೇನು? ಬಸ್‌ ಚಾಲಕ ಸಲಹೆ ಮಾಡಿದ. 
"ರಾತ್ರಿಯೇ ಮುಂದಿನ ಸ್ಥಳಕ್ಕೆ ಹೋಗೋಣ. ಯಾರಾದರೊಬ್ಬರು ಎಚ್ಚರವಿದ್ದು ನನಗೆ 
ನಿದ್ದೆ ಬಾರದಂತೆ ನೋಡಿಕೊಳ್ಳಬೇಕು ". ಎಂದ. ಸರಿ ಒಪ್ಪಿದ್ದಾಯಿತು. ಆದರೇನು 
ಮದ್ಯರಾತ್ರಿ ದಾಟುತ್ತಿದ್ದಂತೆ ಎಲ್ಲರೂ ನಿದ್ರಾದೇವಿಯ ವಶವಾದರು. ವಿದ್ಯಾರ್ಥಿ 
ಪ್ರಸಾದನೊಬ್ಬನೇ ಚಾಲಕನ ಬಳಿಯ ಸೀಟಿನಲ್ಲಿ ಕುಳಿತು ತಮಾಷೆ ಮಾತುಗಳಿಂದ, 
ಯಕ್ಷಗಾನದ ಅರ್ಥದಿಂದ ಚಾಲಕನನ್ನು ಜಾಗೃತ ಮಾಡುವಲ್ಲಿ ಯಶಸ್ವಿಯಾದ ಪ್ರಾಯಶಃ 
ಪ್ರಸಾದ ಇಲ್ಲದಿರುತ್ತಿದ್ದರೆ ಚಾಲಕ ಎಲ್ಲೋ ಬಸ್ಸು ನಿಲ್ಲಿಸಿ ನಿದ್ದೆ ಮಾಡಿ ಬಿಡುತ್ತಿದ್ದ. 

ಬೊಂಬಾಯಿಯಲ್ಲಿ ಮತ್ತೊಂದು ಘಟನೆ ನಡೆಯಿತು. ಸ್ವಲ್ಪ ಹೊತ್ತು 
ಮಾರ್ಕೆಟಿಗೆ ಹೋಗಿ ಬರಲು ಅವಕಾಶ ನೀಡಲಾಯಿತು. ಆದರೆ ದೂರ ದೂರ 
ಹೋಗಬಾರದೆಂಬ ಕಣ್ಣಪ್ಪಣೆಯೂ ಇತ್ತು. ಉಪಾಧ್ಮಾಯರೇ ಒಬ್ಬರು ಒಂದು ಚಿಕ್ಕ 
ಅಂಗಡಿಯಲ್ಲಿ ವ್ಕಾಪಾರಕ್ಕೆಂದು ಹೋದರು. ಆಟದ ಸಾಮಾನೊಂದನ್ನು ಕೊಳ್ಳಲು ಬೆಲೆ 
ವಿಚಾರಿಸುತ್ತಿದ್ದರು. ಆತ ಪಚ್ಚೀಸ್‌ ರೂಪಾಯಿ ಎಂದ. ಹಿಂದಿಯಲ್ಲಿ ಪರಿಣತರಲ್ಲದ 
ಅಧ್ಯಾಪಕರು ನಹೀ ನಹೀ, ಇಟ್‌ ಈಸ್‌ ಟೂ ಮಚ್‌ ಎಂದು ಹೇಳಿ ಪಂದ್ರಾ 
ರೂಪಾಯಿ ಎಂದರು. ಸರಿ ಬೊಂಬಾಯಿ ವ್ಯಾಪಾರಿ ಸರಿ ಎಂದು ಸಾಮಾನು ಇವರ ಕೈಗೆ 
ಕೊಟ್ಟ. ಈ ಅಧ್ಯಾಪಕರು ಹದಿನೈದು ರೂಪಾಯಿ ಕೊಡಲು ಹೋದರು. ಅವನು ಹಿಂದಿ 
ಮರಾಠಿಯಲ್ಲಿ ಮಾತನಾಡುತ್ತಾ ಐವತ್ತು ರೂಪಾಯಿ ಕೊಡಲೇ ಬೇಕೆಂದು ಪಟ್ಟು ಹಿಡಿದ. 
ಮಾತು ತಪ್ಪಬಾರದೆಂದ. ಅಧ್ಯಾಪಕರು ಕಂಗಾಲಾದರು. ಏನು ಮಾಡಬೇಕೋ ಅಂತ 
ತಿಳಿಯಲಾಗದೆ ಅತ್ತಿತ್ತ ನೋಡಿದರು. ದೂರದಿಂದ ಇದನ್ನು ಗಮನಿಸುತ್ತಿದ್ದ ಪ್ರಸಾದ ತನ್ನ 
ನಾಲ್ಕಾರು ಸ್ನೇಹಿತರ ಜತೆ ಅಲ್ಲಿಗೆ ಹಾಜರಾದ. ವ್ಯಾಪಾರಿಯನ್ನು ದಬಾಯಿಸಿದ. 
ಹದಿನೈದು ರೂಪಾಯಿ ಕೊಡಿಸಿ, ಸಾಮಾನು ಸಹಿತ ಅಧ್ಯಾಪಕರನ್ನು ಕರೆತಂದ. ಪ್ರಸಾದನ 
ಸೂಕ್ಷ್ಮ ದೃಷ್ಟಿ ಮತ್ತು ವಿವೇಚನೆ ಅಲ್ಲಿ ಅವಾಂತರವನ್ನು ತಪ್ಪಿಸಿತು. 

ಪ್ರಸಾದ ಒಳ್ಳೆಯ ಕಲಾವಿದನಾಗುವ ಗುಣ ಹೊಂದಿದ್ದ ಎಂಬುದಕ್ಕೊಂದು 
ಉದಾಹರಣೆ. ಶಾಲಾ ಸಭಾಂಗಣದಲ್ಲಿ ಛದ್ಮವೇಷ ಸ್ಪರ್ಧೆಯ ಸಭೆ ನಡೆಯುತ್ತಿತ್ತು. 
ಆಗ ಇದ್ದಕ್ಕಿದ್ದಂತೆ ಮಧ್ಮದಿಂದಲೋ, ನೇರವಾಗಿಯೋ ಮುಖ್ಕೋಪಾಧ್ಯ್ಕಾಯರಲ್ಲಿಗೆ 


೨೪ / ಸಮರಸ 


ಬಂದು 'ಏನು ನಡೆಯುತ್ತಿದೆ ಇಲ್ಲಿ' ಎಂದು ದೇವಿಯವರನ್ನೇ ವಿಚಾರಿಸಿದರು ಕೊಡವ 
ದಂಪತಿಗಳು. ಅಧ್ಯಾಪಕರೆಲ್ಲರೂ ಕುಳಿತಿದ್ದರು. ಯಾರೂ ಇದೊಂದು ಛದ್ಮವೇಷವೆಂದು 
ಭಾವಿಸಲೇ ಇಲ್ಲ. ಕೊನೆಗೆ ಕೊಡವ ದಂಪತಿ ವೇಷಧಾರಿಗಳೇ ಸಭಾಮಂಟಪದಲ್ಲಿ ನಿಂತು 
ತಾವು ಇಂತವರು ಎಂದಾಗಲೇ ಎಲ್ಲರಿಗೂ ಅರಿವಾದದ್ದು. ಎಲ್ಲರಿಗೂ ಖುಷಿಯೋ 
ಖುಷಿ. ಪ್ರಸಾದನ ನಡತೆ ನಿಜವಾಗಿಯೂ ಮೆಚ್ಚುವಂತೆಯೇ ಇತ್ತು. ಮುಂದೆ ನಟನೆಯಲ್ಲಿ 
ಚತುರನಾಗಬಹುದೆಂಬ ಸೂಚನೆ ಆಗಲೇ ಕಾಣುತ್ತಿತ್ತು. 


ಗಿ 3 2೬ನೇ ಕರೆಗಳ ಮಾಮ dS FN de EE) 
ಪಠ್ಮೇತರ ಜಟು ಇಟಿಕ] `ಇಲ್ಲಿ WNW ನ ಪಾತ್ರ ಶ್ನಾ ಅಲ್ಲ ಘನೀಯವಾಗಿತೆ AS 


ಈ ಉದಾಹರಣೆಗಳೇ ಸಾಕ್ಷಿ. ಹಾಗೆಯೇ ಕ್ರಿಕೆಟ್‌ನಲ್ಲಿಯೂ ಪ್ರಸಾದ ಹಿಂದಿರಲಿಲ್ಲ. 
ಕ್ರಿಕೆಟಿನ ಒಂದು ಪಂಗಡದ ಕ್ಕಾಪ್ಟನ್‌ ಆಗಿ ತನ್ನ ಕ್ರೀಡಾ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದ. 
ಮುಂದಾಳುತ್ವದ ತರಬೇತಿಗಾಗಿ ಹಲವೆಡೆ ಕೈಬರಹಗಳನ್ನು ಏರ್ಪಡಿಸುತ್ತಾರೆ. ತರಬೇತಿ 
ನೀಡುತ್ತಾರೆ. ಆದರೆ ಅದು ಪ್ರಸಾದರಿಗೆ ಸಹಜವಾಗಿಯೇ ಮೂಡಿ ಬಂದಿತು. 
ಸಮಾಜದಲ್ಲಿ ಗಣ್ಮವ್ಯಕ್ತಿಯಾಗಿಯೂ, ಸಮರ್ಥ ಮುಂದಾಳಾಗಿಯೂ, ನಾಯಕನಾಗಿಯೂ, 
ಸಂಘಟನಾ ಚತುರನಾಗಿಯೂ ಕಾಣಿಸಿಕೊಳ್ಳಬಲ್ಲ ಶಕ್ತಿ ಪ್ರಸಾದನಲ್ಲಿ ಆಗಲೇ 
ಕಾಣಬಹುದಿತ್ತು. 

ಎಸ್‌.ಎಸ್‌.ಎಲ್‌.ಸಿ. ಮುಗಿಸಿ ಬೇರೆಡೆಗೆ ವಿದ್ಯಾಭ್ಮಾಸಕ್ಕಾಗಿ ಹೋಗಬೇಕು. 
ಅಂದರೆ ಆಗಿದ್ದ ಶಾಲೆಯನ್ನು ಬಿಟ್ಟು ಹೋಗಬೇಕು. ಆಗ ಆ ವಿದಾಯದ ಸಮಯದಲ್ಲಿ 
ವಿದ್ಯಾರ್ಥಿ ಪ್ರಸಾದ ಅಧ್ಯಾಪಕರೆಲ್ಲರ ಮನದುಂಬಿ ಬರುವಂತೆ ಮಾಡಿದ್ದರೆಂದು ನೆನಪು. 
ಒಂದು ವರ್ಷದ ವಿದ್ಯಾರ್ಥಿ ಹತ್ತು ವರ್ಷ ಇದ್ದ ವಿದ್ಯಾರ್ಥಿಯಂತೆ ಎಲ್ಲರ ಮನ 
ಸೆಳೆದಿದ್ದ ಎಂಬುದು ನಿಸಂಶಯ. 

ದೇವಿಪ್ರಸಾದರನ್ನು ಮತ್ತೆ ನಾನು ಕಂಡದ್ದು ಕೆಲವು ವರ್ಷಗಳ ನಂತರ. ಆಗ 
ಅವರು ವಿದ್ಯಾರ್ಥಿಯಲ್ಲ. ಸಮಾಜದಲ್ಲಿ ಗಣ್ಯವ್ಯಕ್ತಿಯಾಗಿದ್ದರು, ತಂದೆಯಂತೆ, ಅವರನ್ನು 
ಮೀರಿದಂತೆ ಹೆಸರಾಂತ ವ್ಯಕ್ತಿಯಾಗಿದ್ದರು. ಹಲವು ಕ್ಷೇತ್ರಗಳಲ್ಲಿ ಗಣನೀಯ 
ಸಾಧನೆಯನ್ನು ಮಾಡಿದ ಪ್ರತಿಭಾ ಸಂಪನ್ನರಾಗಿದ್ದರು. ಅವರ ಸಾಧನೆಗಳನ್ನು ನಾನು 
ಕೇಳುತ್ತಿದ್ದೆ, ತಿಳಿಯುತ್ತಲೂ ಇದ್ದೆ. ಆದರೆ ಮೂಲತಃ ಭೇಟಿಯೂ ಒಂದೇ ವೇದಿಕೆಯಲ್ಲಿ 
ಕುಳಿತು ಮಾತನಾಡಿದ್ದು ಮಡಿಕೇರಿಯಲ್ಲಿ. ಕರ್ನಾಟಕ ಸಂಘದವರು ಆಯೋಜಿಸಿದ್ದ 
ಸಮಾರಂಭವೊಂದರಲ್ಲಿ ನಾನು ಮುಖ್ಯ ಅತಿಥಿ. ದೇವಿಪ್ರಸಾದರು ಸಮಾರೋಪದ 


ಸಮರಸ / ೨೫ 


ಭಾಷಣಕಾರ. ಕಾರ್ಯಕರ್ತರು ನಮ್ಮೀರ್ವರ ಪರಿಚಯ ಮಾಡಿಸಲು ಯತ್ನಿಸಿದರು. 
ಆಗ ಪ್ರಸಾದರು ಹೇಳಿದ ಮಾತು ಅವರ ಸೌಜನ್ಯದ ಹಿರಿತನದ ಸಂಕೇತದಂತೆ ನನಗೆ 
ಭಾಸವಾಯಿತು. ಅವರು ನನಗೆ ಇವರನ್ನು ಚೆನ್ನಾಗಿ ಗೊತ್ತಿದೆ. ಅವರು ನನ್ನ ಗುರುಗಳು 
ಎಂದರು. ಇಲ್ಲಿ ಗುರುಗಳು ಎಂಬುದಕ್ಕಾಗಿ ನಾನು ಬರೆದಿಲ್ಲ. ಪ್ರಸಾದರ ಮನಸ್ಸಿನಲ್ಲಿ 
ವ್ಯಕ್ತಿಗಳ ವಿಚಾರ ಅಳಿಯದೇ ಉಳಿದಿರುವ ವಿಚಾರಕ್ಕಾಗಿ ಅವರು ನಿಜವಾಗಿ ಸೌಜನ್ಯದ 
ಮೂರ್ತಿ - ದೊಡ್ಡ ವ್ಯಕ್ತಿ. 

ಪ್ರಸಾದರಿಗೆ ನಾಟಕದಲ್ಲಿ ಆಸಕ್ತಿ. ಅವರು ನಾಟಕ ಬರೆದರು. ನಾಟಕದಲ್ಲಿ 
ಪಾತ್ರಧಾರಿಗಳಾದರು. ಸಂಪಾಜೆಯಲ್ಲಿ ಬಯಲು ರಂಗ ಮಂದಿರವೊಂದನ್ನು ನಿರ್ಮಿಸಿ 
ನಾಟಕಾಸಕ್ತರಿಗೆ ಅಪೂರ್ವ ಕೊಡುಗೆಯನ್ನಿತ್ತರು. 'ಶಿರಾಡಿ ಭೂತ' ಎಂಬ ನಾಟಕವನ್ನು 
ಬರೆದು, ನಿರ್ದೇಶಿಸಿ ಕರ್ನಾಟಕದ ಹಲವೆಡೆ ಅದನ್ನು ಮುಟ್ಟಿಸಿದ್ದಾರೆ. ಅದು 
ದೂರದರ್ಶನದಲ್ಲೂ ಪ್ರಸಾರವಾಗಿದೆ. ಅವರು ನಿರ್ಮಿಸಿದ 'ಮೂರು ದಾರಿಗಳು 'ರಾಷ್ಟ 
ಪ್ರಶಸ್ತಿಯನ್ನು ಪಡೆದ ಚಲನಚಿತ್ರ. ಪ್ರಸಾದರು ನಾಟಕ ನಿರ್ಮಿಸಿದ್ದೂ ಮಾತ್ರವಲ್ಲ, 
ಧಾರಾವಾಹಿಯಲ್ಲಿ ಪಾತ್ರ ವಹಿಸಿಯೂ ಖ್ಯಾತರಾಗಿದ್ದಾರೆ. ಶಿಕ್ಷಣ ರಂಗಕ್ಕೂ ಪ್ರಸಾದರು 
ಸಲ್ಲಿಸಿದ ಸೇವೆ ಅಪೂರ್ವವೆಂದೇ ಹೇಳಬೇಕು. ಪ್ರಸಾದರ ಮಾತೃ ಭಾಷೆ ಅರೆಗನ್ನಡ. 
ಅದು ಸುಳ್ಳ, ಸಂಪಾಜೆಗಳಲ್ಲೂ ಪ್ರಚಲಿತವಾದ ಭಾಷೆ. (ದ.ಕ. ಕೊಡಗುಗಳ ಗೌಡ 
ಜನಾಂಗದ ಮನೆ ಮಾತು) ಪ್ರಸಾದರು ಅದರಲ್ಲಿಯೂ ಒಂದು ನಾಟಕ ಬರೆದು 
ಪ್ರಸಿದ್ದರಾದರು. 

೧೮೩೭ರಲ್ಲಿ ಕೊಡಗಿನ ಕೆನರಾ(ದ.ಕ)ದ ರೈತ ಜನಾಂಗದ ಸಂಘಟಕರಾಗಿ 
ಬ್ರಿಟಿಷರನ್ನು ಮಂಗಳೂರಿಂದ ಓಡಿಸಿ ಎರಡು ವಾರಗಳ ಕಾಲ ಆ ಪ್ರದೇಶವನ್ನು 
ಆಳಿದರು. ಆದರೆ ಅದಕ್ಕೆ ಬ್ರಿಟಿಷರು ಮತ್ತವರ ಹಿಂಬಾಲಕರು ಇಟ್ಟ ಹಸರು 
'ಕಾಟಕಾಯಿ'(ದರೋಡೆ) ಎಂದು. ಇತಿಹಾಸದಲ್ಲಿ ಇದು ಸರ್ವಸಾಮಾನ್ಯ. ತಮ್ಮೆದುರು 
ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ಅವರು ನೀಡುತ್ತಿದ್ದ ಹೆಸರು ದಂಗೆಕೋರರೆಂದೇ 
. ಪ್ರಸಾದರು ಈ ಸತ್ಯವನ್ನು ತಿಳಿಸುವುದಕ್ಕಾಗಿ ೧೯೯೮ರಲ್ಲಿ ಒಂದು ಜಾಥಾ 
ಹೊರಡಿಸಿದರು. ಕಾಲ್ನಡಿಗೆಯಲ್ಲಿ ಸುಳ್ಯದಿಂದ ಮಂಗಳೂರಿನವರೆಗೆ ಸಾಗಿದ ಈ ಜಾಥಾ 
ಪರಿಣಾಮಕಾರಿಯಾಗಿತ್ತು. ಇದು ಪ್ರಸಾದರ ಬೃಹತ್‌ ಸಾಧನೆ. 

೧೯೯೫ರಲ್ಲಿ ಕೊಡಗು ಪ್ರತ್ಶೇಕ ರಾಜ್ಯವಾಗಬೇಕೆಂಬ ಕೂಗು ಎದ್ದಿತು. ಆಗ 


೨೬ / ಸಮರಸ 
ಅದನ್ನು ಪ್ರಬಲವಾಗಿ ವಿರೋಧಿಸಿ ಹಲವೆಡೆ ಸಭೆಗಳನ್ನು ಏರ್ಪಡಿಸಿ ಜನರನ್ನು 
ಸಂಘಟಿಸಿದ ಸಾಹಸ ಪ್ರಸಾದರದ್ದು. ಪ್ರಸಾದರು ಗೌಡ ಜನಾಂಗದ ಅಭಿವೃದ್ಧಿಗಾಗಿಯೂ 
ದುಡಿದರು. ಆದರೆ ಅವರೆಂದೂ ಜಾತಿವಾದಿಗಳಲ್ಲ. ಅವರು ಒಂದೆಡೆ ಹೀಗೆ ಹೇಳಿದ್ದಾರೆ. 
"ಕುವೆಂಪು ಅವರ 'ವಿಶ್ವ ಮಾನವ ತತ್ವ' ಸಿದ್ದಯ್ಯ ಪುರಾಣಿಕ ಅವರ 'ಮೊದಲು 
ಮಾನವನಾಗು' ಎನ್ನುವ ಸಂದೇಶ ಬ್ರ್ಯಾಡ್ಮಿನ್‌ ಬೈಯ್ಯೆಸ್ಟಕ್‌ ಎಂದು ಕರೆದುಕೊಳ್ಳುತ್ತಿದ್ದ 
ಬೀಚಿಯವರ ನಿಕಟ ಸಂಪರ್ಕ ನನ್ನಲ್ಲಿ ಪ್ರಭಾವ ಬೀರಿದೆ. ಹೇಗೋ ಬೈ ಮಿಸ್ಟಿಕ್‌ 
ಒಂದು ಜಾತಿಯಲ್ಲಿ ಹುಟ್ಟಿದ್ದೇನೆ. ವಿಶ್ವ ಮಾನವ ಆಗುವುದು ಕಷ್ಟವಾದರೆ, ಕನಿಷ್ಟ 
ಮಾನವ ಆದರೂ ಆಗಲು ಯತ್ನಿಸೋಣ. ಇತರ ದುರ್ಬಲ ಜಾತಿಯವರನ್ನು 
ಗದರಿಸುತ್ತಾ ಭಯೋತ್ಪಾದಕರಾಗುತ್ತಿರುವ ನಮ್ಮ ನಮ್ಮ ಜಾತಿಗಳಲ್ಲಿರುವ ದಾನವರನ್ನು 
ಪ್ರೀತಿಯಿಂದ ಮಾನವರಾಗಿ ಪರಿವರ್ತಿಸಲು ಪ್ರಯತ್ನಿಸೋಣ." ಇದು ಅವರ ಹೃದಯ 
ತುಂಬಿದ ಮಾತು. ಅವರು ಜಾತಿ ಅಭಿವೃದ್ದಿಗಾಗಿ ಯತ್ನಿಸಿದರೂ ಇದೇ ಉದ್ದೇಶದಿಂದ 
ಎಂಬುವುದು ಸ್ಪಷ್ಟ. 

೧೯೯೫ರಲ್ಲಿ ಸುಳ್ಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಅದರ 
ಅಧ್ಯಕ್ಷನಾಗುವ ಅದೃಷ್ಟ ನನಗೊದಗಿತು. ಆ ದಿನದ ಸಮಾರೋಪ ಭಾಷಣಕಾರರೇ 
ಇವರು. ಅಂದು ನಾವು ಇಡೀ ದಿನ ಜತೆಯಲ್ಲೇ ಕಳೆದೆವು. ಪ್ರಸಾದರ ಸೌಜನ್ಯ ಭರಿತ 
ವ್ಯಕ್ತಿತ್ವವನ್ನು ನಾನೇ ಅಂದು ಸಂಪೂರ್ಣ ಸವಿದೆನೆನ್ನಬಹುದು. ದೇವಿಪ್ರಸಾದರ ಅಂದಿನ 
ಸಮಾರೋಪ ಭಾಷಣ ಬಹಳ ಚೆನ್ನಾಗಿತ್ತು. ಸಾಮಾನ್ಕವಾಗಿ ಸಮಾರೋಪ ಭಾಷಣದ 
ಹೊತ್ತಿಗೆ ಸಬೆಯವರು ಜಾಗ ಖಾಲಿ ಮಾಡುವುದೇ ರೂಢಿ. ಆದರೆ ಅಂದು 
ಹಾಗಾಗಲಿಲ್ಲ. ಸಾಕಷ್ಟು ಜನ ಇದ್ದರು. ಇದಾದ ಕೆಲವು ಸಮಯದ ನಂತರ 
ನನಗೊಂದು ಪುಸ್ತಕ ಅಂಚೆಯಲ್ಲಿ ಬಂತು. ಅದು “ಅಮರ ಸುಳ್ಯದ ಸ್ವಾತಂತ್ರ್ಯದ 
ಸಮರ" ಓದಿದೆ. ನಿಜವಾಗಿಯೂ ಅದೊಂದು ಇತಿಹಾಸಕ್ಕೆ ನೀಡಿದ ವಿಶಿಷ್ಟ ಕೊಡುಗೆ. 
ದೇವಿಪ್ರಸಾದರು ಈಗ ಅರುವತ್ತು ದಾಟಿದ್ದಾರೆ. ಉದಾರಿಗಳಾಗಿ, ಕೊಡುಗೈ 
ದಾನಿಗಳಾಗಿ ಅವರು ಈ ವರ್ಷದಲ್ಲಿ ಜನಮನವನ್ನು ಗೆದ್ದಿದ್ದಾರೆ. ಮರೆಯಲಾಗದ 
ವ್ಯಕ್ತಿಯಾಗಿದ್ದಾರೆ. ಅವರು ನೂರು ವರ್ಷ ಬಾಳಲಿ. ಅವರಿಂದ ಜನ ಬದುಕುವಂತಾಗಲಿ 

ಎಂದು ಮನಃಪೂರ್ವಕ ಹಾರೈಸುತ್ತೇನೆ. 
ಬಾ 


ಒಡನಾಟದ ನೆನಪುಗಳು 


2 ಕೆ.ಆರ್‌. ಗಂಗಾಧರ್‌ 


ನಾನು ೨ನೇ ಅಥವಾ ೩ನೇ ಕ್ಲಾಸಿನಲ್ಲಿ ಇದ್ದಿರಬೇಕು. ನನ್ನ ತೀರ್ಥರೂಪರು 
ಹಾಗೂ ನನ್ನ ಅಧ್ಯಾಪಕರೂ ಆಗಿದ್ದ ದಿ| ಕುರುಂಜಿ ರಾಮಯ್ಯ ಮಾಸ್ತರರು ನಮ್ಮ 
ತರಗತಿಗೆ ಬಂದು ಶ್ರೀಯುತ ಎನ್‌. ಎಸ್‌. ದೇವಿಪ್ರಸಾದರ ತೀರ್ಥರೂಪರಾದ ಮಾನ್ಕ 
ಸಣ್ಣಯ್ಯ ಪಠೇಲರ ನಿಧನದ ವಾರ್ತೆಯನ್ನು ಇಡೀ ತರಗತಿಗೆ ಹೇಳಿ ದಿ।ಸಣ್ಣಯ್ಯ 
ಪಠೇಲರ ಗುಣಗಾನ ಮಾಡಿದ ಸಂದರ್ಭ ಇಂದೂ ನೆನಪಾಗುತ್ತದೆ. ಅದೇ ದಿನ ಸಂಜೆ 
ಮನೆಗೆ ಬಂದ ತಕ್ಷಣ ತಂದೆಯವರು ನನ್ನ ತಾಯಿಯೊಡನೆ ಈ ನಿಧನದ 
ವಾರ್ತೆಯನ್ನು ಹೇಳುತ್ತಾ ನಮ್ಮ ಸಮಾಜದ ಓರ್ವ ಗಣ್ಮ ವ್ಯಕ್ತಿ, ಬಡವರ ಬಂಧು, 
ಕೊಡುಗೈ ದಾನಿಯಾದ ಮಾನ್ಯ ಸಣ್ಣಯ್ಯ ಪಠೇಲರನ್ನು ಮತ್ತೆ ಸ್ಮರಿಸಿಕೊಂಡುದರ 
ಜೊತೆಗೆ ಅವರ ಸಮಕಾಲೀನರಾದ ದಿ! ಕೀಲಾರು ರಾಮಚಂದ್ರಯ್ಕ , ದಿ! ಬಂಟೋಡಿ 
ಲಿಂಗಪ್ಪ ಗೌಡರು, ದಿ।ಕುಯಿಂತೋಡು ಸುಬ್ರಾಯ ಗೌಡರು, ಮತ್ತು ದಿ!ಪೆರಾಜೆ ಶೀನಪ್ಪ 
ರೈಯವರನ್ನು ಕೂಡಾ ಸ್ಮರಿಸಿಕೋಂಡಿದ್ದರು. ಅಂದಿನಿಂದ ನನಗೆ ಶ್ರೀಯುತ ಎನ್‌.ಎಸ್‌. 
ದೇವಿಪ್ರಸಾದ್‌ ಮತ್ತು ಅವರ ಕುಟುಂಬದ ಬಗ್ಗೆ ನನ್ನ ತಿಳಿವಳಿಕೆ ಆರಂಭ. ನಮ್ಮ ಈ 
ಆಸುಪಾಸಿನಲ್ಲಿ ಮೊತ್ತಮೊದಲು ಕಾರು ತೆಗೆದವರು ಮಾನ್ಕ ಸಣ್ಣಯ್ಯ ಪಠೇಲರು ಎಂದು 
ನನಗೆ ಆ ದಿನ ನನ್ನ ತಂದೆ ಹೇಳಿದ ನೆನಪು. ಅವರ ಕಾರನ್ನು ನೋಡಲು ಊರಿಗೆ ಊರೆ 
ಸೇರಿತ್ತಂತೆ. ಮಾನ್ಕ ಸಣ್ಣಯ್ಯ ಪಠೇಲರು ಆ ಕಾಲದ ದೊಡ್ಡ ಕೊಡುಗೈ ದಾನಿ. ಸಂಪಾಜೆ 
ಮತ್ತು ಆಸುಪಾಸಿನಲ್ಲಿ ಎಲ್ಲಾ ಶಾಲೆ ಕಾಲೇಜುಗಳು, ಸಂಘ ಸಂಸ್ಥೆಗಳು, 
ದೇವಾಲಯಗಳು ಅವರಿಂದ ದಾನ ಪಡೆದಿವೆ ಎಂದು ಎಲ್ಲರಿಗೂ ತಿಳಿದ ಸಂಗತಿ. 
ಅಂದಿನ ಸಿ ರಾಜ್ಯವಾಗಿದ್ದ ಕೊಡಗಿನ ಚೀಫ್‌ ಕಮಿಷನರ್‌ ದಯಾಸಿಂಗ್‌ 
ಬೇಡಿಯವರು ಮಾನ್ಕ ಸಣ್ಣಯ್ಯ ಪಠೇಲರಿಗೆ ಆತ್ಮೀಯರಾಗಿದ್ದರು ಎಂದರೆ ಅವರ 


೨೮ / ಸಮರಸ 
ಸಾಮಾಜಕ ಪ್ರತಿಷ್ಠ ಮತ್ತು ಸ್ಥಾನಮಾನ ಎಷ್ಟಿತ್ತಂದು ನಾವು ಊಹಿಸಬಹುದಾಗಿದೆ. 
ಮುಂದೆ ನಾನು ಪ್ರೌಢಶಾಲಾ ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ 
ಪ್ರೌಢಶಾಲೆಯಲ್ಲಿ ಪಡೆಯುತ್ತಿದ್ದಾಗ, ಸಂಜೆ ಹೊತ್ತಿನಲ್ಲಿ ಅಲ್ಲಿನ ಎದುರಿನ 
ಮೈದಾನದಲ್ಲಿ ಆಟವಾಡುತ್ತಿದ್ದಾಗ, ಆಗಿನ್ನು ವಿದ್ಯಾರ್ಥಿಯಾಗಿದ್ದ ತರುಣ 
ದೇವಿಪ್ರಸಾದರು, ತನ್ನ ಬಿಳಿ ಫಿಯಟ್‌ ಕಾರಿನಲ್ಲಿ ಪುತ್ತೂರಿನ ಪರ್ಲಡ್ಕದ ಪ್ರೊಫೆಸರ್‌ 
ಒಬ್ಬರಲ್ಲಿಗೆ, ಟ್ಯೂಷನ್‌ ಪಡೆಯಲು ಬರುತ್ತಿದ್ದುದನ್ನು ನಾನು ದೂರದಿಂದಲೇ ಗಮನಿಸಿ, 
ಇವರು ನಮ್ಮೂರಿನವರೆಂದು ನನ್ನ ಸಹಪಾಠಿಗಳ ಜೊತೆಯಲ್ಲಿ ಹೇಳಿಕೊಂಡು 
ಬೀಗುತ್ತಿದ್ದೆ. ಅವರು ನೋಡಲು ತುಂಬಾ ಸ್ಪುರದ್ರೂಪಿ. ಈಗಿನ ಬಹಳಷ್ಟು ಸಿನಿಮಾ 
ನಟರಿಗಿಂತ ಅವರು ಹೆಚ್ಚು ಆಕರ್ಷಕ ವ್ಯಕ್ತಿಯಾಗಿದ್ದರು. ಸಿನಿಮಾ ನಟರೆಂದರೆ 
ದೇವಮಾನವರು ಎಂದು ತಿಳಿದಿದ್ದ ಆ ಕಾಲದಲ್ಲಿ ಅಂದಿನ ದಿನಗಳಲ್ಲಿ ಇವರೇಕೆ 
ಸಿನಿಮಾ ನಟರಾಗಬಾರದು ಎಂದು ನಾನು ಯೋಚಿಸುತ್ತಿದ್ದೆ. ನಾನು ಕಾಲೇಜು ಶಿಕ್ಷಣ 
ಪಡೆಯುತ್ತಿದ್ದ ೬೦ರ ದಶಕದಲ್ಲಿ ಅವರು ತಾಲೂಕು ಅಭಿವೃದ್ಧಿ ಮಂಡಳಿ 
ಚುನಾವಣೆಯಲ್ಲಿ ಸ್ಪರ್ಧಿಸಿ, ಚುನಾವಣಾ ಕಾರ್ಯಗಳಲ್ಲಿ ಅತ್ತಿಂದಿತ್ತ 
ಪ್ರಯಾಣಿಸುತ್ತಿದ್ದಾಗ, ಇನ್ನೂ ತರುಣರಾಗಿದ್ದ ಪ್ರಸಾದರನ್ನು ನಾನು ದೂರದಿಂದಲೇ 
ಸದಾ ಗಮನಿಸುತ್ತಿದ್ದೆ. ಅವರ ಆಕರ್ಷಕ ವ್ಯಕ್ತಿತ್ವ, ಸುಂದರ ನಗು, ಸೌಜನ್ಮಪೂರ್ಣ 
ಮಾತುಗಳಿಂದಾಗಿ, ಅಂದಿನ ದಿನಗಳಲ್ಲಿ ಅವರಲ್ಲಿ ಓರ್ವ ಅರಳುತ್ತಿರುವ ರಾಜಕಾರಿಣಿ 
ಹಾಗೂ ಯುವ ನೇತಾರನನ್ನು ಕಾಣಬಹುದಿತ್ತು. ಮೌನವಾಗಿ ನಾನೂ ಕೂಡಾ ಅವರ 
ಒಬ್ಬ ಅಭಿಮಾನಿಯಾಗಿ ಹೋದೆ. 


ನಾನು ಬಿ,ಎ. ಬಿ.ಎಡ್‌. ಮುಗಿಸಿದಾಗ ಸಂಪಾಜೆ ಪ್ರೌಢಶಾಲೆಯಲ್ಲಿ ಖಾಲಿ 
ಬಿದ್ದಿದ್ದ ಅಧ್ಯಾಪಕನ ಹುದ್ದೆಗೆ ಅರ್ಜಿ ಸಲ್ಲಿಸಲು, ಆಗ ಅದರ ಸಂಚಾಲಕರಾಗಿದ್ದ 
ಮಾನ್ಯ ದೇವಿ ಪ್ರಸಾದರ ಮನೆಗೆ ಮೊತ್ತಮೊದಲ ಭೇಟಿ ನೀಡಿದ್ದೆ. ಅವರು ಆಗ ತಾನೆ 
ಬೆಳೆಸಿದ ಸುಂದರ ಅಡಿಕೆ ತೋಟದೊಳಗೆ (ಈಗ ಹಳದಿ ರೋಗದಿಂದ ಆ ತೋಟ 
ನಶಿಸಿ ಹೋಗಿದೆ.) ಅವರ ಮನೆಗೆ ಕಲ್ಲುಗಂಡಿಯಿಂದಲೇ ನಡೆದು ಹೋಗಿದ್ದೆ. ತಮ್ಮ 
ತೀರ್ಥರೂಪರು ಕಟ್ಟಿಸಿ ವಾಸವಾಗಿದ್ದ ಸಾಕಷ್ಟು ಹಿಂದಿನ ಬೃಹತ್‌ ಮನೆಯನ್ನೇ 
ಸುಂದರವಾಗಿ ನವೀಕರಣಗೊಳಿಸಿ, ಅಚ್ಚುಕಟ್ಟಾಗಿ ಇರಿಸಿಕೊಂಡಿದ್ದರು. ನನ್ನ ತಂದೆಯವರ 
ಪರಿಚಯವಿದ್ದುದರಿಂದ ಅಪರಿಚಿತನಾದ ನನ್ನನ್ನು ಶ್ರೀಯುತ ಪ್ರಸಾದರು 


ಸಮರಸ / ೨೯ 


ಆತ್ಮೀಯವಾಗಿಯೇ ಮಾತನಾಡಿಸಿದರು. (ಅವರ ತಂದ ಪಂಚಾತಿಕಗ ಹೋಗುತ್ತಿದ್ದಾಗ, 
ನನ್ನ ತಂದೆಯವರನ್ನು ಬರವಣಿಗೆಗಾಗಿ ಕರೆದೊಯ್ಯುತ್ತಿದ್ದರಂತೆ.) ಮುಂದೆ ನನಗೆ 
ಸಂಪಾಜೆ ಪ್ರೌಢ ಶಾಲೆಯಲ್ಲಿ ೧೯೭೧ರಲ್ಲಿ ಅಧ್ಯಾಪಕನಾಗಿ ಸೇವೆ ಸಲ್ಲಿಸುವ ಅವಕಾಶ 
ಮಾಡಿಕೊಟ್ಟಿದ್ದರು. ಅಧ್ಯಾಪಕನಾಗಿ ನನ್ನ ಮೊತ್ತಮೊದಲ ನೇಮಕಾತಿ ಆದೇಶವನ್ನು 
ನಾನು ಅವರಿಂದ ಪಡೆಯುವ ಅವಕಾಶವಾಯಿತು. 

ಸಂಪಾಜೆ ಪ್ರೌಢಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸಿದ ೯ ವರ್ಷಗಳು ನನಗೆ 
ಅತ್ಮಂತ ಸ್ಮರಣೀಯ ದಿನಗಳು. ಶ್ರೀಯುತ ದೇವಿಪ್ರಸಾದರ ಪ್ರೋತ್ಸಾಹ ಮುಖ್ಯ 
ಗುರುಗಳಾಗಿದ್ದ ಶ್ರೀ ಕೆ. ದಾಮೋದರರ ಮಾರ್ಗದರ್ಶನ ಮತ್ತು ಹಿರಿಯ 
ಸಹೋದ್ಯೋಗಿಗಳ ಬೆಂಬಲದಿಂದ ಅಲ್ಲಿ ನಾನು ಓರ್ವ ಸಮರ್ಥ ಅಧ್ಯಾಪಕನಾಗಿ 
ಬೆಳೆಯಲು ಅವಕಾಶವಾಯಿತು. ಶಾಲಾ ಸಂಚಾಲಕರಾದರೂ ಮಾನ್ಕ ದೇವಿಪ್ರಸಾದರು 
ಅಧ್ಯಾಪಕ ವೃಂದದವರನ್ನು ತನ್ನ ಮಿತ್ರರಂತೆ, ಸಹೋದರರಂತೆ ಕಾಣುತ್ತಿದ್ದರು. ಶೈಕ್ಷಣಿಕ 
ವಿಚಾರಗಳಲ್ಲಿ ಅವರೆಂದೂ ಮದ್‌ ಪ್ರವೇಶಿಸುತ್ತಿರಲಿಲ್ಲ. ನನ್ನ 
ಸಹೋದ್ಯೋಗಿಯೊಬ್ಬರು ಒಂದು ಸಲ ಸ್ವಲ್ಪ ತಪ್ಪಿ ಹೋದಾಗ, ಆ ಬಗ್ಗೆ ನನ್ನ 
ಜೊತೆ ಆತ್ಮೀಯವಾಗಿ ಚರ್ಚಿಸಿ ಆ ಬಗ್ಗೆ ಎಲ್ಲರಿಗೂ ಒಪ್ಪಿಗೆಯಾಗುವ 
ಪರಿಹಾರವನ್ನು ಅವರು ರೂಪಿಸಿದುದು ಇಂದಿಗೂ ನೆನಪಾಗುತ್ತಿದೆ. ಹಿಂದೆಯೂ, 
ಇಂದಿಗೂ ನಾವೆಲ್ಲರೂ ಹೆಚ್ಚಾಗಿ ಇವರನ್ನು 'ಸರ್‌' ಎಂದು ಸಂಬೋಧಿಸುವ ಬದಲು 
'ಪ್ರಸಾದಣ್ಣ' ಎಂದೇ ಕರೆಯುತ್ತೇವೆ. 

ಅನೇಕ ಕಾರ್ಯಕ್ರಮಗಳನ್ನು, ಸಮಾರಂಭಗಳನ್ನು ಸಂಘಟಿಸುವಲ್ಲಿ ಅವರ 
ಜೊತೆ ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿ ಅಪಾರ ಅನುಭವ 
ಗಳಿಸಿಕೊಂಡಿದ್ದೇನೆ. ಶ್ರೀ ದೇವಿಪ್ರಸಾದರ ನೇತೃತ್ವದಲ್ಲಿ ಜರಗಿದಾಗ ಅನೇಕ 
ಕಾರ್ಯಕ್ರಮಗಳಲ್ಲಿ ಅವರ ಜೊತೆ ಹಗಲು ರಾತ್ರಿಯೆನ್ನದೇ ದುಡಿದು ಅವರ 
ಅನುಭವ, ಅವರಲ್ಲಿದ್ದ ಅಪಾರ ಸೃಜನಶೀಲ ಯೋಚನೆ ಹಾಗೂ ಯೋಜನೆಗಳನ್ನು 
ಅರಿತುಕೊಂಡು ಅವುಗಳನ್ನು ಇಂದಿಗೂ ಅಳವಡಿಸಿಕೊಳ್ಳುತ್ತಿದ್ದೇನೆ. 


ಅರಂತೋಡಿನಲ್ಲಿ ೧೯೮೦ರಲ್ಲಿ ಪ್ರೌಢ ಶಾಲೆಯೊಂದು ಆರಂಭವಾದಾಗ, 
ಅರಂತೋಡಿನ ಜನರು ನನ್ನನ್ನು ಆ ಶಾಲೆಗೆ ಮುಖ್ಕೋಪಾಧ್ಯಾಯನ್ನಾಗಿ 


೩೦ / ಸಮರಸ 


ಕಳುಹಿಸಿಕೊಡಬೇಕಂದು ಮಾನ್ಕ ದೇವಿ ಪ್ರಸಾದರನ್ನು ವಿನಂತಿಸಿಕೂಂಡಾಗ, ನನ್ನನ್ನು 
ಅವರ ಸಂಪಾಜೆ ಪ್ರೌಢಶಾಲೆಯಿಂದ ಬಿಟ್ಟುಕೊಡಲು ಮನಸ್ಸಿಲ್ಲದಿದ್ದರೂ 
ಅರಂತೋಡು ಕೂಡಾ ನನ್ನದೇ ಊರು, ಅಲ್ಲಿಯೂ ಒಂದು ಪ್ರೌಢಶಾಲೆ ಆಗಬೇಕು 
ಬೆಳೆಯಬೇಕು ಎಂದು ಶುಭ ಹಾರೈಸಿ ತುಂಬಾ ವಿಶಾಲ ಮನೋಭಾವದಿಂದ, 
ಕ್ರೀಡಾಸ್ಫೂರ್ತಿಯಿಂದ, ನನ್ನನ್ನು ಅರಂತೋಡಿಗೆ ಬಿಡುಗಡೆ ಮಾಡಲು ಒಪ್ಪಿದ್ದರು. 
ನಮ್ಮ ಪ್ರೌಢ ಶಾಲೆಗೂ ಕೂಡಾ ರೂ.೧೦,೦೦೦ ದೇಣಿಗೆ ನೀಡಿ ಬೆಂಬಲಿಸಿದ್ದರು. 
ನಾನು ಸಂಪಾಜೆ ಪ್ರೌಢಶಾಲೆಯಿಂದ ಬಿಡುಗಡೆ ಹೊಂದಿ, ಅವರ ಮನೆಗೆ ಹೋಗಿ, 
ಅವರ ಮತ್ತು ಅವರ ಶ್ರೀಮತಿಯವರ ಆಶೀರ್ವಾದ ಪಡೆದು ಹೊರಬಂದಾಗ, 
ಯಾವುದೇ ಔಪಚಾರಿಕ ಸಂಭಾಷಣೆಗಳಿಲ್ಲದೆ ಅವರ ಮತ್ತು ನನ್ನ ಕಣ್ಣುಗಳು ಮೌನವಾಗಿ 
ಹನಿಗೂಡಿದ ಕ್ಷಣದ ದೃಶ್ಯ ಆಗಾಗ ನನ್ನ ಸ್ಮೃತಿಪಟಲದಲ್ಲಿ ಇಂದಿಗೂ 
ಹಾದುಹೋಗುತ್ತಿದೆ. 

ಸುಳ್ಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಮಕ್ಷ ಸ್ಮಾನದಿಂದ 
ಏಕಪಕ್ಷೀಯವಾಗಿ ಮಾನ ಟಿ.ಜಿ. ಮುಡೂರರನ್ನು ಪದಚ್ಛುತಗೊಳಿಸಿ ಶ್ರೀ. ಕೋಟೆ 
ವಸಂತಕುಮಾರರನ್ನು ಅಂದಿನ ಜಿಲ್ಲಾಧ್ಯಕ್ಷರಾಗಿದ್ದ ಮಾನ್ಕ ಹರಿಕೃಷ್ಣ ಪ್ರನರೂರುರವರು 
ನೇಮಕ ಮಾಡಿದ ನಂತರದ ದಿನಗಳಲ್ಲಿ ಒಂದು ರೀತಿಯಲ್ಲಿ ಸುಳ್ಳದ ಎಲ್ಲಾ ಬುದ್ದಿ 
ಜೀವಿಗಳು ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ ಬಹಿಷ್ಕಾರ ಹಾಕಿ ಸುಳ್ಯದ ಸಾಹಿತ್ಯಕ 
ಚಟುವಟಿಕೆಗಳು ಸ್ಥಗಿತಗೊಂಡು ಒಂದು ವಿಧದ ಶೂನ್ಮ ಆವರಿಸಿಕೊಂಡ ಆ 
ಸಂದರ್ಭದಲ್ಲಿ, ಪರಿಸ್ಥಿತಿಯನ್ನು ತಿಳಿಗೊಳಿಸಿ, ಬಿಕ್ಕಟ್ಟನ್ನು ಸೌಹಾರ್ದ ರೀತಿಯಲ್ಲಿ 
ಬಗೆಹರಿಸುವಲ್ಲಿ, ಮಾನ್ಕ ದೇವಿ ಪ್ರಸಾದರು ನಿರ್ವಹಿಸಿದ ಶ್ಲಾಘನೀಯ ಪಾತ್ರ, ಆ 
ಸಂದರ್ಭಗಳಲ್ಲಿ ಅವರ ಜೊತೆಗಿದ್ದ ನಾನು ಚೆನ್ನಾಗಿ ಬಲ್ಲೆ. ಶ್ರೀ ದೇವಿಪ್ರಸಾದರು 
ಅಲ್ಲದಿರುತ್ತದ್ದರೆ, ಆ ಸಮಸ್ಯೆ ಇನ್ನಷ್ಟು ದೀರ್ಥಕಾಲ ಎಳೆದುಬಿಡುತ್ತಿತ್ತೆನೋ 
ಎಂದೆನಿಸುತ್ತದೆ. ಸಮಸ್ಯೆ ಪರಿಹಾರವಾಗಿ ಮುಂದೆ ಅರಂತೋಡಿನಲ್ಲಿ ೪ನೇ ಸಾಹಿತ್ಯ 
ಸಮ್ಮೇಳನ ಮಾನ್ಮ ಟಿ.ಜಿ. ಮುಡೂರರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಅದ್ಧೂರಿಯಾಗಿ 
ಜರಗಿದ ಸಂಘಟನೆಯ ಹಿನ್ನೆಲೆಯಲ್ಲಿ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವ 
ಅಧ್ಯಕ್ಷರಾಗಿ ಮಾನ್ಮ ದೇವಿಪ್ರಸಾದರು ನಿರ್ವಹಿಸಿದ ಪಾತ್ರ ಸ್ಮರಣೀಯವಾದುದು. 


ಮಾನ ದೇವಿ ಪ್ರಸಾದರ ಷಷ್ಟ್ಯಬ್ದ ಸಮಾರಂಭ ಪೂಜ್ಮ ಆದಿ ಚುಂಚನಗಿರಿ 


ಸಮರಸ / ಇಂ 


ಸ್ವಾಮೀಜಿಯವರ ಆಶೀರ್ವಚನದೂಂದಿಗ ತುಂಬಾ ವಿಜೃಂಭಣೆಯಿಂದ ಅವರ 
ನಿವಾಸದಲ್ಲೇ ಜರಗಿತು. ಈ ಕಾರ್ಯಕ್ರಮದ ಆರಂಭದಿಂದ ಕೊನೆಯ ತನಕ, 
ಸಂಘಟನೆಯ ಹಿನ್ನೆಲೆಯಲ್ಲಿ ಅಳಿಲ ಸೇವೆ ಸಲ್ಲಿಸಿದ ಮಾನ್ಮ ಎಂ.ಪಿ. ಉಮೇಶ್‌ರು 
ಮತ್ತು ನಾನು ಮಾನ್ಯ ಪ್ರಸಾದರ ನಿರ್ಧಾರದಿಂದ ಒಂದು ಹಂತದಲ್ಲಿ 
ಸ್ತಂಭಿಭೂತರಾಗಿದ್ದೆವು. ಕಾರ್ಯಕ್ರಮದ ನಿರ್ವಹಣೆಗೆ ಅವರ ಭಾವ ಮಾನ್ಯ 
ಶ್ರೀ. ಎಂ. ಬಾಲಕೃಷ್ಣ ಗೌಡರು ನೀಡಿದ ರೂ. ೧೧,೦೦೦ವನ್ನು ನಮ್ಮ ಕಾಲೇಜಿನ 
ಬಡ ವಿದ್ಯಾರ್ಥಿಗಳಿಗೆ ದತ್ತು ನಿಧಿ ಸ್ನಾಪಿಸುವರೆ ನೀಡಿ ಮತ್ತೊಮ್ಮೆ ತನ್ನ 
ಉದಾರತೆಯನ್ನು ಮೆರೆದುದು ಹೆಚ್ಚಿನವರಿಗೆ ತಿಳಿದಿರಲಾರದು. ಮೊನ್ನೆ ಮೊನ್ನೆ ತಮ್ಮ 
ಬಂಧುಗಳಾದ ಶ್ರೀಮತಿ ಸರೋಜಿನಿ ಎಲ್‌.ಟಿ. ಕಾರ್ಲೆಯವರು ತಮ್ಮ ದೊಡ್ಡಮ್ಮ 
ದಿ! ಸೋಣಂಗೇರಿ ಅಕ್ಕಮ್ಮ ಚಿನ್ನಪ್ಪನವರ ಸ್ಮರಣಾರ್ಥ ರೂ.೧೫ ಸಾವಿರವನ್ನು 
ನಮ್ಮ ಕಾಲೇಜಿನ ಹತ್ತು ಮಂದಿ ಪಿ.ಯು.ಸಿ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ 
ನೀಡುವರೇ, ಮಾನ್ಕ ಪ್ರಸಾದರು ಕಾರಣಕರ್ತರಾದುದನ್ನು ಕೂಡಾ ನಾನು ಇಲ್ಲಿ ಕೃತಜ್ಞತಾ 
ಪೂರ್ವಕವಾಗಿ ಉಲ್ಲೇಖಿಸುತ್ತಿದ್ದೇನೆ. 

೧೯೬೬ರಲ್ಲಿ ತನ್ನೂರಿನ ಮಕ್ಕಳು ಪ್ರೌಢ ಶಿಕ್ಷಣಕ್ಕೆ ಅವಕಾಶವಿಲ್ಲದೆ ಮುರುಟಿ 
ಹೋಗುತ್ತಿದ್ದಾಗ, ಸಂಪಾಜೆಯಲ್ಲೊಂದು ಪ್ರೌಢಶಾಲೆ ಸ್ಮಾಪನೆ ಮಾಡಲು 
ಕಾರಣಕರ್ತರಾಗಿ ಮುಂದೆ ೧೯೮೧ರಲ್ಲಿ ಅದನ್ನು ಪದವಿ ಪೂರ್ವ ಕಾಲೇಜಾಗಿ 
ಮೇಲ್ದರ್ಜೆಗೇರಿಸಿಕೊಂಡು ವಿದ್ಯಾದಾನ ಮಾಡಿದ ಮಾನ್ಕ ಪ್ರಸಾದರ ಶೈಕ್ಷಣಿಕ ಕಾಳಜಿ 
ತುಂಬಾ ಪ್ರಶಂಸನೀಯ. ಸಂಪಾಜೆಯಲ್ಲಿ ಅಂದಿನ ದಿನಗಳಲ್ಲಿದ್ದ ಅನೇಕ ಶ್ರೀಮಂತರಿಗೆ 
ಈ ಕೆಲಸ ಸಾಧ್ಯವಿತ್ತಾದರೂ ಇದರಲ್ಲಿ ತೋಡಗಿಸಿಕೊಳ್ಳಲಿಲ್ಲ. ಈ ದಿಸೆಯಲ್ಲಿ 
ಸಂಪಾಜೆಯ ಮತ್ತು ಆಸುಪಾಸಿನ ಬಡ, ಗ್ರಾಮೀಣ ಮಕ್ಕಳ ಶೈಕ್ಸಣಿಕ ಕನಸಿಗೆ 
ಸ್ಪಂದಿಸಿದವರು ಮಾನ್ಕ ದೇವಿಪ್ರಸಾದರು ಎಂದರೆ ಖಂಡಿತ ಅತಿಶಯೋಕ್ತಿಯಾಗಲಾರದು. 
ಇಂದಿಗೂ ತಮ್ಮ ಹಿಂದಿನ ಒಕ್ಕಲುಗಳ ಮಕ್ಕಳ ಶಾಲಾ, ಕಾಲೇಜುಗಳ ಶುಲ್ಕವನ್ನು 
ಮಾನ್ಕ ಪ್ರಸಾದರೇ ಪಾವತಿಸುತ್ತಿದ್ದಾರೆ ಎಂಬುದು ಇವರ ನಿಸ್ವಾರ್ಥ ಶೈಕ್ಟಣಿಕ ಕಾಳಜಿಗೆ 
ಜ್ವಲಂತ ನಿದರ್ಶನ. 

ಇವರೋರ್ವ ಸೃಜನಶೀಲ ಕಲಾವಿದ, ನಾಟಕಕಾರ, ರಂಗ ನಿರ್ದೇಶಕ. 
ನಿರ್ಮಾಪಕ, ನಟ ಚಿಂತಕ ಮತ್ತು ಚಿತ್ರ ಕಲಾವಿದ ಕೂಡಾ. ತನ್ನ ತಾರುಣ್ಮದಲ್ಲಿ 


೩೨ / ಸಮರಸ 


ಉತ್ತಮ ಕ್ರೀಡಾಪಟುವಾಗಿ ಕೂಡಾ ಮರದವರು. ಯಶವಂತ ಚಿತ್ತಾಲರ "ಮೂರು 
ದಾರಿಗಳು "ಕಾದಂಬರಿಯನ್ನು ಏಕೆ ತನ್ನ ಸಿನಿಮಾಕ್ಕಾಗಿ ಆಯ್ದುಕೊಂಡೆ ಎಂಬುದನ್ನು 
ತುಂಬಾ ಮಾರ್ಮಿಕವಾಗಿ ಹೇಳಬಲ್ಲರು. ಈ ಸಿನಿಮಾದಲ್ಲಿ ಬರುವ ಅನೇಕ 
ಸನ್ನಿವೇಶಗಳು ನಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಹತ್ತಿರದಲ್ಲಿದೆ ಎಂಬುದೇ ಇವರ 
ಅನಿಸಿಕೆ. ತಮ್ಮ ಹಿರಿಯರ ಹಳೆಯ ಮನೆಯನ್ನೇ ಕಲಾತ್ಮಕವಾಗಿ ಆಧುನೀಕರಣಗೊಳಿಸಿ, 
ಅತ್ಮಂತ ಸುಂದರ ಹಾಗೂ ಸುಸಜ್ಜಿತ ಮನೆಯನ್ನಾಗಿ ರೂಪುಗೊಳಿಸಿದುದು, ಹಾಗೇ 
ಸುತ್ತಲೂ ಸುಂದರವಾದ ಹೂದೋಟವನ್ನು ನಿರ್ಮಿಸಿ, ಇಡೀ ಮನೆಯ ಪರಿಸರವನ್ನೇ 
ಅತ್ಯಂತ ಹಿತಕರವಾಗಿ, ಸುಂದರವಾಗಿ ನಿರ್ಮಿಸಿದುದು, ಇವರ ಕಲಾತ್ಮಕ ಅಭಿರುಚಿಗೆ 
ಜೀವಂತ ಸಾಕ್ಷಿ. ಶ್ರೀಯುತ ದೇವಿಪ್ರಸಾದರು ಓರ್ವ Peಗೆೇct Gentleman, a 
06706778೩7 10 176 ೦೦6. ಇವರು ಯಾರನ್ನೂ ಟೀಕಿಸಲಾರರು. ಯಾರನ್ನೂ 
ಬಯ್ಕಲಾರರು. ನೋವನ್ನು ಮೌನವಾಗಿ ನುಂಗಿಕೊಳ್ಳಬಲ್ಲರು. ಅತ್ಮಂತ 
ಸೌಜನ್ಯತೆಯಿಂದ ಕೂಡಿದ ಶ್ರೀಯುತ ಪ್ರಸಾದರು ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ 
ಎಲ್ಲರೊಂದಿಗೂ ತುಂಬಾ ಘನತೆಯಿಂದ, ನಗುಮುಖದಿಂದ ಬೆರೆಯಬಲ್ಲರು. ಇವರ 
ಶ್ರೀಮತಿಯವರು ಕೂಡಾ ಇವರಿಗೆ ಅನುರೂಪರಾದ ಅರ್ಧಾಂಗಿನಿ. ಸಂತುಷ್ಟ 
ಗೃಹಿಣಿಯಾಗಿ ಆತಿಥ್ಯದ ಸಾಕಾರ ಮೂರ್ತಿಯಾಗಿ, ಮಮತೆಯ ಪ್ರೇಮಮಯಿ 
ಮಾತೆಯಾಗಿ ಶ್ರೀಯುತ ದೇವಿಪ್ರಸಾದರ ಜೀವನಕ್ಕೆ ಹಾಗೂ ವ್ಯಕ್ತಿತ್ವ ಕ್ಕೆ ಮೆರುಗನ್ನು 
ತಂದು ಕೊಟ್ಟವರು. ಹುಟ್ಟು ಶ್ರೀಮಂತನಾದರೂ, ಜಮೀನ್ಹಾರರ ಏಕಮಾತ್ರ 
ಪ್ರತ್ರನಾದರೂ, ಅತ್ಯಂತ ಸುಂದರ ವ್ಯಕ್ತಿತ್ವವನ್ನು ಹೊಂದಿದರೂ ಕೂಡಾ ಇದಾವುದನ್ನೂ 
ತೋರಿಸಿಕೊಳ್ಳದೆ ಸ್ನೇಹಮಯಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು, ಮಾನವೀಯ 
ಮೌಲ್ಯಗಳನ್ನು ರೂಢಿಸಿಕೊಂಡು, ನಮೊ ಒಡನೆ ಇನ್ನು ಎತ್ತರಕ್ಕೆ ಏರುತ್ತಿರುವ ಶ್ರೀಮಾನ್‌ 
ದೇವಿಪ್ರಸಾದರು ಸದಾ ನನ್ನ ನೆನಪಿನಂಗಳದಲ್ಲಿ ಅಡಾ ಡುತ್ತಾರೆ. 


ಓರ್ವ ಚಿಂತಕನಾಗಿ, ಕಲಾವಿದನಾಗಿ, ಕೃಷಿಕನಾಗಿ, ಕಲಾಭಿಮಾನಿಯಾಗಿ, 
ಸಮಾಜ ಸೇವಕನಾಗಿ, ಸಹಕಾರಿ ಬಂಧುವಾಗಿ, ಸಂಘಟಕರಾಗಿ, ಶಿಕ್ಷಣ ತಜ್ಞರಾಗಿ 
ಮಾನ 'ಪ್ರಸಾದಣ್ಣ' ಇನ್ನಷ್ಟು ಬೆಳೆಯಲಿ ಎಂಬುದೇ ನನ್ನ ಹಾರೈಕೆ. 


ಲಯನ್‌ ದಂಪತಿಗೆ ನಮನ 
೯ ಶ್ರೀಮತಿ ಕಮಲಾಕರಿಯಪ್ಪ 


ಲಯನ್‌ ಸೇವೆಯಲ್ಲಿ ಕಾಲು ಶತಮಾನ 
ಕಳೆದ ಲಯನ್‌ ದೇವಿಪ್ರಸಾದ ದಂಪತಿಗೆ 
ಲಯನ್‌ ಬಂಧುಗಳ ಶುಭಾಶಯ. 


ಕಾವೇರಿನಾಡಲ್ಲಿ ಸಂಪಾಜೆ ಊರಲ್ಲಿ 
ಸೊಂಪಾದ ರಾತ್ರಿಯಲಿ, 

ಲಯನ್‌ ದೇವಿ ಪ್ರಸಾದರ, ಮನೆಯಲ್ಲಿ 
ಸಂಭ್ರಮದಿ ಸೇರಿರುವ 

ಲಯನ್‌ ಬಂಧು ಭಗಿನಿಯರೆ 


ವರುಷ ಉರುಳಿ ವರುಷ ಮರಳಿ 

ಲಯನ್‌ ಸಂಸ್ಥೆಯ ಸ್ಥಾನೀಯ ಸಮಿತಿಗಳ 
ಮುಖ್ಯ ಸ್ಥಾನಗಳನ್ನು ತುಂಬಿ, ಸತತ ಸೇವೆಯನು 
ಇಪ್ಪತ್ತೈದು ವರ್ಷ ಸಲ್ಲಿಸಿದ 

ಲಯನ್‌ ದೇವಿ ಪ್ರಸಾದ್‌ 

ದಂಪತಿಗಳ ಹರಸೋಣವಿಲ್ಲಿ | 


೩೪/ ಸಮರಸ 


ಅಡಕೆ, ತೆಂಗು, ಬಾಳೆ , ಕೊಕ್ಕೋ 
ತೋಟದ ಆದರ್ಶ ಕೃಷಿಕರು ಇವರು 
ಆದರ ಸತ್ಕಾರದ ತವರು 

ಮನೆ ತುಂಬಿದ, ಮನತುಂಬಿದ 
ಮೂವರು ಮಕ್ಕಳ ಪಡೆದಿಹರು | 


ಕಲೆ, ಸಾಹಿತ್ಯದಲ್ಲಿ ಆಸಕ್ತರು 
ಮೂರುದಾರಿಗಳ ಸಿನಿ ಬಹುಮಾನಿತರು 
ಕಲೆ, ಸಂಸ್ಕೃತಿಗಳ ಸಂರಕ್ಷಕರು 
ಯಕ್ಷಗಾನದ ಪೋಷಕರು | 


ಲಯನ್‌ ಸೇವೆಯಲ್ಲಿ 
ಹೊಂಗನಸಿನ, ಹೊಂಬೆಳಕ ತಂದ, 
ಇವರ ಇಪ್ಪತ್ತೈದು ವರ್ಷಗಳ 
ಸೇವಾ ಜೀವನ ನೂರಕ್ಕೆರಲಿ 
ಮಲ್ಲಿಗೆಯಂತೆ ಸುವಾಸನೆ ಬೀರಲಿ. 


ಲಯನ್‌ ಸಂಸ್ಥೆಯ ಸೇವಾ ಪಥದಲಿ 
ನಾವೆಲ್ಲರೂ ಸಹಕರಿಸೋಣ 

ಕಾವೇರಿ ಮಾತೆ ಒಳಿತನು ಮಾಡಲಿ 
ಎನ್ನುತ ಪ್ರಾರ್ಥನೆ ಮಾಡೋಣ 


[೧೯೯೧ರಲ್ಲಿ ಲಯನ್‌ ಸೇವೆಯಲ್ಲಿ ೨೫ ವರ್ಷ ಪೂರ್ತಿಗೊಳಿಸಿದಕ್ಕೆ 
ದೇವಿಪ್ರಸಾದ್‌ ದಂಪತಿಗೆ ಲಯನ್‌ ಲೇಡಿಗಳಿಂದ ಅಭಿನಂದನೆ.] 


ದೇವಿಪ್ರಸಾದರ ಷಷ್ಟ್ಟಬ್ದಕ್ಕೆ 
೫% ಹೊದ್ದೆಟ್ಟಿ ಭವಾನಿಶಂಕರ್‌ 


ನಂಜಯ್ಮನ ಮನೆ ಸಣ್ಣಯ್ಯ ಗೌಡರ 
ಕುಟುಂಬದ ಯಾರೂ ಮರೆತಿಲ್ಲ | 
ಕೊಡಗಿನ ಗಡಿ ಸಂಪಾಜೆಯಲ್ಲಿಯೇ 
ವಾಸಿಸುತ್ತಿರುವರು ಅವರೆಲ್ಲ ॥| 


ದೇವಿಯ ಪೂಜಿಸಿ ದೇವಿಯರಾಧಿಸಿ 
ದೇವಿಗೆ ಶರಣಾಗುತರೆಲ್ಲ | 
ಹಾಯಾಗಿರುವರು ನಂಬಿದ ದೇವಿಯು 
ಕೈಯವರೆಂದಿಗು ಬಿಡಲಿಲ್ಲ ॥ 


ಕೂತುಂಡರು ಅದು ಮುಗಿಯದು ಅಂತಹ 
ಅವರಿಗಿರುವಾ ಸಂಪತ್ತು! 
ಊರಿನ ಜನರು ಹೊಗಳುತಲಿರುವರು 
ಗೌಡರಿಗೆ ಗೌರವ ಅವರಿತ್ತು || 


ಬಡವರ ಭವಣೆಯ ಕಣ್ಣೀರೊರಸುವ 
ಗುಣವದು ಅವರಲಿ ತುಂಬಿತ್ತು | 

ಸಣ್ಣಯ್ಯ ಗೌಡರ ಸದ್ಗುಣ ವರ್ಣನೆ 
ಮನೆಮನೆಯಲಿ ಮಾತಾಗಿತ್ತು | 


೩೬ / ಸಮರಸ 


ಸಾಧನೆಯೊಂದೆ ಜೀವನದಾಗುರಿ 
ಅದುವೆ ಅವರಲಿ ಬೆಳೆದಿತ್ತು | 
ಅಸಾಧ್ಯವಾದುದ ಸಾಧ್ಯವು ಎನಿಸುವ 
ಛಲವದು ಅವರಲಿ ತುಂಬಿತ್ತು ॥ 


ಸಮಾಜ ಸೇವೆಯೆ ನೆತ್ತರಿನಗುಣ 
ಸಣ್ಣಯ್ಯ ಗೌಡರಿಗೆ ಬಂದಿತ್ತು | 
ಸಾಮಾನ್ಕ ಜನರಿಗೆ ಇಲ್ಲದ ಹಿರಿಗುಣ 
ಸಣ್ಣಯ್ಯ ಪಠೇಲರದಾಗಿತ್ತು || 


ಗೌಡರ ಮಡದಿಯೆ ಪೂವಮ್ಮ ಅವರು 
ಪತಿಗೆ ಗೌರವತಾನಿತ್ತು | 
ಹೆಗಲಿಗೆ ಹೆಗಲು ಕೊಡುತಾ ಜೀವನ 
ಸಂಸಾರ ಸುಖಮಯವಾಗಿತ್ತು ॥ 


ವಿನೋಬಾ ಭಾವೆಯ ಭೂದಾನದ ಚಳವಳಿ 
ದೇಶದ ಎಲ್ಲೆಡೆ ಹರಡಿತ್ತು | 
ಭೂದಾನ ಮಾಡಿದ ಕೊಡಗಿನ ಜಿಲ್ಲೆಗೆ 
ಇವರೊಬ್ಬರ ಹೆಸರಿಗೆ ಬಿರುದಿತ್ತು ॥ 


ಕೊಟ್ಟದ್ದು ತನಗೆ ಕೂಡಿಟ್ಟದ್ದು ಪರರಿಗೆ 
ಎನ್ನುವ ಮಾತಿಗೆ ಬೆಲೆ ತೆತ್ತು | 
ದಾನ ಧರ್ಮಗಳ ಮಾಡುತಲಿದ್ದರು 
ಊರಿನ ಕಷ್ಟಗಳ ತಾ ಹೊತ್ತು ॥ 


ಸಮರಸ / ೩೭ 


ತನ್ನನು ಮೀರಿಪ ಪುತ್ರನ ಪಡೆಯುವ 
ಬಯಕೆಯು ಗೌಡರ ಮನದೊಳಗಿತ್ತು! 
ಬಯಸಿದ ಬಯಕೆಯ ಈಡೇರಿಸಿ ದೇವಿಯು 
ಕಂದನೋರ್ವನನು ಕರುಣಿಸಿತು 


ದೇವಿಯ ನಂಬಿದ ಸಣ್ಣಯ ಪಠೇಲರ 
ಬಯಕೆಯ ಹರಕೆಗೆ ಫಲಕೊಟ್ಟು | 
ಮನದಲಿ ಉಕ್ಕಿದ ಮನೆಮಂದಿಯ ಸಂತಸ 
ಬಿಡಿಸೇಳಲೇ? ನಾ ಅದು ಎಷ್ಟು? 


ಹಡೆದಾ ಮಗುವಿಗೆ ನಾಮಕರಣವು 
ನಡೆಯಿತು ಹರುಷದಿ ಆ ದಿನದಂದು | 
ನಂಬಿದ ದೇವಿಗೆ ಶರಣಾದ ತಂದೆಯು 

ಹೆಸರಿಟ್ಟರು ದೇವಿಪ್ರಸಾದೆಂದು | 


ಮೊಳೆಯಿತು ಹೊಳೆಯಿತು ಬೆಳೆಯಿತು ಆ ಮಗು 
ಮನಸೆಳೆಯುತ ಊರಿನ ಬಂಧುಗಳ | 
ದಿನಗಳೆಯಿತು ಉರುಳಿತು ಕಂಡರುಕಂದನು 
ವಿದ್ಧೆಯ ಕಲಿಯುವ ಕನಸುಗಳ ॥| 


ವಿದ್ಯೆಯ ಕಲಿಯುತ ಬುದ್ದಿಯ ವೃದ್ಧಿಯು 
ಆಯಿತು ಶಾಲಾ ಕಾಲೇಜಲ್ಲಿ | 
ಪದವಿಯು ಬಿ.ಎ. ಮುಗಿಸುತ ಡಿಪ್ಲೊಮ 
ಮಾಡಿದರು ಪತ್ರಿಕೋದ್ಯಮದಲ್ಲಿ ॥ 


ಊರಿನ ಜನಕುಪಕಾರವ ಬಯಸುತ 
ಓದು ಮುಗಿಸಿದ ಆ ಬಳಿಕ | 
ಹುಟ್ಟಿದೂರಲೆ ನೆಲೆ ನಿಂತರು ಅವರು 
ಇಂದಿಗು ಇರುವರು ಈ ತನಕ || 


೩೮/ ಸಮರಸ 


ಯಾವುದೊ ದುರ್ಫಟನೆಯಲೊಂದಿನ 
ಬದುಕುಳಿದಿರುವಾ ಹಣ್ಣನ್ನು | 
ಇವಳೆನ್ನಯ ಬಾಳಿಗೆ ತಕ್ಕವಳೆಂದು 
ವರಿಸಿದರು ಇವರವರನ್ನು || 


ದೇವಿಪ್ರಸಾದರ ಪತ್ನಿಯು ಇಂದಿರ 

ನಯ ವಿನಯದ ಆ ಗುಣದವರು | 

ಪತಿಯ ಏಳಿಗೆ ಬಯಸಿದ ಇವರು 
ಮನಮೆಚ್ಚಿದ ಮಡದಿಯೆ ಆಗಿಹರು ॥| 


ಪ್ರತ್ರಿಯರೆರಡರ ನಡುವಲಿ ಅವರಿಗೆ 
ಸುಪುತ್ರನೋರ್ವನು ಜನಿಸಿದನು | 
ಮೂವರು ಮಕ್ಕಳ ಪಡೆದಾ ದಂಪತಿ 
ಕೊಟ್ಟರು ಸಾಕಷ್ಟು ವಿದೈೆಯನು ॥ 


ಇರುವ ಮೂವರು ಮಕ್ಕಳು ಅವರಲಿ 
ಹೊರದೇಶದಲಿಬ್ಬರು ಇಂದಿಹರು | 
ಕೊನೆಯವನೊಬ್ಬನು ಕೆ.ವಿ.ಜಿಯಲ್ಲಿ 
ಕಾನೂನು ವ್ಯಾಸಾಂಗ ಮಾಡುವನು ॥ 


ಯಾವುದೇ ರಂಗದಿ ದುಡಿಯುವ ಜನರು 
ಎಲ್ಲಿದ್ದರು ಅದು ಏನಂತೆ | 
ಎಲ್ಲಿದ್ದರು ಅದು ಏನಂತೆ | 
ಮನ ಒಂದಿದ್ದರೆ ಮಾರ್ಗವು ಇಹುದು 
ನಡೆವರು ನುಡಿದು ಅದರಂತೆ ॥ 


ಸಮರಸ / ೩೯ 
ಸಂಶೋಧನೆ ಮಾಡುತ ರಚಿಸಿದರು | 
ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರದ 
ಕಥೆಯನು ಇವರು ಬರೆದಿಹರು ॥ 


ಕೊಡಗಲಿ ಬೆಳೆದಾ ಜಾತೀಯತೆಯನು 
ಅಂಜದೆ ಅಳುಕದೆ ಬಿಚ್ಚಿದರು | 

ಭಾಷೆಗಳೊಳಗಡೆ ತುಂಬಿದ ದ್ವೇಷವ 
ಪುಸ್ತಕದಿ ಹೊರ ತಂದಿಹರು ॥ 


ಕೊಡಗು ಸಾಹಿತ್ಯದ ಪರಿಷತಲವರು 
ಸಂಸ್ಥಾಪಕ ಹುದ್ದೆಯ ನೇರಿದರು | 
ಸಾಹಿತ್ಯ ಕೃತಿಯನು ಕೊಡಗಿಗೆ ಹಂಚುತ 
ಕೋಶಾಧ್ಯಕ್ಷರಾಗಿ ಇದ್ದವರು || 


ಹುಟ್ಟಿದೂರಲಿ ಪ್ರೌಢಶಾಲೆಗಳ 
ಅಧ್ಯಕ್ಷ ಹುದ್ದೆಯಲಿದ್ದವರು | 
ಆದಿ ಚುಂಚನಗಿರಿ ಮೆಡಿಕಲ್‌ ಕಾಲೇಜ್‌ 
ಆಡಳಿತ ಸದಸ್ಕರಾದವರು | 
ಆರ್ಥಿಕ ಅಡಚಣೆ ಇರುವ ವಿದ್ಯಾರ್ಥಿಗೆ 
ಆರ್ಥಿಕ ನೆರವನು ಕೊಡುತವರು | 
ಬಡವಿದ್ಕಾರ್ಥಿಗೆ ಬಂಧುವೆ ಆದರು 
ಬಡವರ ಬಾಳನು ಬೆಳಗಿದರು || 


ಇತಿಹಾಸದಲಿ ಅಮರರಾದವರ 
ಕೀರ್ತಿಗೆ ಕಳಂಕ ಬರದಂತೆ | 
ಅಮರ ಕ್ರಾಂತಿಗೆ ಸಮಿತಿಯ ರಚಿಸಿ 
ನೀಗಿಸಿದರು ಮನದಾ ಚಿಂತೆ ॥ 


೪೦/ ಸಮರಸ 


ನಾಟಕ ರಂಗದಿ ನಡೆಯುವ ಜನರಿಗೆ 
ರಂಗ ಮಂಟಪ ಬೇಕೆಂದು | 

ತನ್ನಯ ಊರು ಸಂಪಾಜೆಯಲೊಂದು 
ಮಂಟಪ ಕಟ್ಟಿಹರವರಂದು | 


ನಾಟಕದಾ ಶಿರೋನಾಮೆಯೆ ಶಿರಾಡಿ, 
ಭೂತದ ಹೆಸರೆ ಇಡುತಂದು | 
ರಚಿಸಿದ ನಾಟಕ ನೋಡಲು ಸಂತಸ 
ಟೀವಿಯೊಳಗಡೆ ಅದು ಬಂದು ॥ 


ಗೌಡರ ಹಳೆ ಅರೆಕನ್ನಡ ಮಾತಲಿ 

ಹೇಂಗಿತ್ತ್‌ ಹೇಂಗಾತ್‌ ನಾಟಕವ | 

ರಚಿಸಿದ ನಾಟಕ ನೋಡಲು ನಿಮಗೆ 
ಮನಸಿಗೆ ಕೊಡುವುದು ಬಲು ಮುದವ 


ದೇವಿಪ್ರಸಾದರ ಜೀವನದುದ್ದಕು 
ದುಡಿದಿಹರಂಗಗಳೊಂದೆರಡಲ್ಲ | 
ನಾಟಕ, ಸಾಹಿತ್ಮ ಶಿಕ್ಷಣ ಸಿನೆಮಾ 
ಇನ್ನೆಷ್ಟೊ ಅಂತವು ಇಹುದೆಲ್ಲ | 


ಜನತಾ ಸೇವೆಯೆ ಜನಾರ್ಧನ ಸೇವೆ 
ಎನ್ನುವ ಮನಸೆ ಅವರ ಮೈ ಕೈಯೆಲ್ಲ | 

ನಾಟಕ ರಂಗದಿ ದುಡಿದಿಹ ಅವರಿಗೆ 

ರಾಜಕೀಯವೆಂದಿಗೂ ಹೊಸತಲ್ಲ ॥ 


ಸಮರಸ / ೪೧ 


ಲಯನ್ಸ್‌ ಸಮ್ಮೇಳನ ಜಪಾನ್‌ಲಾಯಿತು 
ಕಳೆಯಿತು ಎಂಭತ್ತಾರರದು ಅಂದು | 
ಅಮೇರಿಕದ ಆರ್ಲಿನ್ಸ್‌ನಲಿ ನಡೆದಿಹ 
ಲಯನ್ಸ್‌ ಪ್ರತಿನಿಧಿ ಇವರಂದು || 


ಪ್ರತ್ಕೇಕ ರಾಜ್ಯವು ಕೊಡಗಿರಬೇಕು 
ಎನುತಿಹ ಕೆಲವರ ಹಂಬಲಕೆ | 
ಘರ್ಜನೆ ಮಾಡುತ ನಿಂತರು ಇವರು 
ಅವರೆದುರು ಹೋರಾಟಕ್ಕೆ || 


ಕೊಡಗೆಂಬುದು ಎಂದಿಗು ಒಂದೆ ಕೋಮಿಗೆ 
ಸೇರಿದ ಜನರಾ ಸೊತ್ತಲ್ಲ | 
ಮನದಲಿ ಕತ್ತಲೆ ಅವರಿಸಿದ ಜನ 
ನುಡಿಯುವ ಮಾತಿಗು ಬೆಲೆ ಇಲ್ಲ ॥ 


ಯಾರಿಗೆ ಯಾಕೆ ಇರಲೇ ಬೇಕು 
ಪ್ರತ್ಕೇಕ ರಾಜ್ಯವು ಕೊಡಗಿನಲಿ | 
ಮೋಸದಿ ತೂಗುವ ಕತ್ತಿಯನಿಡುವುದೆ 
ಕೆಲವರದಾಗಿತ್ತು ಮನಸಿನಲಿ ॥ 
ಪ್ರತ್ಯೇಕ ರಾಜ್ಯವು ಬೇಕೆಂದಿರುವುದು 
ಯಾವುದೋ ಒಂದು ಪಂಗಡಕೆ | 
ಪ್ರತ್ಯೇಕ ರಾಜ್ಯವು ಆದರೆ ಸುಗಮವೆ 
ಜಾತೀಯತೆಯ ವಿಂಗಡಕೆ ॥ 
ಅಂತಹ ಜನರು ಕೊಡಗಲಿ ಇಹರು 
ದರ್ಭಾರ್‌ ನಡೆಸಲು ಹಾ ತೊರೆದು | 


ತಮ್ಮಯ ಬೇಡಿಕೆ ಈಡೇರಿಸಲು 
ತುದಿಕಾಲಲಿ ನಿಂತರು ಬಂದಿಳಿದು || 


೪೨ / ಸಮರಸ 


ಒಂದೇ ಮತಕೆ ಮಾನ್ಕತೆ ಕೊಟ್ಟರೆ 
ಮಿಕ್ಕಿಹ ಜಾತಿಯ ಹೊರಗಟ್ಟಿ | 
ತಮ್ಮಯ ಮೀಸೆಯ ತಿರುಚುವರವರು 
ಅನ್ಕ ಜಾತಿಗಳ ಕೈಕಟ್ಟಿ || 


ಪ್ರತ್ಕೇಕ ರಾಜ್ಯವು ಕೊಡಗಿನ ಜಿಲ್ಲೆಗೆ 
ಮುಂದೆಗೆ ಎಂದಿಗೂ ಬೇಕಿಲ್ಲ | 
ಜಾತೀಯತೆಗೆ ಪ್ರತ್ಯೇಕ ರಾಜ್ಯವು 
ಕೇಳುವುದೆಂದಿಗೂ ಸರಿಯಿಲ್ಲ ॥ 


ದೇವಿಪ್ರಸಾದರ ಮನಸಿನ ಚಿಂತನೆ 
ಹೇಳಿದುದೆಂದಿಗು ಸುಳ್ಳಲ್ಲ | 
ಒಂದೇ ಮತಕೆ ಮನ್ನಣೆ ಮಾಡುವ 
ವ್ಯಕ್ತಿಯು ಎಂದಿಗು ಅವರಲ್ಲ ॥ 


ಉತ್ತಮ ಜೀವನ ನಡೆಸುವ ಹಂಬಲ 
ಮನದೊಳಗಲ್ಲರಿಗಿರಬೇಕು | 
ತಾವೇ ಮೇಲು ಮಿಕ್ಕವರೆಲ್ಲರು 
ಕೀಳನ್ನುವ ಭಾವನೆ ಬಿಡಬೇಕು | 
ಕಿರು ರಾಜ್ಕದಿ ಇಂತಹ ಅಪರಾಧಗಳನ್ನು 
ದೇವಿಪ್ರಸಾದರು ಸಹಿಸದೆಯೇ। 
ಪ್ರತ್ಯೇಕ ರಾಜ್ಯವ ತಡೆಯಲು ನಿಂತಿಹ 
ನಿಜಕೂ ಇವರದು ಗಂಡೆದೆಯೆ ॥ 


ಕೊಡಗು ಪ್ರತ್ಯೇಕತೆ ವಿಷಯವನೆನೆದು 
ಪ್ರಜಾ ವೇದಿಕೆಯ ಕಟ್ಟುತಲಿ | 

ಊರೂರು ಮನೆ ಮಠ ಸುತ್ತಾಡಿ ಗೆದ್ದರು 
ಊರವರನು ನುಡಿ ಮುತ್ತಿನಲಿ ॥ 


ಸಮರಸ / ೪೩ 


ದೇವಿಪ್ರಸಾದರ ಇಂತಹ ಸಾಧನೆ 
ಮೆಚ್ಚಿದ ರಾಜಕಾರಣಿ ಅವರುಗಳು | 
ಸಹಾಯಹಸ್ತವ ನೀಡುತ ನಿಂತರು 

ಅರಿವಿರುವಾ ಹಿರಿ ವ್ಯಕ್ತಿಗಳು || 


ಸಾಹಿತ್ಯದೇಳಿಗೆ ಬಯಸುತ ಕೊಡಗು 
ದತ್ತಿ ನಿಧಿ ಸ್ಥಾಪನೆ ಮಾಡಿದರು! 

ಭಾಷೆಯ ಬೇಧವ ಮಾಡುವ ಜನರ 
ಕುಚೇಷ್ಟೆತನವನು ಬಿಡಿಸಿದರು 


ಕೊಡಗು ಪ್ರತ್ಯೇಕತೆ ವಿರುದ್ದ ನಿಂತಿಹ 
ಆಧಾರ ಸ್ಮಂಭವೆ ನಿಜ ಅವರು! 
ನಾವೆ ಮೇಲು ಎನ್ನುವ ಜನರನು 

ಮುಂದೆಗೆ ಹೋಗಲು ಬಿಡರವರು॥ 


ಕೊಡಗಿನ ರಾಜ್ಮಕೆ ಒಳ್ಳೆಯ ಕೆಲಸವ 
ಯಾರೆ ಮಾಡಲಿ ಜತೆ ಸೇರೋಣ! 
ನಾವೆ ನಮ್ಮವರೆನ್ನುವ ಜನರನು 
ಎಲ್ಲರು ದೂರಕೆ ತಳ್ಳೋಣ॥ 
ಒಬ್ಬನೆ ಈ ಘನ ಕಾರ್ಯಗಳನ್ನು 
ಮಾಡಲು ಯಾರಿಗು ಆಗೊಲ್ಲ! 
ಮುಂದೆ ನಾನಿರುವೆನು ಎನ್ನುವ ಜನರಿಗೆ 
ಬೆಂಬಲ ಕೊಡುವ'ನಾವೆಲ್ಲ | 


ದೇವಿ ಪ್ರಸಾದರು ಪ್ರತ್ಯೇಕ ರಾಜ್ಯಕೆ 
ತಡೆಯೊಡ್ಡದೆ ಇದ್ದರೆ ನಾವೆಲ್ಲ! 
ನಾವೆ ಎನ್ನುವ ಜನರೆ ನಮ್ಮನು 
ತಲೆಯೆತ್ತಲು ಬಿಡುತಿರಲಿಲ್ಲ!| 


ಹಣವೊಂದಿದ್ದರೆ ಸಾಲದು ನಮಗೆ 
ಧೈರ್ಯವು ಬೇಕು ಅದಕೆಲ್ಲ! 
ಧೈರ್ಯವು ಇದ್ದರೆ ಸಾಲದು ಒಳ್ಳಯ 
ಬುದ್ಧಿಯು ಜತೆಗಿರಬೇಕಲ್ಲ | 


ಜನಿಸಲಿ ಇಂತಹ ಕೆಚ್ಚೆದೆ ವೀರರು 
ಕೊಡಗಿನ ಹಿರಿಕಿರಿ ಗ್ರಾಮದಲಿ! 
ಮೇಲು ಕೀಳೆನ್ನುವ ಜಾತೀಯತೆಯು 
ಅಳಿಯಲಿ ಅವರಾ ನಾಮದಲಿ॥ 


ಆಧುನಿಕ ಈ ಯುಗದಲಿ ಕೊಡಗಿನ 
ಸಿಂಹವೆ ಆಗಿ ಅವರಿರಲಿ। 
ಜಾತಿ ಬೇಧಗಳ ಜಿಲ್ಲೆಯಲೋಡಿಸಿ 
ನೂರು ವರುಷಗಳು ಬದುಕಿರಲಿ 


ಅಭಿನಂದನೆ ಮಳೆ ಸುರಿಸಲಿ ಇವರಿಗೆ 
ಹರಸಲಿ ಜನರುಗಳವರನ್ನು। 

ಮುಂದಿನ ಬಾಳಿನ ಮೆಟ್ಟಲನ್ನೇರುತ 
ದೇವರು ಕೊಡಲಿ ಬೆಳಕನ್ನು! 


ಹರಸುವೆ ಕವನವ ರಚಿಸುವ ನಾನು 

ಆಶೀರ್ವಾದವ ಅವರಿಗೆ ಕಳಿಸುತಲಿ! 

ಸಡಗರದಲಿ ಷಷ್ಟ್ಯಬ್ದವು ಅವರದು 
ನಡೆಯಲಿ ಬಲು ವಿಜೃಂಭಿಸಲಿ॥ 


ಅಳ! ಸಮರಸ 


ಸಮರಸ ಜೀವಿಯೊಡನೆ ಒಂದು ಸಂವಾದ 
೬ ಎಂ. ಶಿವಣ್ಣ ನೆಲಮನೆ 


ಸುಸಂಸ್ಕೃತ ಮಾನವೀಯ ಮೂರ್ತಿ ಶ್ರೀ ಎನ್‌. ಎಸ್‌. ದೇವಿಪ್ರಸಾದರದು 
ಬಹುಮುಖೀ ವ್ಯಕ್ತಿತ್ವ. ಶಿಕ್ಷಣ ಪ್ರೇಮಿ, ಸಾಹಿತಿ ಚಿಂತಕ, ಕಲಾಪೋಷಕ, ನಿರ್ದೇಶಕ, 
ರಂಗಕರ್ಮಿ, ಸಹಕಾರಿ ಧುರೀಣ, ಮಾದರಿ ಕೃಷಿಕ ಮೇಲಾಗಿ ಸೌಜನ್ಯ ಪೂರ್ಣ ಸ್ನೇಹಜೀವಿ. 
ಇಂಥ ಸಾತ್ವಿಕ ಗುಣ ಸ್ವಭಾವದ ಮಂದಸ್ಮಿತದ, ಆಕರ್ಷಕ ವ್ಯಕ್ತಿತ್ವದ ಸಜ್ಜನರಾದ 
ದೇವಿಪ್ರಸಾದರು ಅರುವತ್ತು ವರ್ಷದ ಸಾರ್ಥಕ ಫಲಪ್ರದ ಜೀವನ ಸಾಗಿಸಿದ ಕುರುಹಾಗಿ 
ಅವರ ಅಭಿಮಾನಿಗಳು ಅಭಿನಂದನಗ್ರಂಥವೊಂದನ್ನು ಹೊರತರುತ್ತಿರುವ ಈ ಪ್ರಸ್ತಾವದಲ್ಲಿ 
ಅವರನ್ನು ಮುಖತಃ ಸಂಧಿಸಿ ಕೇಳಿದ ಮಾತುಕತೆಗಳ ಸಾರವನ್ನು ಇಲ್ಲಿ 
ನಮೂದಿಸಲಾಗುತ್ತಿದೆ. ಈ ಮಾತುಕತೆಯ ಕೇಳಿಕೆ ಹೇಳಿಕೆಗಳೆರಡೂ ವಿವರಣ 
ಪೂರ್ವಕವಾಗಿರುವುದರಿಂದ ಪ್ರಶ್ನೋತ್ತರಗಳ ಔಪಚಾರಿಕ ವಿಧಾನದಲ್ಲಿಯೇ ಈ 


ಮಾತುಕತೆಯ ಉಲ್ಲೇಖವಿದೆ. 


ಬೆಳ್ಳಿ ಬಟ್ಟಲಿನೊಡನೆ ಹುಟ್ಟಿ ಆಜೀವ ಕುಳಿತು ಉಣ್ಣಬಹುದಾದಷ್ಟು 
ಸಂಪತ್ತಿನೊಡನೆ ಕೂಡಿ ಬೆಳೆದಿದ್ದರೂ ಸಮಾಜ ಪ್ರಜ್ಞೆಯಿಂದ ಸಮಾಜ ಮುಖಿಯಾಗಿ 
ಸೇವೆ ಸಲ್ಲಿಸುತ್ತಿದ್ದೀರಿ. ಈ ನಿಮ್ಮ ಸೇವಾ ಕಾರ್ಯಗಳಿಗೆ ನಿಮ್ಮನ್ನು ಹೆತ್ತವರ ಸ್ಫೂರ್ತಿ 
ಬಹಳವಿದೆ ಎಂದು ನೀವು ಭಾವಿಸುತ್ತೀರಿ. ನಿಮ್ಮೆಲ್ಲ ಈ ಬಹುಮುಖೀ ಕಾರ್ಯಸಾಧನೆಗಳ 
ಹಿನ್ನಲೆಯಲ್ಲಿ ಈ ಅಂಶವನ್ನು ಮತ್ತಷ್ಟು ವಿಶದಿಸಬಹುದೇ? 

ಇದ್ದುದನ್ನು ಕಡೆಗಣಿಸಿ ಇಲ್ಲದ್ದಕ್ಕಾಗಿ ತುಡಿಯುವುದು ಮನುಷ್ಯ ಸ್ವಭಾವ. 
ದುಡ್ಡಿಲ್ಲದವರೂ ಆಡಂಬರ ಜೀವನ ನಡೆಸಲು ಆಶಿಸುತ್ತಾರೆ. ದುಡ್ಡಿನ ರಾಶಿಯ ಮೇಲೇ 
ಕುಳಿತು 'ಉಣ್ಣೆ ಕೆಚ್ಚಲೊಳಿರ್ದು ಉಣ್ಣ ದದು ನೊರೆಹಾಲು' ಎಂಬಂತಹ ಜಿಪುಣರೂ 


೪೬ / ಸಮರಸ 
ಇದ್ದಾರೆ. ಶ್ರೀಮಂತ ಅನ್ನಿಸಿಕೊಳ್ಳುವುದೇ ಜೀವನದ ಪರಮಗುರಿ ಎಂದು ಭಾವಿಸುವವರು 
ಬೇರೆಯವರೆಷ್ಟು ಶ್ರೀಮಂತರು ಎಂಬುದರ ಮೇಲೆ ಅವರಿಗೆ ಕೊಡಬೇಕಾದ ಗೌರವವನ್ನು 
ತೂಗಿ ನೋಡುತ್ತಾರೆ. ಇಂತಹ ಸುಳಿಯೊಳಗೆ ಸಿಲುಕಿಕೊಳ್ಳದಂತೆ ಎಚ್ಚರವಹಿಸಿದ್ದೇನೆ. 
'ಬೆಚ್ಚನೆಯ ಮನೆ' ವೆಚ್ಚಕ್ಕೆ ಹಣ, ಇಚ್ಛೆಯರಿತು ನಡೆವ ಸತಿ ಸುತರು....? ಇದಕ್ಕಿಂತ 
ಇನ್ನೇನು ಬೇಡಲಿ? ಅವಕಾಶಗಳ ಅಲೆಯಲ್ಲಿ ಅನೇಕ ಸಹೃದಯಿಗಳು ಹತ್ತಿರವಾಗಿದ್ದಾರೆ, 
ಆಗುತ್ತಿದ್ದಾರೆ. ಇದು ನನ್ನ ಸುಕೃತ ನೀವು ಹೇಳುತ್ತಿರುವ ಬಹುಮುಖೀ ಕಾರ್ಯಸಾಧನೆಗಳ 

ಆದರೆ, ಹಿನ್ನಲೆಯ ಬಗ್ಗೆ ವಿಶದಿಸಲು ಕೇಳಿದ್ದೀರಿ. ನನ್ನ ಬಾಲ್ಕ ಬೆಳವಣಿಗೆಯ 
ಕಾಲದ ನೆನಪು ಮೂಡುತ್ತಿದೆ. ನನ್ನ ಅಪ್ಪ ೩೦-೪೦ ಗೇಣಿ ಒಕ್ಕಲುಗಳಿದ್ದ ಜಮೀನ್ದಾರ. 
ಆದರೆ ಒಕ್ಕಲುಗಳೆಲ್ಲರೂ ಸಂಬಂಧಿಕರೇ ಆಗಿದ್ದರು. ನಮ್ಮಪ್ಪ ಅವರಿಗೆಲ್ಲ ಚಿಕ್ಕಪ್ಪ, 
ದೊಡ್ಡಪ್ಪ ಮಾವಇತ್ಕಾದಿ. ನಮ್ಮ ಭೂಮಿಯಲ್ಲಿ ದುಡಿಯುವ ಹೆಂಗಸು ಗಂಡಸರೆಲ್ಲ 
ನನ್ನನ್ನು ತಮ್ಮವ ಎಂದೇ ಭಾವಿಸುತ್ತಿದ್ದರು. ಹೀಗಾಗಿ ಅಂತಸ್ತಿನ ತಾರತಮ್ಮ ಭಾವವನ್ನು 
ಯಾರು ತೋರಿದರೂ ನನಗೆ ಅಸಹನೆ. ನನ್ನ ಒಕ್ಕಲು ಜನರ ಆ ವಾತ್ಸಲ್ಯ ಭಾವವೇ 
ನನ್ನನ್ನು ಸಮಷ್ಟಿ ಹಿತಕ್ಕಾಗಿ ದುಡಿಯಲು ಪ್ರಚೋದಿಸಿದೆ, ಮೂಲತಃ ನನ್ನ ತಂದೆಯವರಿಂದ 
ರೂಢಿಸಿಕೊಂಡ ಗುಣವಿದು. 


'ಕಾಟಕಾಯಿ' ಎಂಬ ಕಳಂಕಿತ ಅಭಿಧಾನದಿಂದ ಇತಿಹಾಸದ ಅವಜ್ಞೆಗೆ ತುತ್ತಾಗಿದ್ದ 
ಕೆನರಾ ಕೊಡಗು ರೈತ ಸಂಗ್ರಾಮದ ನಿಜವಾದ ಚರಿತ್ರೆಯ ಪುನಾರಚನೆಯ ಕಾರ್ಯದ 
ನಿಮ್ಮ ಸಂಕಲ್ಪದ ಹಿಂದಿನ ಪ್ರೇರಣೆ ಯಾವುದು? ಅಮರ ಕ್ರಾಂತಿ ಉತ್ಸವ ಜಾಥಾ 
೧೯೯೮ ಈ ದಿಶೆಯಲ್ಲಿ ಜನರ ಮೇಲೆ ಯಾವ ರೀತಿಯ ಪರಿಣಾಮ 
ಉಂಟುಮಾಡಿರಬಹುದು? 


ಪದವಿಯಲ್ಲಿ ಇತಿಹಾಸವನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿದ್ದರಿಂದಾಗಿ 
ಬ್ರಿಟಿಷ್‌ ಚರಿತ್ರಕಾರರ ಕೂಟ ಇತಿಹಾಸದ ಮಿಥೈಯನ್ನು ನಿವಾರಿಸಬೇಕೆಂಬ 
ಸಂಕಲ್ಪವಾಯಿತು. ಅಮರ ಕ್ರಾಂತಿ ಉತ್ಸವಾಚರಣೆಯ ಪ್ರಭಾವ ಜನತೆಯ ಮೇಲೆ 
ನಿರೀಕ್ಷಿತ ಪರಿಣಾಮವನ್ನುಂಟು ಮಾಡಿಲ್ಲ. ಇದರ ಪರಿಮಿತ ಪ್ರಭಾವಕ್ಕೆ ಪ್ರತಿಗಾಮಿ 
ಧೋರಣೆಗಳುಳ್ಳ ಬ್ರಿಟಿಷ್‌ ಪರವಾದಿಗಳು ಇದಕ್ಕೆ ಸರಕಾರದಿಂದ ಯಾವ ಪ್ರೋತ್ಸಾಹವೂ 


ಸಮರಸ / ೪೭ 


ಸಿಗದೆ ಹಾಗೆ ಗುಟ್ಟಿನಲ್ಲಿ ಕೆಲಸಮಾಡುತ್ತಿದ್ದಾರೆಂಬ ಅನುಮಾನ ನನಗಿದೆ. ಸ್ವರ್ಣ 
ಸ್ವಾತಂತ್ರೋತ್ಸವ ಆಚರಣೆಯಲ್ಲಿ ಅಮರಸುಳ್ಳದ ಬಂಡಾಯವನ್ನು ಕಡೆಗಣಿಸಿದರು. 
ನಾವು ಕಾಲ್ನಡಿಗೆ ಜಾಥಾ ಮಾಡಿ ಮಾಧ್ಯಮಗಳ ಸಹಕಾರದಿಂದ ಗಮನ ಸೆಳೆದರೂ 
ಕೂಡ ದಕ್ಷಿಣಕನ್ನಡ ಜಿಲ್ಲಾಧಿಕಾರಿಗಳು, ಸುಳ್ಳ ತಾಲೂಕು ತಹಶೀಲ್ದಾರರು ೧೯೯೮ರ 
ಆಗಸ್ಟ್‌ನಲ್ಲಿ ನಡೆದ ಸಮಾರೋಪ ಸಮಾರಂಭಕ್ಕೆ ನಮ್ಮನ್ನು ಆಹ್ವಾನಿಸದೆಯೆ 
ಕಡೆಗಣಿಸಿದರು ಯಾಕೆ? ಅಂದಿನ ಮುಖ್ಯಮಂತ್ರಿ ದಿ. ಜೆ. ಎಚ್‌. ಪಟೀಲರನ್ನು ಭೇಟಿಯಾಗಿ 
ಮನವಿ ಸಲ್ಲಿಸಿದ್ದೆವು ಎಲ್ಲಾ ಶ್ರಮ ವ್ಯರ್ಥವಾಯಿತು. 


ಈ ಅವಗಣನೆಗೆ ಕಾರಣಗಳನ್ನು ಊಹಿಸಬಹುದು. ಸರಕಾರದ ಮೇಲೆ ಬ್ರಿಟಿಷ್‌ 
ಪರವಾದಿಗಳ ಅಸಹಕಾರದ ಕರಿಛಾಯೆ ಬಿದ್ದೀತೆಂಬ ಆಳುಕು. ನಮ್ಮ ಪ್ರಯತ್ನಗಳಿಂದ 
ಬ್ರಿಟಿಷ್‌ ಬೆಂಬಲಿಗರಿಗೆ ಅಸಮಾಧಾನವಾಗುವುದರಿಂದ ಯಾಕೆ ಸುಮ್ಮನೆ ಅವರ ಬೋಳು 
ನಿಷ್ಟುರ ಎಂಬ ಧೋರಣೆ ಕೆಲವರಿಗೆ. ಮತ್ತೆ ಕೆಲವರಿಗೆ ನಮ್ಮೊಡನಿರುವ ಬೆಂಬಲಿಗರ 
ಮೇಲಿನ ವೈಯಕ್ತಿಕ ಅಸಮಾಧಾನ. ಇನ್ನು ಕೆಲವರಿಗೆ ಸೋಮಾರಿತನದಿಂದಾಗಿ ಇದಕ್ಕೆಲ್ಲಾ 
ವ್ಯವಧಾನವಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಬ್ರಿಟಿಷ್‌ ಪರ ಪಟ್ಟಭದ್ರರು 
ನಮಗೆ ಸಿಗಬೇಕಾದ ಬೆಂಬಲವನ್ನು ತಪ್ಪಿಸುವ ಹುನ್ನಾರ ನಡೆಸಿದ್ದಾರೆ. ಇಂಥ ದೇಸೀ 
ಕೆಲಸಕ್ಕೆ ಇವರಿಂದ ಅಡ್ಡಿ ಬಂದಲ್ಲಿ ವಸಾಹತುಶಾಹಿ ಆಡಳಿತದಲ್ಲಿ ಉನ್ನತ 
ಅಧಿಕಾರಿದಲ್ಲಿದ್ದವರು, ರಾವ್‌ ಬಹದೂರ್‌, ದಿವಾನ್‌ ಬಹದೂರರಾಗಿ ದೇಶದ 
ಹಿತಾಸಕ್ತಿಗಳಿಂದ ದೂರ ಇದ್ದಂತವರ ಪೀಳಿಗೆಯ ಬಣ್ಣಬಯಲು ಮಾಡುವ ಕಾರ್ಯವನ್ನು 
ಆರಂಭಿಸಬೇಕಾಗುತ್ತದೆಂದು ಹೇಳಬೇಕಾಗುತ್ತದೆ, ಎಚ್ಚರಿಸಬೇಕಾಗುತ್ತದೆ. 


೧೮೩೭ರ ಕೆನರಾ ಕೊಡಗು ರೈತ ಬಂಡಾಯವನ್ನು ನಿಜವಾದ ಅರ್ಥದಲ್ಲಿ 
ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆನ್ನಬಹುದೆ? ಕ್ರಾಂತಿಗೆ ಕೇವಲ ಆರ್ಥಿಕ 
ವಿಚಾರಗಳು ಮಾತ್ರವೇ ಕಾರಣವಾಗಿರಲಿಲ್ಲ. ರಾಷ್ಟ್ರ ಭಾವೈಕ್ಕತೆಯ ನೆಲೆಯಲ್ಲಿ, 
ವಿಶಾಲವ್ಕಾಪ್ತಿಯಲ್ಲಿ ಈ ಚಳುವಳಿಯಲ್ಲಿ ಸುಳ ಮತ್ತು ಕೊಡಗುಗಳಲ್ಲಿ 
ಭಾಗಿಯಾಗಿರುವವರ ಅಭಾವ ಸ್ಹಿತಿಗೆ ನೀಡುವ ಸಮಜಾಯಿಸಿಕೆಗಳೇನು? 


ನನ್ನ ಬಾಲ್ಕದಲ್ಲಿ ಎಲ್ಲ ರೈತರು ತಮ್ಮ ಸ್ವಂತ ಬಳಕೆಗಾಗಿ ಹೊಗೆ ಸೊಪ್ಪನ್ನು 
ನಟ್ಟಿಗದ್ದೆ (ತರಕಾರಿ ಬೆಳೆಯುವ ಗದ್ದೆ)ಗಳಲ್ಲಿ ಬೆಳೆಸುತ್ತಿದ್ದರು. ಹಳ್ಳಿಯ ಸಂಪೂರ್ಣ 


೪೮ / ಸಮರಸ 
ನಿಯಂತ್ರಣ ಪಟೀಲರುಗಳಲ್ಲಿ ಇರುತ್ತಿತ್ತು. ಸರಕಾರಿ ಅಧಿಕಾರಿಗಳಿಗೆ ಚೆನ್ನಾಗಿ ಸಂಪಾದನೆ 
ಇದ್ದುದರಿಂದ ಅವರು ತಿರುಗಿ ಬೀಳುತ್ತಿರಲಿಲ್ಲ. ಸಮುದ್ರ ಹತ್ತಿರದಲ್ಲಿರುವುದರಿಂದ ಉಪ್ಪು 
ತೆರಿಗೆ ಕೂಡ ಅಂತಹ ಸಮಸ್ಸೆ ಆಗುವ ಸಾಧ್ಯತೆಗಳಿರಲಿಲ್ಲ. 


ಇನ್ನು ಹಣದ ರೂಪದಲ್ಲಿ ಕಂದಾಯ ಸಲ್ಲಿಕೆ ವಿಚಾರ ಇದು ೧೮೩೪ರ ಅನಂತರ 
ಉದ್ಭವಿಸಿದ ಸಮಸ್ಯೆ. ಕೇವಲ ಎರಡು ವಾರ್ಷಿಕ ಕಂದಾಯ ಪಾವತಿಯಲ್ಲಿಯ ತೊಂದರೆ 
ಜೀವದ ಹಂಗುತೊರೆದು ಬ್ರಿಟಿಷರನ್ನು ಮಂಗಳೂರಿಂದ ಓಡಿಸುವಷ್ಟು ದ್ವೇಷಕ್ಕೆ 
ಕಾರಣವಾಗುವುದೆಂದು ಒಪ್ಪವುದು ಕಷ್ಟ. ಅಪರಂಪಾರನೆಂಬ ಜಂಗಮ ಮೊದಲೇ ಈ 
ಸಾಹಸಕ್ಕೆ ತೊಡಗಿದ್ದ, ೧೮೦೨ರಲ್ಲಿ ವೆಂಕಟಾದ್ರಿ ನಾಯಕನನ್ನು ಗಲ್ಲಿಗೇರಿಸಲಾಯಿತು. 
ಅಮರ ಸುಳ್ಳ ಪುತ್ತೂರು ಆತನ ಆಡಳಿತದಲ್ಲಿದ್ದ ಪ್ರದೇಶ. ಬ್ರಿಟಿಷ್‌ ವಿರೋಧಿ ಕಾವು 
ಇಲ್ಲಿ ಇನ್ನೂ ತಣ್ಣಗಾಗಿರಲಿಲ್ಲ. ೧೮೩೧ರಲ್ಲಿ ಮೈಸೂರು ಅರಸರ ಪದಚ್ಕುತಿಯ ನಂತರ 
ದಕ್ಷಿಣ ಭಾರತದಲ್ಲಿ ನಿಗೂಢ ಸಂಚು ನಡೆದಿದ್ದೇ ಇಲ್ಲಿಯ ಜನ ಇಷ್ಟೊಂದು 
ಪ್ರಮಾಣದಲ್ಲಿ ಒಂದಾಗಿ ಬ್ರಿಟಿಷರನ್ನು ಮಂಗಳೂರಿಂದ ಓಡಿಸುವುದಕ್ಕೆ ಕಾರಣ. ಮೈಸೂರು 
ತಿರುಚಿನಾಪಳ್ಳಿಗಳಲ್ಲಿ ಒಳಸಂಚಿನ ಸೂತ್ರಧಾರಿಗಳಿದ್ದರು. ಸುಳ್ಳದ ರಾಮಗೌಡನಿಗೆ 
ಹುಲಿಕಡಿದ ನಂಜಯ್ಕನ ಮೂಲಕ ಇವರೊಂದಿಗೆ ಸಂಪರ್ಕ ಇದ್ದುದನ್ನು ಬ್ರಿಟಿಷರೇ 
ದಾಖಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟವು ಸುಸಜ್ಜಿತವಾಗಿಯೇ ನಡೆಯಿತಾದರೂ 
ಒಪ್ಪಿಕೊಂಡಂತೆ ದಂಗೆ ಸರ್ವವ್ಯಾಪಿಯಾಗಿ ಹಬ್ಬಿಕೊಳ್ಳಲಿಲ್ಲ. 


ಮುಂದೆ, ಕಳೆದ ಶತಮಾನದಲ್ಲಿ ನಡೆದ ಅಹಿಂಸಾ ಚಳುವಳಿಯಲ್ಲಿ ೧೮೩೭ರ 
ಬಂಡಾಯದ ಮುಂಚೂಣಿಯಲ್ಲಿದ್ದವರು ಭಾಗವಹಿಸಲಿಲ್ಲ ವೇಕೆಂಬುದು ಕುತೂಹಲಕಾರಿ 
ಸಂಗತಿಯಾಗಿದೆ. ಬಂಡಾಯ ನಂತರದ ನೂರು ವರ್ಷಗಳಲ್ಲಿ ಬ್ರಿಟಿಷರು ಇಡಿ 
ಪ್ರದೇಶವನ್ನೇ ಅತ್ಯಂತ ಹಿಂದುಳಿದ ಪ್ರದೇಶವನ್ನಾಗಿ ಮಾಡಿದ್ದಲ್ಲದೆ, ತಮಗೆ ಸಹಾಯ 
ಮಾಡಿದ ಕೊಡಗನ್ನು ಅತ್ಯಂತ ಮುಂದುವರಿದ ಪ್ರದೇಶವನ್ನಾಗಿ ಮಾಡಿದ ಜಾಣ್ಮೆ ವಿಸ್ಮಯ 
ಹುಟ್ಟಿಸುವಂಥದ್ದು!ನನಗೆ ಅನ್ನಿಸುವ ಪ್ರಕಾರ ಅಮರ ಸುಳ್ಳದ ಮಾಗಣೆಯ ಪ್ರದೇಶ 
ಎಷ್ಟು ಹಿಂದುಳಿದಿತ್ತೆಂದರೆ, ದೇಶದಲ್ಲಿ ಏನಾಗುತ್ತಿದೆ ಎಂಬುದು ಇಲ್ಲಿಯವರಿಗೆ. 
ಗೊತ್ತಾಗದೇ ಇದ್ದಿರಬಹುದು ಇನ್ನು ಕೊಡಗಿನವರ ನಿಶ್ಚಲತೆಗೆ ಕಾರಣ ಅಲ್ಲಿ ಬ್ರಿಟಿಷ್‌ 
ಬೆಂಬಲಿಗರು ಪ್ರಬಲರಾಗಿ ಇದ್ದುದು. ಸ್ವಾತಂತ್ರ್ಯ ದೊರೆತು ಅರ್ಧಶತಮಾನ ಕಳೆದರೂ 


ಸಮರಸ / ೪೯ 
ಅವರ ಮೇಲಿನ ಭಯ ಇನ್ನೂ ಹೋಗಿಲ್ಲ! 


ಸಾರ್ವಜನಿಕ ಚಟುವಟಿಕೆಗಳಿಗಾಗಿ ಮೊದಲಿಗೆ ನಿಮ್ಮನ್ನು ನೀವು ಲಯನ್ಸ್‌ 
ಸೇವಾ ಸಂಸ್ಥೆ, ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ. 
ಸ್ವಪ್ರತಿಷ್ಠಾ ಪ್ರಿಯತೆಯ ಹಂಬಲದಿಂದ ಈ ಸೇವಾ ವಲಯಗಳನ್ನು ಆಯ್ದಕೊಂಡಿದ್ದೀರಾ? 
ಅಥವಾ ನಿಜವಾದ ಸೇವಾಕಾಂಕ್ಸೆಯ ದೃಷ್ಟಿಯಿಂದ ಆರಿಸಿಕೊಂಡಿದ್ದೀರಾ? ವ್ಯಕ್ತಿಯೊಬ್ಬರ 
ವ್ಯಕ್ತಿತ್ವ ರೂಪಣದಲ್ಲಿ ಈ ಕ್ಷೇತ್ರಗಳ ಪಾತ್ರ -ಪ್ರಭಾವನ್ನು ವೈಯಕ್ತಿಕ ಅನುಭವದ 
ನೆಲೆಗಟ್ಟಿನಲ್ಲಿ ವಿಮರ್ಶಿಸಬಹುದೇ? 


ಲಯನ್ಸ್‌ ಸೇರಿದ್ದು ನನ್ನ ಸ್ವಂತ ತೀರ್ಮಾನ. ಹಳ್ಳಿಯಲ್ಲಿ ಕೃಷಿಕನಾಗಿ 
ಜನಸಂಪರ್ಕವಿರಿಸಿಕೊಳ್ಳದೆ ಬರಡು ಜೀವನ ನಡೆಸಬಾರದು ಎಂಬುದೊಂದು ಉದ್ದೇಶ. 
ಎರಡನೆಯದಾಗಿ, ಒಬ್ಬಂಟಿಗನಾಗಿ ಜನಸೇವೆ ಮಾಡುವುದಕ್ಕಿಂತ ಸಂಘಟಿತವಾಗಿ ದೊಡ್ಡ 
ಪ್ರಮಾಣದಲ್ಲಿ ಮಾಡಬಹುದೆಂಬುದು. ಮೂರನೆಯದಾಗಿ, ಲಯನ್ಸ್‌ನಲ್ಲಿ ವಿದ್ಯಾವಂತರ 
ಸಹವಾಸದಲ್ಲಿ ಮ್ಕಾನರ್ಸ್‌, ಜನರಲ್‌ ನಾಲೆಡ್ಜ್‌ ಮತ್ತು ಇಂಗ್ರೀಷ್‌ಗಳನ್ನು 
ವೃದ್ದಿಸಿಕೊಳ್ಳಬಹುದೆಂಬುದು. ನೀವು ಹೇಳಿರುವ ಪ್ರಚಾರಪ್ರಿಯತೆ ಮತ್ತು 
ಸ್ವಪ್ರತಿಷ್ಟಾಪ್ರಿಯತೆಗಳು ಒಂದಿಷ್ಟು ಇರಲೇ ಇಲ್ಲವೆನ್ನುವುದು ಸುಳ್ಳಾದೀತು. ಪ್ರತಿಯೊಂದು 
ಕೆಲಸದಲ್ಲು ಇಂಥವೆಲ್ಲ ಅಂತರ್ಗತವಾಗಿರುತ್ತವೆ. ಅಸಹ್ಮವೆನ್ನುವಷ್ಟು ನನ್ನಲ್ಲಿ 
ಕಾಣಿಸಿಕೊಂಡಿಲ್ಲವೆಂದು ಹೇಳಲಿಚ್ಛಿಸುವೆನು. ಲಯನ್ಸ್‌ನ ವಿವಿಧ ಪದಾಧಿಕಾರಿ ಆಗಿ 
ರಾಜ್ಯದುದ್ದಗಲಕ್ಕೂ ಓಡಾಡಿ ಶ್ರಮಿಸಿದ್ದೇನೆ. ಪ್ರತಿಫಲ ಹಲವು. 

ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರಗಳು ಒಂದೇ ನಾಣ್ಯದ ಎರಡು ಮುಖಗಳು. 
ಇದರಲ್ಲಿನ ಪ್ರವೇಶ ನನ್ನ ಆಯ್ಕೆಯಾಗಿರಲಿಲ್ಲ. ಒಬ್ಬ ಪ್ರಬಲ ರಾಜಕಾರಣಿಯನ್ನು 
ಸೋಲಿಸಲು ನನ್ನ ಕಾನೂನು ಪದವಿ ವ್ಯಾಸಂಗದ ನಡುವೆ ತಾಲೂಕು ಬೋರ್ಡ್‌ 
ಚುನಾವಣೆಗೆ ಎಳೆಯಲ್ಪಟ್ಟೆ. ಇದು ನನ್ನ ಜೀವನದಲ್ಲಿ ಒಂದು ಕೆಟ್ಟ ತಿರುವು. ನೂರಕ್ಕೆ 
ತೊಂಬತ್ತರಷ್ಟು ಮತಗಳಿಸಿ ಅದ್ಭುತ ಜಯ ಪಡೆದೆ. ಕೊಡಗು ಜಿಲ್ಲಾ ಕಾಂಗ್ರೆಸ್‌ ಪ್ರಧಾನ 
ಕಾರ್ಯದರ್ಶಿಯಾದೆ. 


೫೦ / ಸಮರಸ 

೧೯೬೮ರಿಂದ ೧೯೮೫ರವರೆಗೆ ವಿವಿಧ ಸಹಕಾರಿ ರಂಗದ ಪದಾಧಿಕಾರಿಯಾಗಿ 
ದುಡಿದೆ. ಈ ಸಂಸ್ಥೆಗಳ ಸಹಯೋಗದಿಂದ ದೊರಕಿದ ಲಾಭ ನಷ್ಟಗಳ ತುಲನೆ 
ಮಾಡುವುದಾದರೆ, ರಾಜ್ಯ ಸಹಕಾರಿ ಭೂ ಅಭಿವೃದ್ಧಿ ಬ್ಯಾಂಕಿನ ಡೈರೆಕ್ಟರ್‌ ಆಗಿದ್ದಾಗ 
ಬಿ. ಎಸ್‌. ವಿಶ್ವನಾಥ್‌, ಆರ್‌. ಎಸ್‌. ಜಾಲಪ್ಪ, ಆರ್‌. ವಿ. ದೇಶಪಾಂಡೆ ಮುಂತಾದ 
ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರ ಸ್ನೇಹ ಲಭ್ಯವಾಯಿತು. ಅವರೊಂದಿಗೆ ದೆಹಲಿ, 
ಮುಂಬಯಿ, ಕೋಲ್ಕತ್ತ, ಚೆನ್ನೈ, ಹೈದರಾಬಾದ್‌, ಭುವನೇಶ್ವರ, ತಿರುವನಂತಪುರ 
ಮೊದಲಾಗಿ ದೇಶದ ಉದ್ದಗಲಕ್ಕೆ ಸಹಕಾರಿ ಸಮ್ಮೇಳನಗಳಿಗಾಗಿ ಸಂಚರಿಸುವ ಅವಕಾಶ 


ಸಿಕ್ಕಿತು. 


ಮುಖ್ಯವಾಗಿ, ಭೂ ಅಭಿವೃದ್ದಿ ಬ್ಯಾಂಕಿನಲ್ಲಿದ್ದಾಗ ರೈತರ ಮನೆಬಾಗಿಲಿಗೆ ಹೋಗಿ 
ಸಾಲದ ಅರ್ಜಿ ಸ್ವೀಕರಿಸಿದ ಒಂದು ತಿಂಗಳಲ್ಲಿ ಚೆಕ್‌ ವಿತರಿಸುವ ಕಾರ್ಯಕ್ರಮ ಅದು 
ಈ ಹಿಂದೆ ನಡೆದಿರಲಿಲ್ಲ ಅನಂತರವೂ ಉಳಿದು ಬರಲಿಲ್ಲ ಇಂಥ ಶೀಘ್ರ ಸಾಲವಿತರಣಾ 
ಕಾರ್ಯ ನಡೆಸಿದೆ ತೃಪ್ತಿ ನನಗಿದೆ. ಹಾಗೆಯೇ ದಿ। ಪಿ. ಒ ಜಾನ್‌ ಕೊಚ್ಚಿನ್‌ ಮಲಬಾರ್‌ 
ಎಸ್ಟೇಟ್‌ ಇವರ ಸಹಕಾರದೊಂದಿಗೆ ರಬ್ಬರ್‌ ಸ್ಕೀಂ ತಯಾರಿ ನಡೆದಿದೆ. ಆ ಸ್ಕೀಂ 
ಆಗದಿರುತ್ತಿದ್ದರೆ ಸ್ಥಳೀಯರೆಲ್ಲ ತಮ್ಮ ಬಾಣೆ ಜಾಗಗಳನ್ನು ಕೇರಳದವರಿಗೆ 
ಮಾರಿಬಿಡುತ್ತಿದ್ದರು. ಅದು ತಪ್ಪಿತು ಎಂದು ಅನೇಕರು ಮೆಚ್ಚುಗೆಯಾಡಿದ್ದನ್ನು ಕೇಳಿದ 
ತೃಪ್ತಿ ನನಗೆ. ಇದರೊಟ್ಟಿಗೆ ನಮ್ಮ ಅಪ್ಪ ದುಡಿದ ಗೌಡ ಜನಾಂಗದ ಏಳಿಗೆಗಾಗಿ ನಾನು 
ತೊಡಗಿಸಿಕೊಂಡು ೧೯೮೫ರಲ್ಲಿ ಗೌಡ ಸಮ್ಮೇಳನ ಸಂಘಟನೆಗಳಿಗೆ ಶ್ರಮಿಸಿದೆ. ನನ್ನ 
ಬಾಲ್ಕ ಕಾಲದಲ್ಲಿ ನಮ್ಮ ಜನಾಂಗವನ್ನು ನಿಕೃಷ್ಟವಾಗಿ ಕಾಣುತ್ತಿದ್ದಮಿಗೆ ನಮ್ಮ ಒಗ್ಗಟಿನ 
ಶಕ್ತಿಯನ್ನು ತೋರಿಸಿದ ಗೌರವಕ್ಕೆ ಭಾಜನನಾದ ತೃಪ್ತಿ ನನಗಾಯಿತು. ಇಷ್ಟುದ ಮೇಲೆ 
ಇವುಗಳಿಂದ ಒಂದೊಂದಾಗಿ ದೂರ ಸರಿಯುತ್ತ ಒಂದೆ. ಹೀಗಾಗಿ ನನ್ನ ನೈಜ ಆಸಕ್ತಿಯ 
ಪ್ರವೃತಿಗಳ ಕಡೆ ದೃಷ್ಟಿಹಾಯಿಸಲು ಅವಕಾಶವಾಯಿತು. 


ಸಿನಿಮಾ ಯಕ್ಷಗಾನ ನಾಟಕ ರಂಗಗಳಿಗೆ ನಿಮ್ಮ ಪ್ರವೇಶ ಮತ್ತು ಆಸ್ಪೆಗಳಿಗೆ 
ನಿಮಗಿದ್ದ ಸಿರಿವಂತಿಕೆ ಕಾರಣವಾಗಿರಬಹುದೇ? ಅಥವಾ ಈ ಮಾಧ್ಯಮಗಳ ಮೂಲಕ 
ಸಂದೇಶವನ್ನೇನಾದರೂ ನೀಡಬಹುದೆಂಬ ಆಶಾಭಾವ ನಿಮಗಿದ್ದಿತೆ?ಇದ್ದಲ್ಲಿ ಆ ಆಶಯ 
ಸಾಕಾರಗೊಂಡಿದೆಯೆಂಬ ಧನ್ಯಭಾವ ನಿಮ್ಮಲ್ಲಿ ಮೂಡಿದೆಯೇ ? 


ಸಮರಸ / ೫೧ 


ನಾನು ವಿದ್ಯಾರ್ಥಿ ದಿಶೆಯಲ್ಲೇ ಕಾರ್ಟೂನ್‌ ಬರೆಯುತ್ತಿದ್ದು 
ಚಿತ್ರಕಾರನಾಗಿದ್ದೆ. ಕೆಲವು ಲೇಖನಗಳೂ ಪ್ರಕಟವಾಗಿವೆ. ಸಿರಿವಂತಿಕೆಯಿಂದಾಗಿ ಸಿನಿಮಾ 
ಮಾಡಲು ಸಾಧ್ಯವಾಯಿತೆಂಬುದು ಸತ್ಯ. ಆದರೆ, ಗಿರೀಶ್‌ ಕಾಸರವಳ್ಳಿಯವರ ಬದಲಿಗೆ 
ಬೇರೊಬ್ಬ ಕಮರ್ಷಿಯಲ್‌ ಸಿನಿಮಾ ನಿರ್ದೇಶಕರಿಂದ ಮಾಡಿಸಿದ್ದರೆ ನಾನು ಸಿನಿಮಾದ 
ಹೀರೋ ಆಗಬಹುದಿತ್ತು. ಸಿನೆಮಾ ಮೂಲಕ ಸಂದೇಶ ನೀಡುವ ಇರಾದೆ ಏನೂ 
ಇದ್ದಿಲ್ಲವಾದರೂ, ಕಲಾತ್ಮಕ ಚಿತ್ರರಂಗದ ಉಳಿಯುವಿಕೆ ಮತ್ತು ಬೆಳವಣಿಗೆಗೆ ಅದೊಂದು 
ನನ್ನ ಕೊಡುಗೆಯಾಯಿತು. ಅಷ್ಟೇ. ಮತ್ತೆ ಸಿನಿಮಾ ಮಾಡಲಿಲ್ಲ. ಮೂರುದಾರಿಗಳಿಗೆ 
ಸಿಕ್ಕಿದ ಪ್ರಶಸ್ತಿಗಳು ಹಾಗೂ ಕರ್ನಾಟಕದ ಓರ್ವ ನಿರ್ದೇಶಕ ಒಂಗಾಳದ 
ಸತ್ಯಜಿತ್‌ರೇಯವರನ್ನು ಮೀರಿಸುವ ಮಟ್ಟಕ್ಕೆ ಬೆಳೆದದ್ದರಲ್ಲಿ ನನ್ನ ವಂತಿಗೆಯೂ ಇದೆ 
ಎನ್ನುವ ಮಟ್ಟಿಗೆ ಧನ್ಶತಾಭಾವವಿದೆ. ಹಾಗೆಯೇ ನನಗೆ ಇಷ್ಟವಿಲ್ಲದ ಕ್ಷೇತ್ರಗಳಿಂದ 
ಬಿಡುಗಡೆಯಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸ ಮಾಡಲು ಅವಕಾಶವಾದುದು, 
ನಿಮ್ಮಂತಹ ಸುಸಂಸ್ಕೃತರ ಗೆಳೆತನ ಗಳಿಸಿದ್ದು, ಅಮರ ಕ್ರಾಂತಿ ಮತ್ತು ಪ್ರಜಾವೇದಿಕೆಗಳನ್ನು 
ಹುಟ್ಟುಹಾಕಿದ್ದು - ಇವೆಲ್ಲ ಸಂತೋಷದ ವಿಚಾರಗಳಲ್ಲವೇ? 


ಸಾಹಿತ್ಯ ಕುರಿತಂತೆ ಬೀಚಿಯವರಿಂದ ಪ್ರೇರೇಪಣೆಯನ್ನು ಪಡೆದು ಒಂದೆರಡು 
ಕಿರುಸ್ವತಂತ್ರ ಕೃತಿಗಳನ್ನು ನಾಲ್ಕಾರು ಸಂಪಾದನಾ ಕೃತಿಗಳನ್ನು ರಚಿಸಿದ್ದರೂ ಮುಖ್ಯವಾಗಿ 
ಸೃಷ್ಟಿಶೀಲ ಸಾಹಿತ್ಯ ರಚನೆ ನಿಮ್ಮಿಂದ ಇನ್ನೂ ಸೃಷ್ಟಿಯಾಗಬೇಕಿದೆ ಎಂಬ ವಿಮರ್ಶಕ 
ಪರಿಮಿತಿಯ ಅರಿವು ನಿಮಗಿದೆಯೇ? ಪ್ರಾಯಶಃ ನಿಮ್ಮ ಬಹುಕ್ಸೇತ್ರ ಪ್ರದೇಶ ಅತಿವ್ಯಾಪ್ತಿ 
ಧ್ಯಾನಸ್ತ ಸೃಜನ ಶೀಲತೆಗೆ ಕಡಿವಾಣ ಹಾಕಿರಬಹುದೆಂದು ಅನುಮಾನಿಸುವುದಾದರೆ 
ಸಹಮತಿಸುವಿರಾ? ಹಾಗೆಯೇ ಇನ್ನು ಮುಂದಿನ ಸಾಹಿತ್ಯಿಕ, ಸಾಂಸ್ಕೃತಿಕ ಚಟುವಟಿಕೆಗಳ 
ಸುಳಿಹು ನೀಡುವಿರಾ? 

ಸೃಜನಶೀಲ ಸಾಹಿತ್ಯದಲ್ಲಿ ನನ್ನ ಕೊಡುಗೆ ಅತ್ಯಲ್ಪವೆಂಬುದು ದಿಟ. ಒಂದೆರಡು 
ನಾಟಕಗಳ ರಚನೆಯಾಗಿದ್ದರೂ ಮುದ್ರಣಕ್ಕೆ ಯೋಗ್ಯವಾಗಿಸಲು ಸಾಧ್ಯವಾಗಿಲ್ಲ. 
ಪ್ರದರ್ಶನದ ನಟ-ನಟಿಯರಿಗೆ ಸಂಭಾಷಣೆಯನ್ನು ಸರಳ ಗೊಳಿಸಿಕೊಡಬೇಕಾಗಿ ಬಂದುದೇ 
ಇದಕ್ಕೆ ಕಾರಣ. ಈಚೆಗೆ ನನ್ನ ಗಮನ ಅಮರಕ್ರಾಂತಿಯ ಬಗೆಗೆ ಮಾತ್ರ ಮುಡಿಪಾಗಿದೆ. 
ನನ್ನ ಪ್ರವಾಸ ಕಥನ ಬರೆಯಬೇಕೆಂಬ ಆಲೋಚನೆಯಿದೆ. ಕವನ ನನ್ನ ಆಯ್ಕೆ 


೫೨ / ಸಮರಸ 


ಪಟ್ಟಿಯಲ್ಲಿಲ್ಲ. ಕೆಲವು ಕಥೆ ನಾಟಕ ಹೊರತರಬೇಕೆನ್ನುವ ಒಯಕೆ ಇದೆ. 


೧೧೨ 


ಶಿಕ್ಷಣರಂಗದ ವಿವಿಧ ಸ್ತರಗಳಲ್ಲಿ ಕ್ರಿಯಾಶೀಲರಾಗಿದ್ದೀರಿ. ನಿಮ್ಮ ಶಿಕ್ಷಣ 


ಫು 
ಪ್ರೀತಿಯ ಬಗೆಗೆ ಪ್ರಸ್ತಾಪಿಸುವಿರಾ? 

ನನ್ನ ಬದುಕಿನಲ್ಲಿ ತಿರುವು ಪಡೆದು ಸಂಪಾಜೆಗೆ ಬಂದು ನೆಲೆಸಿದ ಮಹತ್ವದ 
ವರ್ಷ ೧೯೬೬. ಅದೇ ವರ್ಷ ನಮ್ಮಲ್ಲಿಗೆ ಬಂದಿದ್ದ ಅಧಿಕಾರಿಗಳಾದ ಸಿದ್ಧಯ್ಯ ಪುರಾಣಿಕ 
ಮತ್ತು ನಾಗೇಗೌಡರ ಪೋತ್ಸಾಹದಿಂದ ಜೂನ್‌ ನಲ್ಲಿ ಪ್ರೌಢಶಾಲೆ ಪ್ರಾರಂಭಿಸಿದೆ. 
ಪ್ರೌಢಶಿಕ್ಷಣ ಉಚಿತವೆಂದು ಸರ್ಕಾರ ಘೋಷಿಸಿದ್ದರಿಂದ ವಿದ್ಯಾರ್ಥಿಗಳ ಪೋಷಕರು 
ಆರ್ಥಿಕವಾಗಿ ಸಹಕರಿಸುತ್ತಿರಲಿಲ್ಲ. ಆಗಕೀಲಾರ ಡಾಕ್ಟರ್‌, ಗೊಂದಲ ಕಾಡು ಶಂಕರಭೆಟ್‌, 
ನಡುಬೆಟ್ಟ ಸಣ್ಣಯ್ಯ, ನನ್ನ ಸೋದರಿಯರಿಬ್ಬರು ಮತ್ತು ಮಂತ್ರಿ ಯಾಹ್ಕಾರ ತಂದೆ 
ಉಮ್ಮರ್‌ ಸಾಹೇಬರು ಸ್ವಲ್ಪ ಆರ್ಥಿಕ ನೆರವಿತ್ತು ನನ್ನ ಹೊರೆ ಕಡಿಮೆ ಮಾಡಿದರು. 
ಪ್ರಾರಂಭದ ಮೂರು ವರ್ಷಗಳ ವೆಚ್ಚ ಅರುವತ್ತು ಸಾವಿರವಾಗಿದ್ದು ಅದರಲ್ಲಿ ಇಪ್ಪತ್ತೈದು 
ಸಾವಿರ ರೂ. ನನ್ನ ವಂತಿಗೆಯಾಗಿತ್ತು. 


ನೀವು ಸಂಘಟಿಸಿದ ಕೊಡಗು ಪ್ರಜಾವೇದಿಕೆ ಕೊಡವರ ಸಂಘಟನೆಯೊಂದರ 
ವಿರುದ್ದ ರೂಪಿಸಿದ ವೇದಿಕೆ. ಅದರಿಂದಾಗಿ ಕೊಡಗಿನ ಅಭಿವೃದ್ಧಿಯ ಹಕ್ಕೊತ್ತಾಯಕ್ಕೆ 
ಅಡ್ಡಿಯುಂಟಾಗಿದೆ, ಕೊಡವ ಕೊಡವೇತರ ಸಮುದಾಯಗಳ ಧ್ರುವೀಕರಣ ಪ್ರಕ್ರಿಯೆಗೆ 
ಪ್ರಚೋದನೆಯಾಗಿದೆ ಎಂಬ ಆಪಾದನೆಗಳು ಕೇಳಿ ಬರುತ್ತಿವೆಯಲ್ಲಾ! ಹೇಳಿ, ಇಂಥ 
ಸಂದರ್ಭದಲ್ಲಿ ಕೊಡಗಿನ ಭಾವಸಾಮರಸ್ಕತೆಗೆ ಪ್ರಜಾವೇದಿಕೆ ಮತ್ತು ನಿಮ್ಮ ಇತರೆ 
ಭಾಷಾಸಾಂಸ್ಕೃತಿಕ ಸಾಮರಸ್ಕದ ಪ್ರಯತ್ನಗಳು ಎಷ್ಟರಮಟ್ಟಿಗೆ ನೆರವೀಯಬಲ್ಲುವು? 


ನಿಮ್ಮ ಈ ಪ್ರಶ್ನೆಗೆ ಉತ್ತರ ಈ ಕೃತಿಯ ಡಾ!ತಂಒಂಡ ವಿಜಯ್‌ ಪೂಣಚ್ಚರ 
ಲೇಖನದಲ್ಲಿ ಸಿಗುತ್ತದೆ. ನಾವು ಸಾಮರಸ್ಯಕ್ಕಾಗಿ ವಿಚಾರ ಸಂಕೀರಣವನ್ನು ನಡೆಸಿದಾಗ 
ಕೊಡವ ಅಕಾಡೆಮಿ ಸಹಕರಿಸಿದುದು ಈ ನಿಟ್ಟಿನಲ್ಲಿ ಒಳ್ಳೆಯ ಪ್ರತಿಕ್ರಿಯೆ. ಮತ್ತೆ ಹಲವು 
ಭಾಷೆಗಳಿಂದ ಕೂಡಿರುವ ನಮ್ಮ ಪ್ರದೇಶದಲ್ಲಿ ಒಂದು ಸಮ್ಮಿಶ್ರ ಭಾಷೆಯ ಅಗತ್ಯವಿದೆ 
ಎಂಬುದನ್ನು ಗೌಡ ಜನಾಂಗದ ಇತಿಹಾಸ ಎಂಬ ಸಂಪಾದನಾ ಗ್ರಂಥದಲ್ಲಿ 
ಪ್ರತಿಪಾದಿಸಿದ್ದೇನೆ. ಈ ಭೂಭಾಗದಲ್ಲಿ ಪ್ರತಿ ಪಂಗಡದವರೂ ಅವರವರ 


ಸಮರಸ / ೫೩ 


ಮನೆಗಳಲ್ಲಿಒಂದು ಭಾಷೆ ಮಾತಾಡುತ್ತಾರೆ. ಹೊರಗೆ ಗ್ರಾಂಥಿಕ ಕನ್ನಡ ಆಡುತ್ತಾರೆ. ಈ 
ಗ್ರಾಂಥಿಕ ಭಾಷೆಯನ್ನು ಸಾಹಿತ್ಯಕ್ಕೆ ಬಳಸಿದಾಗ ಜೀವಂತಿಕೆ, ಸೊಗಡು ಉಂಟಾಗುವುದಿಲ್ಲ. 
ಧಾರವಾಡ ಕನ್ನಡದ ಗಡಸು, ಮೈಸೂರು ಕನ್ನಡದ ನಾಟಕೀಯತೆ, ಕುಂದಾಪುರ ಕನ್ನಡದ 
ಜೀವಂತಿಕೆ ಬೇಕು. ಇಲ್ಲಿ ಕೂಡ ಹವಿಕ ಮತ್ತು ಗೌಡ ಕನ್ನಡಗಳ ಮಿಶ್ರಣ ಅರೆಗನ್ನಡ 
ಎಂಬ ಹೆಸರಲ್ಲಿ ಕೊಡಗು ಮತ್ತು ಸುಳ್ಕ ವ್ಶಾಪ್ತಿಯಲ್ಲಿ ಜೀವಂತ ಭಾಷೆಯಾಗಿ 
ಪ್ರಯೋಗಿಸಲ್ಪಡಬಹುದು ಎಂಬುದು ನನ್ನ ವಿಚಾರ. 


ಕೊಡಗಿನ ಎಲ್ಲಾ ಜನಾಂಗಗಳ ಸೌಹಾರ್ದತೆ ಮತ್ತು ಕರ್ನಾಟಕದ 
ಅಖಂಡತೆಯನ್ನು ಪ್ರತಿಪಾದಿಸುವ ನಾವು ಜಾತೀಯತೆಯನ್ನು ಕೆದಕುತ್ತಿದ್ದೀವಿ ಎಂಬ 
ಆರೋಪ ಹುರುಳಿಲ್ಲದ್ದು. ಆದರೆ, ದಬ್ಬಾಳಿಕೆಯನ್ನು ವಿರೋಧಿಸುವುದು ಮೊದಲಿಂದ 
ನಮ್ಮ ಮನೆತನದಲ್ಲಿ ರಕ್ತಗತವಾಗಿ ಬಂದಿದೆ. ನಾವ ಮೊದಲು ಕೊಡಗು ಪ್ರಜಾವೇದಿಕೆ 
ಕಟ್ಟಿದಾಗ ಗೌಡ ಜನರ ಕೂಟ ಎಂದರು. ಅಮ್ಮ ಕೊಡವರು, ಏರಿ ಮತ್ತು ಹೆಗ್ಗೆ 
ಜನಾಂಗಗಳ ನಾಯಕರು ನಮ್ಮ ಸಂಪರ್ಕಕ್ಕೆ ಬಂದಾಗ ಕೊಡವ ಕೊಡವೇತರ ಎಂಬ 
ವಾದ ಮುಂದಿಟ್ಟರು. ಆದರೆ, ದಿ. ಚಪ್ಪುಡಿರ ಪೂಣಚ್ಚನವರ ಜೊತೆಗಿದ್ದ ಕೊಡವ 
ಜನಾಂಗದ ಮುಖ್ಯರು ನಮ್ಮ ಕೆಲಸಗಳನ್ನು ಪ್ರಶಂಸಿದ್ದಾರೆ. ಹೀಗಾಗಿ, ಈ 
ಆರೋಪಗಳೆಲ್ಲಾ ನಿಲ್ಲುವುದಿಲ್ಲ. 


ನಿಮ್ಮ ಪ್ರವೃತ್ತಿಗಳು ಅಪಾರವಿದ್ದರೂ, ವೃತ್ತಿಯಿಂದ ನೀವು ಮಾದರಿ ಕೃಷಿಕ 
ಎಂದು ಹೆಸರು ಮಾಡಿದ್ದೀರಿ. ಕೃಷಿಕರಿಗೆ ನಿಮ್ಮ ಸಲಹೆಗಳೇನಾದರೂ ಇದೆಯೇ. 


ಹೌದು. ಕೃಷಿಗಾಗಿ ಕಾನೂನು ವ್ಯಾಸಂಗ ಬಿಟ್ಟು ಬಂದೆ ಮುಖ್ಯವಾಗಿ ರೈತರಿಗೆ 
ಸಾಲ ಸೌಲಭ್ಯಗಳು ತಕರಾರಿಲ್ಲದೆ ಕ್ಷಿಪ್ರವಾಗಿ ಸಿಗುವಂತಿರಬೇಕು. ಕೃಷಿಕರೂ ಅನುತ್ಪಾದಕ 
ವೆಚ್ಚಗಳಿಗಾಗಿ ಧಾರಾಳವಾಗಿ ಸಾಲ ಮಾಡಬಾರದು. ಒಂದೊಮ್ಮೆ ಅವರು ಕೃಷಿ 
ಮಾಡುತ್ತಿರುವ ಸಾಂಪ್ರಾದಾಯಿಕ ಬೆಳೆಗಳ ಧಾರಣೆ ಕುಸಿದರೆ ಕೂಡಲೇ ಪರ್ಯಾಯ 
ಬೆಳೆ ಬೆಳೆಯಲು ಯತ್ನಿಸಬೇಕು. ಉದಾಹರಣೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 
ಲಾಭ ತರುವ ವೆನಿಲ್ಲದಂಥ ಬೆಳೆ ಬೆಳೆಯಬೇಕು. 


ನಿಮ್ಮ ಬಹುಮುಖೀ ಸಾರ್ವಜನಿಕ ಚಟುವಟಿಕೆಗಳ ಫಲಶುತಿಗೆ ನಿಮ್ಮ 


೫೪ / ಸಮರಸ 


ಕೌಟುಂಬಿಕ ಬದುಕು ಸಹಕಾರಿಯಾಗಿದೆಯೇ? ನಿಮ್ಮ ಅಭಿಮಾನಿಗೆಳೆಯರಿಗೆ ಹಾಗೂ 
ಯುವ ಸಮುದಾಯಕ್ಕೆ ಸಾಮಾಜಿಕ ಕಾಳಜಿಯಿಂದ ನೀವು ನೀಡಬಹುದಾದ ಷಷ್ಟೃ್ಯಬ್ದದ 
ಸಂದೇಶ? 


ನನ್ನೆಲ್ಲ ಸಾಮಾಜಿಕ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತು ಮೆಚ್ಚಿನ ಮಡದಿ 
ಇಂದಿರಾ ಮನೆಗೆಲಸ, ಬೇಸಾಯ ಮತ್ತು ಅತಿಥಿ ಸತ್ಕಾರಗಳಲ್ಲಿ ಒಳ್ಳೆಯ ಪ್ರೋತ್ಸಾಹ 
ಕೊಡುತ್ತಿದ್ದಾರೆ. ಈರ್ವರು ಹೆಣ್ಣುಮಕ್ಕಳು ಸಹನಾ ಮತ್ತು ಪ್ರಾಜ್ಞಾ ಸಂಸಾರಿಗರಾಗಿ 
ಅಮೆರಿಕಾ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿದ್ದಾರೆ. ಮಗ 
ದೇವಿಚರಣ್‌ ನಾನು ಅರ್ಧಕ್ಕೆ ಬಿಟ್ಟಿದ್ದ ಕಾನೂನು ಪದವಿಯ ಪೂರೈಕೆಯಲ್ಲಿದ್ದಾನೆ . 
ತೃಪ್ತ ಕೌಟುಂಬಿಕ ಜೀವನ ನನ್ನದು. 


ಇನ್ನು ಇತರರಿಗೆ ಸಂದೇಶ ನೀಡುವುದು ನನ್ನ ಮರ್ಜಿಯಲ್ಲ. ಬೀಚಿಯವರ 
ಒಡನಾಟದಲ್ಲಿ ಜಾತಿಯು ಕಲಹ, ಅಶಾಂತಿಗಳಿಗೆ ಮೂಲವೆಂಬುದಾಗಿ 
ಅರ್ಥಮಾಡಿಕೊಂಡಿದ್ದೇನೆ. "ಹುಟ್ಟುವಾಗ ನಮ್ಮ ಜಾತಿಯನ್ನು ಆರಿಸಿಕೊಳ್ಳೋದು 
ಸಾಧ್ಯ ಇಲ್ಲ. ನಾನು ಬ್ರಾಹ್ಮಿನ್‌ ಬೈ ಮಿಸ್ಟೇಕ್‌" ಅಂತ ಅವರು ಹೇಳಿಕೊಳ್ಳುತ್ತಿದ್ದರು. 

ದುರ್ಬಲ ಜಾತಿಯವರಲ್ಲಿ ತಮ್ಮ ಜಾತಿಯನ್ನು ಹೇಳಿಕೊಳ್ಳಲು ಸಂಕೋಚ 
ಪಡುವವರಿದ್ದಾರೆ .ಅದರ ಬದಲಾಗಿ ತಮ್ಮ ಜಾತಿಯ ಏಳಿಗೆಗಾಗಿ ಪ್ರಯತ್ನಿಸಬೇಕು. 
ಯಾವುದೇ ಜಾತಿಯವರ ಬಗ್ಗೆ ತಪ್ಪು ಗ್ರಹಿಕೆ ತುಂಬಿಕೊಳ್ಳಬಾರದು. ಒಬ್ಬನನ್ನೂ ಆತ 
ಯಾವುದೋ ಜಾತಿಯವನೆಂಬ ಕಾರಣಕ್ಕೆ ದ್ವೇಷಿಸಬಾರದು. 

ಪ್ರಬಲ ಜಾತಿಯವರಲ್ಲಿ ಕೆಲವರು ಇತರರನ್ನು ಕೀಳಾಗಿ ಕಾಣುತ್ತಾ ಗದರಿಸುತ್ತಾ 
ದಬ್ಬಾಳಿಕೆ ನಡೆಸುತ್ತಾರೆ. ಅಂಥವರ ಜಾತಿಯವರೇ ಇಂತಹ ದಾನವರಿಗೆ ಪ್ರೀತಿಯಿಂದ 
ಬುದ್ದಿ ಹೇಳಿ ಅವರನ್ನು ಮಾನವರಾಗಿ ಪರಿವರ್ತಿಸಬೇಕು. 

ಜಾತೃತೀತ ದೇಶದಲ್ಲಿ ಜನರು ಜಾತಿಗಳಿಂದ ಗುರುತಿಸಲ್ಪಡುವಷ್ಟು ಕಾಲ 
ಪ್ರತಿಯೊಬ್ಬರಿಗೆ ಇದರ ದುರ್ಬಳಕೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇದೆ. 


ಸಂ 


ಹೆಂಗಿತ್‌, ಹೇಂಗಾತ್‌। 
425 ಯಂ.ಬಿ. ಶಿವರಾಯ 


ಊರಿಂಗೆ ಚಿತ್ತಾರದ ಹಸೆಮಣೆಯ ಕೆತ್ತಿದನು 
ಮತ್ತೆ ಆರತಿ ಎತ್ತಿ ಕುಳ್ಳಿರಿಸಿದವರು ಎಲ್ಲರನು ಪೇಳ್ವೆ, 
ಕೇಳೆನ್ನೊಲವಿನ ಪಂಚಲಿಂಗೇಶ್ವರ ॥ 


ಊರಿಂಗೆ ದಾರಿ ಯಾವುದಯ್ಕಾ ಎಂದೊಡ್‌ಬಾರಿಲ್ಲೆ ಸಾಸಾಗಿ ಹೋಗು, 
ಎಡ ಬಲಕೆ ನೋಡಿ ಬೀಗು ಮತ್ತೆ ದನಿ ಎತ್ತಿ ಕೂಗು 
ಓ ಎನ್ನೊಲವಿನ ಪಂಚಲಿಂಗೇಶ್ವರ ॥ 


ಯಾವುರೆಂಬೆಯಾ? ಅದೆ, ಅದೆ! ಇದು ಸಂಪಾಜೆ ಯೂರೆಂಬರಿದ ನಲ್ಲೆ 
ಕೆಲದಲದೆ ಜೇಡ್ಲವೆಂಬ ಪೆಸರುಳ್ಳ ಜಟಾಯು ಊರ್‌, ಅದು ಹೆಬ್ಬಂಡೆಗಳೆಸ್‌ದಿರ್ಪ 
ಅರೆಕಲ್ಲು. ಅಲ್ಲಿಹಳು ಮಲೆಯ ಚಾಮುಂಡಾಂಬೆ ಮತ್ತ್‌ವಳ ಗಣಂಗಳ್‌! ಮೂಡುದೆಸೆ 
ಕೆಳಗಿಳಿದು ಬಾ, ಮತ್ತೆ ಇಲ್ಲಿದೆ ನೋಡು ಅರಮನೆಯ ತೋಟ; ಕೊಡಗನಾಳಿದಾ 
ಹಾಲೇರಿಯರಸರಾ ಅರಮನೆಯ ಔತಣಕೆ ಅಂದಿವೇ ನೀಡಿತೊನಗೆ! ಓ ಕೇಳವ ಒಲವಿನ 
ಪಂಚಲಿಂಗೇಶ್ವರ. 

ಬಾರಿಲ್ಲೆ ಕೆಳಗಡೆಗಿದೆ ಮಲ್ಲೇಶ್ವರ. ಕ ಣ್ಣು ಹೋಹನ್ನಕ್ಕೆ ವ್ಯಾಪಿಸಿಕೊಂಡಿರ್ಪ 
ಕೆಯ್‌ವೊಲಂಗಳ್‌! ಇಲ್ಲೆ ನಿನ್ನಯ ತಾಣ ಮತ್ತಿ!. ಪಳೆಗುಡಿಯ ಪಾಳ್ಗುಡಿಯನೊಪ್ಪ 
ಓರಣಗೊಳಿಸಿ, ನಿನಗೊಂದು ನೆಲೆ ರಚಿಸಿ ಕೊಟ್ಟನೀತನೆ ಧನ್ಯ! ಮಾನ್ಯ ನೀನಾದೆ ಓ 
ಎನ್ನೊಲವಿನ ಪಂಚಲಿಂಗೇಶ್ವರ. 


೫೬ / ಸಮರಸ 


ಗೂನಡ್ಮದಿಂದ ಪೂರ್ವಕ್ಕೆ ಕೊಯನಾಡಿನಾ ಪರ್ಯಂತ ಪಸರಿಸಿರ್ಪ 
ಸಂಜಾತಿಯೂರೋಳ್‌, ಕಂಗೊಳಿಪ ಕೃಷಿ ವಲಯದೋಳ್‌ ಬೆಳೆವ ಬಿತ್ತರವ 
ಕೆಯ್‌ವೊಲಿಂಗಳಿರ್ಪುದರಿಂದೆ ಕೆಯ್‌ನಾಡಾದುದಿದು ಮುಂತೆ ನಮ್ಮೆಲ್ಲರ್ಗೆ ಇಂದು 
ಕೊಯನಾಡೆನಿಪುದಿದು! ಹಾಲೇರಿಯಲಿ ಮೊದಲಿರ್ದರಸ ಮುದ್ದಯ್ಯನೆಂಬವನಕೇರಿಯದೆ 
ತಾನ್‌ ಮುದ್ದಯ್ಯನಕೇರಿ ಯಾಯ್ತಯ್ಯ! ಅದೆ ಮುಂದೆಗಿಂದಿನಾ ಮಡಿಕೇರಿಯಾದಂತೆ 
ಇದು! ಸಂಪಾತಿಯೂರ್‌ ಸಂಪಾಜೆಯೆನಿಪುದು ಹನುಮನಿಹ ನಿಲ್ಲೆ! 
ಜಟಾಯುವಿಹನಿಲ್ಲೇ, ಸಂಪಾತಿಯಿಹನಿಲ್ಲೆ ಗಣಪನಿಹನಿಲ್ಲೆ! ಸಂಪಾತಿಯೂರ್‌ 
ಸಂಪತ್ತಿನೂರ್‌! ಕಲ್ಲುಗುಂಡಿಯ ಪನ್ನೆ (ಚರ್ಚಿನ ಆಸ್ತಿ) ಕೆಯ್‌ವೊಲಮಿರ್ಪ ಸಂಪನ್ನೆ! 
ಸಂಪನ್ನವಹುದೀ ನೀನಿರ್ಪನೆಲಂ ಓ ಎನ್ನ ಪ್ರಭುವೆ ಪಂಚಲಿಂಗೇಶ್ವರ ! 

ಅಪಾರ ದಯೆ ನಿನ್ನಲಿರಲೇ, ಅಪಾರ ಆಸ್ತಿಯನು ಹೊಂದಿದ ನಿನ್ನವನಿರಲ್‌, 
ಅವ ಕೊಡುಗೆಯ್ಯವನಾಗಿರಲ್‌ ಊರಿಂಗೆ ದಾರಿಯನು ತೋರ್ಪಗುಣವಿರ್ಪವನಿರಲ್‌ 
- "ನೀರೇ ನೀರು ಕಡಲೆಲ್ಲಾ! ಕುಡಿಯಲಿಕನಿತೂ ಹನಿಯಿಲ್ಲ!" ಎಂದಾಗುವಂತೆ 
ಎಚ್ಚರಮಿರ್ಪವನಿರಲ್‌ ಕೊರತೆಯೇನ್‌ ನಿನ್ನೂರ್ಗೆ ಪೇಳೆನ್ನೊಲವಿನ ಪಂಚಲಿಂಗೇಶ್ವರ! 

ನಿನ್ನವನ್‌, ನನ್ನವನ್‌, ಎಲ್ಲರವನ್‌ ಇವನಾರ್‌? ಗೊತ್ತಿದ್ದು ಗೊತ್ತಿಲೆಂಬ 
ನಟನೆಯೇಕೆ? ಕೇಳ್‌ ಮನೆ ನಂಜೇಗೌಡನ ಮನೆ ಸಂಪಾಜೆ ಪೂರ್ವದೂರ್‌ ಮಾಡಾವು. 
ಇಲ್ಲಿ ಸಂಪಾಜೆಯಲಿ ನೆಲೆಸಿರ್ಪದ್‌. ಸಣ್ಣಯ್ಯನೆಂಬ ಪೆಸರ್ವೆತ್ತ ಈತನ 
ಸದಾಚಾರದಿಂದ ದೊಡ್ಡಯನ್‌, ಈಗ ಪೇಳ್ವುದೆನ್ನೊಲವಿನ ಓ ಪಂಚಲಿಂಗೇಶ್ವರ. 

ಸಣ್ಣಯನ್‌ ದೊಡ್ಡಯ್ಕ್ಯನೆಂತು? "ದೊಡ್ಡ ದೊಡ್ಡ ಕೆಲ್ಸ ಮಾಡಿ 
ದೊಡ್ಡೋರಾದರೆಲ್ಲ" ಮಕ್ಕಳ ಹಾಡ್ಲಿ ಬರುವ ಸಾಲಿದು. ತುಂಬಾ ತುಂಬಾ ಸಂಪತ್ತಿದ್ದು 
ದೊಡ್ಡೋರಾಗಲಿಲ್ಲ. ಹೌದ? ಹೇಳೆನ್ನೊಲವಿನ ಪಂಚಲಿಂಗೇಶ್ವರ. 

ಪಟೇಲ್‌ ಸಣ್ಣಯ್ಯ ಜಮೀನ್‌ದಾರರು. ಇವರಿಗೆ ಹಲವಾರು ಒಕ್ಕಲುಗಳು. 
ಗದ್ದೆಯಲಿ ದುಡಿಯುವರು. ಹುಲಸಾದ ಬೆಳೆ ಪಡೆಯುವರು. ಆದರೇನ್‌ ಮಾಡುವರು 
ಹಣಕೆ, ಬತ್ತ, ಕುಡಿಯುವರು ಹೆಂಡ! ಇನ್ನೊಂದು ಬೆಳೆಗೆ ಬರಿಗೈ! ದನಿಗೆ ಗೇಣಿ ಇಲ್ಲ. 
ಇದಕೇನು ಉಪಾಯ? ಹೇಳೆನ್ನೊಲವಿನ ಪಂಚಲಿಂಗೇಶ್ವರ. 


ಸಮರಸ / ೫೭ 


ತನ್ನೊಕ್ಕಲುಗಳ ಕರೆದು, ತನ್ನೂರವರ ಕರೆದು, ಸಭೆ ನಡೆಯಿಸಿ ಎಲ್ಲರ 
ಹಿತವರಿತು, ಎಲ್ಲರೊಳತಿಗೆಂದು ವಿನಯದಿಂದೇಳಿ ಎಲ್ಲರಿಗಾಗೊಂದು ಧವಸ 
ಭಂಡಾರವಿರಬೇಕೆಂದು ಮನದಟ್ಟು ಮಾಡಿ, ಧವಸ ರೂಪದಿ ಪಾಲು ಬಂಡವಾಳವಂತೆತ್ತು 
ಸದಸ್ಕತನ ಪಡೆದಿರಬೇಕೆಂಬ ನಿಯಮವನೂ ಮಾಡಿ, ಇದಕಾಡಳಿತ ಮಂಡಳಿಯನೂ 
ಮಾಡಿ, ಎಲ್ಲರಿಗೊಪ್ಪುವೊಂದು ನಿಬಂಧನೆಯನೂರಚಿಸಿ ಸ್ವಾಪಿಸಲ್ಪಟ್ಟಿತೋ ದವಸ 
ಭಂಡಾರವೊಂದು ಸಂಪಾಜೆಯೊಳ್‌ ಕೇಳೆನ್ನ ಒಲವಿನ ಓ ಪಂಚಲಿಂಗೇಶ್ವರ. 

ಮತ್ತೆ ಕೇಳ್‌ ಬಾರಿಸಿತೊ ಡಿಂಡಿಮಂ ಪಟೇಲ್‌ ಸಣ್ಣಯ್ಯ ಮುಖದಿಂದ - 
ಆರ್ಥಿಕ ಸಹಕಾರಕೊಂದು ನಾಂದಿ! ಉದಿಸಿತಲ್ಲೊಂದು "ಮಲ್ಲೇಶ್ವರ ಸಹಕಾರ ಸಂಘ" 
ಎಂಬ ಸಂಸ್ಥೆ ಸಂಪಾಜೆಯೊಳ್‌ ಕೇಳೆನ್ನೊಲವಿನ ಪಂಚಲಿಂಗೇಶ್ವರ. 

ವೃದ್ಧಿಸಿತದು, ವೃದ್ಧಿಸಿತೋ ಉತ್ತಮ ಸ್ಥಾನದಲಿದು ಹಣದ ಅಡಚಣೆಗದು 
ಸಹಕಾರವನು ನೀಡಿ! ಉಲ್ಲಸಿತ ಮಾಡಿತು ರೈತನ ಮನ! ಸಾಹುಕಾರರ ಸಾಲ ಹೋಗಿ 
ಸಹಕಾರಿಗಳದೇ ಅನ್ಕೋನ್ಕ ಸಾಲ! ಹೊಣೆಯರಿತ ಸಾಲ, ಮಣೆಯಿರಿಸಿತೋ ವೃದ್ಧಿಯ 
ಸಿದ್ದಿಗೆ! ಕಲಿತ ನಿರುದ್ಕೋಗಿಗಳಿಗಿಲ್ಲಿ ಕೆಲಸವಾದಂದು. ಏನೆಂಬೆ! ಪೇಳೆನ್ನೊಡೆಯ 
ಪಂಚಲಿಂಗೇಶ್ವರ. 


ಕಿರಿದೊರತೆ ಹರಿದು ತೋಡಾಗಿ, ಹಲವು ತೋಡುಗಳೊಡಗೂಡಿ ಹೊಳೆಯಾಗಿ, 
ಹೊಳೆ ಹೊಳೆಗಳೊಂದಾಗೆ ನದಿಯಾಗಿ ಮತ್ತೆ ಮಹಾನದಿಯಾಗಿ ಮತ್ತದೋ 
ಮಹಾಸಾಗರದಿ ಲೀನನಾಗೆ -ಅಲ್ಲೇ ನಿನ್ನ ಸನ್ನಿಧಿಯೆಂಬೆ ಕೇಳೆನ್ನೊಲವಿನ 
ಪಂಚಲಿಂಗೇಶ್ವರ. 

ವಿದ್ಯೆ ಇಲ್ಲದವ ಬಾಲವೂ, ಕೋಡೂ ಇಲ್ಲದ ಪಶುವಿನಂತೆ. ಎಂದು ಪ್ರಾಜ್ಞರ 
ನುಡಿಯರವಿಪ ನಂಜೇಗೌಡನ ಮನೆ ಸಣ್ಣಯ್ಯನವರು ಊರಿಗೊಂದು ಶಾಲೆ ಇರಬೇಕೆಂಬ 
ಇಚ್ಛೆಯಿಂದ ಕಾರ್ಯಕ್ಕೆಗೊಳ್ಳಲು ಉತ್ಸುಕರಾದ ದೇವಜನ ಶೀನಪ್ಪನವರು 
ಸ್ಹಳದಾನವನು ನೀಡಲಾಗಿ ಅಲ್ಲೊಂದು ಕಿರಿಯ ಪ್ರಾಥಮಿಕ ಶಾಲೆ ಉದಿಸಿತು. ಶಾಲಾ 
ಕಟ್ಟಡದ ಹೆಚ್ಚಿನ ಖರ್ಚೆಲ್ಲಾ ಶ್ರೀಯುತ ಸಣ್ಣಯ್ಯನವರೇ ನೀಡಿದರು. ಅದೇ ಮುಂದೆ 
ಹಿರಿಯ ಮೂಲ ಶಿಕ್ಷಣ ಶಾಲೆಯಾಗಿ ಎಂಟು ತರಗತಿಗಳಿಂದ ಕೂಡಿತ್ತು. ಜನ ಹರಸಿತು. 


೫೮/ ಸಮರಸ 

ನೀನು ಹಸಾದ ನೀಡಿದೆ ಓ ಎನ್ನೊಲವಿನ ಪಂಚಲಿಂಗೇಶ್ವರ. 

ಹೊಟ್ಟೆಗೆ ಹಿಟ್ಟಾದದು. ದವಸ ಭಂಡಾರದಿಂದ , ಜುಟ್ಟಿಗೆ ಮಲ್ಲಿಗೆ ಯಾದುದು 
ವಿದ್ಕಾಲಯದಿಂದ, ಅಭಿವೃದ್ದಿಯ ಕಾರ್ಯಗಳಿಗೆ ಸಹಕಾರ ವೊದಗಿತು ಮಲ್ಲೇಶ್ವರ 
ಸಹಕಾರ ಸಂಘದಿಂದ. ಇವೆಲ್ಲವೂ ಕೊಡುಗೆಯ್ಯ್ಕವನಾದ ಸಣ್ಣ ಯ್ಮನಿಂದಲೇ ಹೌದಲ್ಲವೇ 
ಓ ಎನ್ನೊಲವಿನ ಪಂಚಲಿಂಗೇಶ್ವರ. 

ಅಲ್ಲು ಸಣ್ಣಯ್ಯನಲ್ಲಿವನ್‌, ದೊಡ್ಡಯ್ಕನೆನ್‌! ಪವಣರಿತು ಮಿಣಯನ್‌ 
ಹದವರಿತು ಬಿಗಿಗೊಳಿಸೆ ಮೃದಂಗದ ನಾದ ಮಾರ್ಧುರ್ಯಂ ಪೊಣ್ಮುವುದಲ್ತೆವೋಲ್‌ 
ತಾಗ್‌ ಹಾಡದೆಯೆ ಹಾಡಿಸಿದ ಸರಿ ಸಮಗಮರಿ! ಈ ತನೆಸಗಿದ ಕಾಯಕದ 
ಕಸಕ್ಕೆಣೆಯಾದನಯ್‌ ಇವನಿಗಿವನೆ! "ಹಾಡಿದನಂತೆ ಗಮಕಿ, ನಾಡುನಲಿದುದಂತೆ ರಸದ 
ಕಡಲಿನಲಿ ಧುಮುಕಿ!" ವರಕವಿ ಕುವೆಂಪು ಇದೆ ಹೇಳಿದರಂತೆ ನೀನೇನೆಂಬೆಯೋ ಓ 
ಎನ್ನೊಳಗಿನ ಪಂಚಲಿಂಗೇಶ್ವರ. 

ಬಾರಿಸಿತು ಮೃದಂಗ ಇವನಿಂದ ಸಂತಸದಿ ಜನಮನವು ಕಂಪಿಸಿತು ಜುಮ್ಮೆಂದು 
ನೀನಾ ನಾನೇ ಎಂದೊಂದಾಗಿ! ಕೊಡಗಿನ ಸರಕಾರ ಊರ ಸರಕಾರ ಕೊಂಡಾಡಿದುದು 
ನಾನೇ ನೀನಾ ಎಂದೊಟ್ಟು ಕೂಡಿ! ತನು, ಮನ, ಧನ ಸಹಕಾರ ಇವರದೇ ಮುಂದು! 


ಆರೋಗ್ಯವುಳ್ಳೊಡೆ ಭಾಗ್ಯವೇ ಹೌದು. ಕಾಯಿಸಿ ಬಡಿದು ಹದಕೊಟ್ಟು 
ತಿದ್ದಿದರೆ ಕಬ್ಬಿಣ ಉಕ್ಕಾಗಿ ಠಣ ಠಣ ಸದ್ದಾಗುವುದು! ದೃಢ ಕಾಯದಲಿ ದೃಢ ಮನಸ್ಸೂ 
ಇರುವುದು. ಆದರೆ ಅನಾರೋಗ್ಯದವರಿಗೆ? ವೈದ್ಯನಿರಬೇಕು. ಔಷಧವಿರಬೇಕು. 
ಶುಶ್ರೂಷಾಲಯವೂ ಬೇಕು. ಈ ಬೇಕುಗಳನ್ನೇ ಈಡೇರಿಸಲಿದೇ ಸಂಪಾಜೆಯಲ್ಲೊಂದು 
ಆಸ್ಪತ್ರೆ ಸಣ್ಣಯ್ಮನವರಿಂದ ಅವರ ಕಾಲದಲಾದುದೆಂದು ಪೇಳುತಿರಲಾನ್‌ ನೀನೇಕೆ 
ಹೇಳೆಯಾ ಪಂಚಲಿಂಗೇಶ್ವರ. 

ಬೆಟ್ಟ ತಾನೆತ್ತರವಾಗಿ ತಲೆಯೆತ್ತಿ ನಿಂದೂ ಕಟ್ಟಿ ಹಿಡಿದಿಟ್ಟಿಲ್ಲ ಮಳೆ 
ನೀರನೆಂದೂ! ಕೆಳಗಡೆ ತಪ್ಪಲಿಗೆ ಇದು ಇಳಿಸಿದ ನೀರಿನಿಂದ ತಂಪಾದುದು. ಬೆಟ್ಟ 
ಕುಡಿದು ಬಿಟ್ಟ ನೀರು ಒರತೆಯಾದುದು! ಅದು ತೊರೆ ತೋಡಾದುದು. ಹೀಗೆ, ಹೀಗೆ, 
ದೊಡ್ಡದಾಗುತ್ತಾ ಕಡಲ ಸೇರುತ್ತದೆ. ಹಾಗೆ, ಹಾಗೆ, ಇವರ ಮನಸ್ಸು ಹೊಸ ಹೊಸ 


ಸಮರಸ / ೫೯ 


ಜನೋಪಯೋಗದ ಕೆಲಸ ಕಾರ್ಯಗಳಿಗೆ ಸ್ಫುರಿಸಿತು! ಸಮಾಜಕ್ಕೆ ಇವರನ್ನು ಗುರುತಿಸಿ 
ದ.ಕ.ಜಿಲ್ಲಾ ಗೌಡ ಸಮಾಜದ ಬಡ ವಿದ್ಯಾರ್ಥಿ ಸಂಘಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದರು. 
ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯವನಿತ್ತರು. ಇವರ ಅಧ್ಯಕ್ಷತೆಯಲ್ಲಿ ಅನೇಕ ಬಡ 
ವಿದ್ಯಾರ್ಥಿಗಳ ಕಲಿಕೆಗಾಗಿ ಧನ ಸಹಾಯವು ಲಭಿಸಿತು. ಕೆಲವರು ಹಣ, ಹೆಣ್ಣು, ಮಣ್ಣು 
ಪಡೆದು ಕಲಿತ ಮೇಧಾವಿ ಅಳಿಯಂದಿರೂ ಆದರು. ಪ್ರಭುವೆ ನೀನು 
ಮಾತಾಡದೇಕಿಹಯೋ, ಗೊತ್ತೆನಗೆ. ಇದೆಲ್ಲವೂ ನಿನ್ನ ಹಸಾದವೆಂದೇ ಅರಿಯನೇ! ನಿನ್ನ 
ನೆಲೆಯ ಜೀರ್ಣೋದ್ದಾರ ಗೆಯ್ದುದಕ್ಕೆಂದಲ್ಲವೇ ಓ ಎನ್ನೊಲವಿನ ಪಂಚಲಿಂಗೇಶ್ವರ. 


ಸುಮ್ಮನೇ ಹರಿವ ಹೊಳೆಗಿರಲೊಂದು ಒಡ್ಡು ನೀರುಂಡ ಬೆಳೆ ತಿನಿಸುವುದೋ 
ಲಡ್ಡು! ಅಲ್ಲವೇ ಓ ಎನ್ನೊಡೆಯ ಪಂಚಲಿಂಗೇಶ್ವರ. 


ಚಲಿಸುವ ಚಿತ್ರಗಳೆನಿತೆನಿತೋ ಎವೆ ತೆರಿದೀಕ್ಷಿಸೆ ಗೋಚರವಾಗುತಿವೆ! ಅರಿವಿನ 
ತೀರಕೆ ಬಾರದಿವೆ! ಥಳಥಳಿಸುತ ವಿಂಚುವುವು. ಅದೋ ಕಾಣ್‌ ಕಣ್ಮುಂದಿನ ಚಿತ್ರ 
"ತೆರೆದಿಹ ಅಂಗಡಿ! ಸಹಕಾರಿಯೆ ಬಾ ವ್ಯವಹರಿಸು!". ಇದರ ಸ್ಥಾಪಕ ಸಣ್ಣಯ್ಯನವರು. 
ಏನಿದು ? “ಜೈಹಿಂದ್‌ ಸಹಕಾರ ಮಾರಾಟ ಸಂಘ" ಎಂಬುದೇ ಇದು. ಚೆಂಬು, 
ಪೆರಾಜೆ, ಸಂಪಾಜೆಯವರಾಗಿ. ಕೆಲವರು ಸದಸ್ಕರಾದರು. ಸಮಿತಿಯೂ ರಚನೆಗೊಂಡಿತು. 
ವ್ಯವಹಾರವು ಬಿರುಸಿನಿಂದ ನಡೆಯಿತು. ಓ ಪಂಚಲಿಂಗೇಶ್ವರ ನಿನಗಿದೋ ಜೈ ಹಿಂದ್‌! 

ಕಣ್ಣ್‌ ಅವ್ನ ದಾನವಂ ಮಾಳ್ಸಮಾನವರಾಗಿ, ಕಣ್ಮರೆಗೆ ಕೃತಿಯೊಳ್‌ 
ದಾನವರಾಗಿ ಜೀವಿಸುತ ಇರ್ವರಣ್ಣ ತಮ್ಮ ದಿವಿರ್ದರಂತೆ ಕನ್ನಡ ನೆಲದೊಳ್‌; 
ವಾತಾಪಿ ಇಲ್ವಲಂಬ ಪೆಸರ್ವೆತ್ತವಂವರ್‌! ಇವರ ಬಳಿಗೆ ಉಣ ಹೋದವರ್‌ ಉಂಟು 
ಪಿಂತಿರುಗಿ ಬಂದವರಿಲ್ಲಾ! ಸೋಜಿಗವಿದು! ಜನ ಬೆರಗಾದರೂರೊಳ್‌! 
ಬೆದರಿನವರೆಲ್ಲರ್‌. ಒರ್ದಿನಮಗಸ್ತ್ಮನ್‌. ಬಂದನಂತೆ ಅದೆ ಊರ್ಲೆ. ಖುಷಿ 
ಬರುವುದನರಿತ ಊರ ಜನ ಬೆಸಸಿದರಗಸ್ತ್ಯೃಂಗೆ ಈ ಕತೆಯ ಬತೆಯ! " ಓದೋ! ಇದೊ 
ಕತೆಯು? ನೋಳ್ಳೆನಾನ್‌!! ಎಂದತ್ತಾ ಪೋದನಾ ಖುಷಿ " ಅಗಸ್ತ್ಯನಂ ಕಂಡ 
ಪ್ರಚಂಡರ್‌. "ಭಗವನ್‌ ವಿಜಯ ಮಾಡಿಸಬೇಕು ಮನೆಗೆ! ಧನ್ಮರಾವ್‌! ಕುಶಲವೇ 
ನಿಮಗೆ! ಬನ್ನಿರಿ, ಬನ್ನಿರಿ! ಕುಳಿತುಕೊಳ್ಳಿ! ಆಸರೆಗೆ ಪಾಲೊ? ಪಾನಕವೋ? 


೬೦/ ಸಮರಸ 


ಎಳನೀರೋ? ಮಜ್ಜಿಗೆಯೋ? ಇಂಗೋಲಿ ಪಾಲೋ? ಏನು ಬೇಕದು ಉಂಟು! 
ಸಂಕೋಚವೇಕೆ?" ಎಂದರತಿ ವಿನಯಮಂ ತೋರಿ ಕೈಮುಗಿದು ಬಿನ್ನವಿಸುತ. 
"ಮೊದಲ್‌ಗೆ ಮೀಹಂ; ಮತ್ತೆಲ್ಲ ಕೊನೆಗೆ ಏನು ಸೆಕೆ? ಜಳಕಮಾವೆಡೆಗೆ ತೋರಿಸಿರಿ" 
ಎಂದೊರೆಯೆ ಖುಷಿಗೆ ಜಳಕಮಂ ಮಾಳ್ಪ ತಾಸಿಸಂ ತೋರಲತ್ತಲ್‌ ಪೋದನ್‌ ಅಗಸ್ತ್ಯ 


ಅತ್ತಲವ ಪೋಗಲ್ಕೆ ಇತ್ತಲಿವರ್‌ ಸರಿದು ವಂಚನೆಯ ಸಂಚಂಕ್ಕೆಗೊಂಡರ್‌. 
ವಾತಾಪಿ ತನ್ನ ತಮ್ಮ ನಂಕೊಂದು ಮಾಂಸಮಂ ಮಾಡಿ ವ್ಯಂಜನಾದಿಗಳಂ ಬೆರೆಸಿ 
ಒಲೆಮೇಲೆ ಬೇಯಲಿಟ್ಟನ್‌, ಬೇಯ್ವದಕೆ ಮಂತ್ರಿಸುತ ಲವಣವನು ಬೆರೆಸಿ 
ಸಟ್ಟುಗದಲಾಡಿಸಿ ತೆಗೆದನ್‌ ! ಮೇಲೋಗರಂ ಬೆಂದು ನಳಪಾಕ ಮಾಡಿದದು 
ಘಮ್ಮೆನಿಸಿ! 

ಸ್ನಾನವಂ ಮಾಡಿ ಖಷಿ ಬರಲ್‌, ಕುಳ್ಳಿರಲ್‌ ಮಣೆಯಿತ್ತು ಬಾಡಿಸಿದ ಎಳೆ 
ಬಾಳೆಲೆಯನ್ನಿತ್ತು ಅಟ್ಟಡುಗೆ. ಬಾಳಲೆಗೆ ಬಡಿಸಿದನ್‌ ವಾತಾಪಿ. ಚಟ್ನಿ, ಪಲ್ಕ, ರಸಂ, 
ಹಪ್ಪಳ, ಸಾರು, ಮಾಂಸ ಮೇಲೋಗರೆ ಹೀಗೆ ಏನೇನು ಅಡುಗೆ ಮಾಡಿಹದೋ ಅದನೆಲ್ಲ 
ಬಡಿಸಿದನು. ತೃಪ್ತಿಯಿಂದುಂಡನಾ ಖಷಿ! ಡುರ್ರೆಂದು ತೇಗಿದನು. 


ಆಚೀಚೆ ನೋಡುತ್ತ ಖಷಿ ಕೇಳಿದನು ವಾತಾಪಿಯೊಡನೆ -" ಅಯ್ಕ 
ವಾತಾಪಿ, ನಿನ್ನ ತಮ್ಮನೆಲ್ಲಿ? ಅವನ ಕರೆ? ತೃಪ್ತಿಯಾದುದೆನಗೆ! ಹರಸುವೆನು 
ನಿಮ್ಮಿಬ್ಬರನು ಜೊತೆಗೆ ಕರೆಬೇಗ!" ಎನಲ್ಕೆ ವಾತಾಪಿ -" ಬಹನ್‌! ಬಹನವನೀಗ! 
ಕರೆ ಕೇಳಿಸಲು ಬಂದೆ ಬಹನೀಗ ಮರೆಯಿಂದ ಹೊರಗೆ - ಕರೆಯುವೆನು- ಓಇಲ್ವಲ್ಲಾ! 
ಬಾ ಹೊರಗೆ! ಬಾರೋ ನೀ ಬೇಗ ಇಲ್ವಲ್ಲಾ ! ಮರೆಯಿಂದ ಹೊರಗೆ ಬಾ ಇಲ್ವಲ್ಲಾ! 


ಇಲ್ವಲ್ಲಾ, ಇಲ್ವಲ್ಲಾ! ಬಾ ಹೊರಗೆ!" ಎಂದು ಕರೆದನು. 

ಕಡಲನೇ ಕುಡಿದ ಅಗಸ್ತ್ಯಗೆ ಇಲ್ವಲ್ಲಾ ನೊಡಲೇನ್‌ ಸಾಟಿಯೇ! 
ಅವನೊಡಲೊಳಗಿಲ್ವಲನೊಲ್‌ ಜೀರ್ಣಿಸಿತ್ತು ! ಪೇಳ್ವನವನ್‌ " ನಿನ್ನ ತಮ್ಮ 
ನಿಲ್ಲವಯ್‌! ಇಲ್ವಲ್ಲಾ ತಮ್ಮನ್‌! ವಾತಾಪಿ, ಇಲ್ವಲ್ಲಾ ಇನ್ನಿಲ್ವಲ್ಲಾ 
ಜೀರ್ಣವಾಗಿಹನೆನ್ನುದರದೊಳ್‌! " ಬರಲಿಲ್ಲ ತಮ್ಮ ಪೆಚ್ಚಾದ ಅಣ್ಣ! ಅಗಸ್ತ್ಯ 
ತೃಪ್ತಿಯಿಂದ ಎದ್ದು ಕೈ ತೊಳೆದ! ವಾತಾಪಿ ಅಂದಿದ್ದೆನಂತೆ, ಅವನೀಗಿಲ್ಲ 


ಸಮರಸ / ೬೧ 


ಆ ಊರುಂಟು!; ಇಲ್ವಲನೂ ಇಲ್ಲ. ಅವನ ಹೆಸರಿನ ಊರೂ ಈಗುಂಟು! 

ಕತೆ ಕೇಳಿದೆಯಾ! ಪಂಚಲಿಂಗೇಶ್ವರ? ನಿನ್ನ ಊರಿನ ನಿನ್ನವನಿಗೆ ಪುತ್ರ 
ಸಂತಾನದ ಭಾಗ್ಯವಿಲ್ಲವಯ್ಯಾ! ಎನಬೇಡ! ಅಗಸ್ತ್ಯನಂತೆ "ಇಲ್ವಲ್ಲಾ!" ಎನ್ನದೆ ನೀಡು, 
ನೀಡಯ್ಕಾ ಸಣ್ಣಯ್ಯಂಗೆ ಪುತ್ರ ಸಂತಾನಮಂ ಓ ಎನ್ನೊಲವಿನ ಪಂಚಲಿಂಗೇಶ್ವರಾ! 

“ಧರ್ಮಿಯವನ್‌! ದಾನಿಯವನ್‌! ಉಳ್ಳವನವನ್‌! ಇರದವರ್ಗಿತ್ತವನವನ್‌! 
ಕೈಯಾಸೆಯಂ ಮಾಡದವನ್‌! ಆದರಾಂ.................. “ ಆಂ? ಏನೆಂದೆ? ಪ್ರಕೃತಿ? 
ಪುರುಷ? ಏನದೇನ್‌? ಪೇಳಯ್ಕ ಎನ್ನನೊಲಿದ ಓ ಪಂಚಲಿಂಗೇಶ್ವರ :- ನಿನ್ನ 
ಪ್ರಾರ್ಥಿಸಿದನೇ? ಪುತ್ರ ಸಂತಾನಮಂ ಬೇಡಿದನೇ? ಓಹೋ ಹಾಗೊ? ಅಪ್ಪದಪ್ಪದು 
ನೀನ್‌ ಪುರುಷನೇ ದಿಟಂ! ನಿನ್ನಾಶೀರ್ವಾದವಿತ್ತೆಯೋ? ಸರಿ, ಸರಿ! ಪ್ರಕೃತಿಯಾರ್‌? 
ಕಟೀಲೇಶ್ವರಿಯೆ? ಭಲೆ, ಪೂಣ್ಕೆ! ಪುಣ್ಮಂಬತ್ತದೆಂದು! 

ಮಣ್‌ತೋಡು, ಜಲ ಕಾಣ್‌, ಹಸನಾದ ಮಣ್ಣಲಿ ಹಿಡಿ ಬತ್ತವನಿಡು 
ಅಲ್ಲಗೊ ಮುಡಿ ಬತ್ತವ ಕಾಣ್‌! ಭಕ್ತಿಯಲಿ ಹಾರೈಸಿ ಹರಕೆ ಹೊರು! ಚಿಂತಿಸದಿರೊ 
ಸಣ್ಣಯ್ಯ; ನಂದಿಯಾ ಬೆನ್ನ ಹೊರೆ ಹೇರು ಮೇರು ಮೇರು ! ಹೋಗೆಂದಿತಾ ಅವ್ಯಕ್ತ 
ವ್ಯಕ್ತ ಧ್ವನಿ ಸಣ್ಣಯ್ಕನಾ ಮನಕೆ! ಇಂತಂತರಾತ್ಮದಾ ಧ್ವನಿಗೇಳಿ ಸಮ್ಮತಿಸಿ ಭಾರ್ಯೆ 
ಪೂ ವಮ್ಮನೊಡಗೂಡಿ ನಿನ್ನೆಡೆಗೆ ಬಂದರದೊ ತಾಯೆ ಶ್ರೀ ಕಟೀಲೇಶ್ವರಿ! 

ಹರಿವುಳ್ಳೊಡೆ ಕರವಾಳದ ಬೀಸೊಂದೆ ಸಾಕು, ನೋಡಲ್ಲೆದುರಿತದಾತುಂಡೆರಡೂ! 
ಮೊರೆಯು ತಾಯ ಸನ್ನಿಧಿಗೆ ಸಂದಾಯ. ಕರಗಿತೊ ಮನಸು, ಒಸರಿಸಿ ತಾ ಕುರುಣಾ 
ರಸಂ ನಿನ್ನೆದೆಯ ಕಂದರದಿಂದ. ನಿನ್ನ ಕರುಣೆಯ ಹರಿವೊರತೆ ಹಸಾದವಾದುದಾ ಓ 
ಶ್ರೀ ಕಟೀಲೇಶ್ವರೀ! 

ಸಾಧ್ವಿ ಪೂವಮ್ಮಳಿಗೆ ತುಂಬಲೊಂಭತ್ತು ತಿಂಗಳಾ ಮೇಲಿನಾ ಹಲ ದಿನಗಳಾಗೆ 
ಹೊತ್ತು ಹೆತ್ತಾದ ಶುಭ ಸಮಯಕದೆ, ಶ್ರೀದೇವಿಯೇ ನಿನ್ನ ಪ್ರಸಾದ ಲಭಿಸಿತೆ ಶ್ರೀ 
ಕಟೀಲೇಶ್ವರಿ ! 

ಅಮ್ಮ ನೀನೊಲಿದಿತ್ತ ವರ ಪ್ರಸಾದವಿದು! ಶ್ರೀಪಂಚಲಿಂಗೇಶ್ವರ ನೀ 
ತೋರ್ದ ದಾರಿಯನನುಸರಿಸಿದ ಫಲಪ್ರಸಾದವಿದು ಅಹಾ! ಆ ದೇವಿಯೀಯಲ್ಕೀ 


೬೨/ ಸಮರಸ 
ಪ್ರಸಾದ - ಹಸನಾದುದೆನ್ನ ಮನಃ ನಿಮ್ಮ ನೆನಹೆನಗೆ ಸದಾ ಸವೆಯದ ಕಲ್ಲು 
ಸಕ್ಕರೆಯಂತೆ ಶ್ರೀ ದೇವಿಪ್ರಸಾದವಿದು ಈ ಶಿಶು! ಅದಕ್ಕಾಗಿ ಇಡುವೆನೀ ಶಿಶುವಿಗಿದೆ ಹೆಸರು 
"ದೇವಿಪ್ರಸಾದ" ನೆಂದು ! ಎಂದೂ ಸಣ್ಣಯ್ಯ ದನಿಯೆತ್ತಿ ಕೇಳೆನ್ನ ಮಾತೆ ಓ ಕಟೀಲೇಶ್ವರಿ. 

ನಿನದಿಸಿತ್ತಾಗ ಕೈ ಬಳೆಯ ಕಿಂಕಿಣಿಗೆ ಇಂಪಾದ ಜೋಗಳವು ಜೋಗುಳದ 
ಜೋ ಜೋ, ಲಲನೆಯರ, ಲಾಲೀ, ಲಾಲೀ, ಮುದ್ದಿಪರ ಪೈಪೋಟಿ - 'ನೀನಾ ನಾನೀ' 
ಎನ್ನುತ್ತ ಲಾಲನೆಗೆ ಪಾಲನೆಗೆ ಬೆಳೆದುದಾ ಶಿಶು; ಶೈಶವವು ಮುಗಿದುದಾ ಮತ್ತೆ ಬಾಲ್ಕ 
ಬರಲೋದು ಬರೆಹದ ಕಲಿಕೆ; ಜೊತೆಯವರ ಕೂಟ ದಾಟ, ಬೇಟೆ ಪಾಠ, ಅದೊ ಮತ್ತೆ 
ಕೌಮಾರ್ಯ, ಹೆಚ್ಚೊದು ತಿಳಿವು ವಿದ್ಧೆಯಿಂ ಬುದ್ದಿ ಮತ್ತೆಲ್ಲ ಸಿದ್ಧಿಯಾದತ್ತು 
ಶ್ರೀ ಕಟೀಲೇಶ್ವರಿ. 

ಇಂತಿರಲ್‌ನೇವೆನೆಲೆ ಪಂಚಲಿಂಗೇಶ್ವರ, ಕೇಳ್‌ ದುರ್ದಿನಂ ಬಂದತ್ತು. 
ಅನಾರೋಗ್ಯವರಿದತ್ತು. ಹಲವು ದಿನಂಗಳುರುಳೇ, ಈ ಕರ್ಮಯೋಗಿ 
ಸಣ್ಣಯ್ಕಂಗಾದುದು ಸಾವು! ಮಾಡುವಾ ಸತ್ಕಾರ್ಯಂಗಳಂ ಮಾಡಿ ಮುಗಿಸಿತ್ತು ಜೀವ, 
ಶಿವ ನಿನ್ನ ಪಾದ ಸೇರಿತ್ತು ಅದು! ಮೂಡದೇ ಇವನೆಲುಬುಗಳ ಮೇಲ್‌ ನವ ಭಾರತದ 
ಲೀಲೆ? ಓ ಎನ್ನೊಲವಿನ ಪಂಚಲಿಂಗೇಶ್ವರ ! ಅಳಿದುಳಿದುದಾ ಸಣ್ಣಯ್ಮನವರ ಲೀಲೆ! 
ಇನ್ನುಳಿದುದೀ ಅವರ ಮಗನ ಲೀಲೆ! 


ಒಬ್ಬೊಬರಿಗೊಂದೊ೦ದಾದ ಮೆಚ್ಚು ಹೂ ಚೆಂಡಾಟ, ಚಿಣ್ಣಿದಾಂಡಾಟ, 
ಟೆನ್ನಿಸ್‌ ಆಟ, ಮಣೆಯಾಟ, ಕ್ರಿಕೆಟ್‌ ಆಟ , ಹಾಕಿ ಆಟ, ಕಾಲ್ದೆಂಡಾಟ. ಗಾಲ್ಫ್‌ ಆಟ, 
ದೋಣಿ ಆಟ, ಹೀಗೆ ಹೀಗೆ ಹಲವಾಟಗಳಾಗದಿದ್ದರೆ ಮತ್ತಿದೆ ಹೊಡೆದಾಟ! 
ಕೈಲಾಗದಿದ್ದರೆ ಬೈದಾಟ, ಕಿರುಚಾಟ, ಹಾರಾಟ, ಬೊಗಳಾಟ! ಪರಚಾಟ! ಪುರುಂಚಾಟ! 
ಪೇಚಾಟ! ಇನ್ನೂ ಇವೆ ಹನುಮನ ಬಾಲ ಬೆಳೆದಂತೆ! 

ಆದರೆ 'ನಾ ತಿಳಿದಾಂಗೆ ಪ್ರಸಾದಣ್ಣನ ಆಟನೇ ಬೇರೆ! ಅವ್ಕೆ ಇದೇ 
ಹುಡುಗಾಟ! ಅದ್‌ ಹೇಂಗಾತ್‌! ಇದ್‌ ಇಲ್ಲೇಕೆ ಬಾತ್‌! ಹೀಂಗೇಕಿದ್‌ ಆತ್‌? ಹೀಂಗೆ 


ಎಲ್ಲ ತಿಳ್ಕಂಡ್‌ ಬರೆದಿರ್ಸಸವ ಆಟ. ಆದರ ಮತ್ತೆ ಆಟ ಆಡಿ, ಆಡ್ಸಿ ತೋರ್ಸುವ 
ಆಟನೂ ಉಟ್ಟು. ಕೇಳೊಕು ನೀವು". 


ಸಮರಸ / ೬೩ 


ರಾಜಕೀಯವೆಂಬುದೊಂದು ಕೆಲವರಿಗೆ ಸಾಂಕ್ರಾಮಿಕ ಆಟ. ದೇವಿಪ್ರಸಾದರೂ 
ಸೆಳೆತಕ್ಕೆ ಸಿಕ್ಕಿ ಈಜಿ ಗೆದ್ದು ಬಂದು ತಾಲೂಕು ಬೋರ್ಡು ಸದಸ್ಕರಾಗಿ ತಮ್ಮ ಕ್ಷೇತ್ರದ 


ಒಳಿತಿಗಾಗಿ ದುಡಿದಿದ್ದಾರೆ. ಈ ರೋಗ ಇನ್ನು ಬೇಡವೆಂದು ತಮ್ಮ ಮೆಚ್ಚಿನ ಹವ್ಯಾಸಕ್ಕೆ 
ಅಂಟಿಕೊಂಡರು. 


ಗೌಡ ಜನಾಂಗದಲ್ಲಿ ಪುರುಷ ದೈವಗಳ ಕುರಿತು ಪರಿಶೋಧನೆ ಮಾಡಿದರು. 
ಶಿರಾಡಿಭೂತದ ಕುರಿತ ನಾಟಕ ಬರೆದು ಹಲವು ಕಡೆ ಪ್ರದರ್ಶಿಸಿದರು. ಕೊಡಗಿನಲ್ಲಿ 
ಪ್ರಮುಖವಾಗಿ ಎರಡು ಭಾಷೆಗಳು ರೂಢಿಯಲ್ಲಿವೆ. 'ಕೊಡವ ತಕ್ಕ್‌ ಮತ್ತು ಗೌಡ 
ಕನ್ನಡ' ಇವೆರಡು ರೂಢಿಯ ಆಡು ಮಾತುಗಳು ಈ ಭಾಷಿಗರಲ್ಲಿ ಸಾಮರಸ್ಕ ಬಹಳ 
ವಿರಳ. ಅವರದೇ ಅವರಿಗೆ, ಇವರದೆ ಇವರಿಗೆ ಎಂಬ ಭಾವ! ಇದನ್ನು 
ಹೋಗಲಾಡಿಸಲು ಭಾಷಾ ಸಾಮರಸ್ಕ ವಿರಬೇಕೆಂಬ ಹಾಗೂ ಭಾಷಾ ಸಾಂಸ್ಕೃತಿಕ 
ಸಾಮರಸ್ಕವಿರಬೇಕೆಂಬ ಭಾವನೆಗೆ ಇಂಬುಕೊಡುವ ಪ್ರಜಾವೇದಿಕೆ ರಚನೆಯಾಯ್ತು. 
ಏಕೀಕೃತ ಕರ್ನಾಟಕದಿಂದ ಕೊಡಗು ಪ್ರತ್ಮೇಕವಾಗಬೇಕೆಂಬ ಕೂಗಿನ ಸದ್ದು 
ಪ್ರಜಾವೇದಿಕೆಯಿಂದ ತಣ್ಣಗಾದುದು. ಹಿಂದಿನಂತಯೇ ಕೊಡಗು ಕರ್ನಾಟಕದಲ್ಲೇ 
ಉಳಿದುದು. ಸಾಧಿಸಿದ ಸಾಧನೆಯೆಂದರೆ ಇದು ! 


ಇವರದು ಗಜಕೇಸರೀ ಯೋಗವೆಂದೇ ಹೇಳಬೇಕು! ಅಂತೇ ಅವರು ಕೇಸರೀ 
ಕೂಟದ (Lions ೦॥ub)ವರೂ ಹೌದು. ಇದರಲ್ಲಿ ದೇವೀಪ್ರಸಾದರು ಸಕ್ರಿಯರಾಗಿ 
ದುಡಿಯುತ್ತಿರುವರು. ಉತ್ತರದಿಂದ ದಕ್ಷಿಣಕ್ಕೆ ಅರುವತ್ತು ಮೈಲು, ಪೂರ್ವದಿಂದ 
ಪಶ್ಚಿಮಕ್ಕೆ .ನಲ್ವತ್ತು ಮೈಲೂ ವಿಸ್ತೀರ್ಣವುಳ್ಳ ಈ ಕೊಡಗನ್ನು ಹಿಂದೆ ಹಾಲೇರಿ ಅರಸರು 
ಹದಿನೆಂಟು ಕೊಂಬು (ನಾಡು) ಗಳಾಗಿ ವಿಂಗಡಿಸಿ ರಾಜ್ಕಭಾರ ಮಾಡುತ್ತಿದ್ದರು. ಇದು 
ಕೆಲವು ದುಷ್ಟಕೂಟದ ಒಳಸಂಚಿನಿಂದಾಗಿ ಕೊಡಗಿನ ಕೊನೆಯರಸ ಚಿಕ್ಕವೀರ ರಾಜನ 
ಕಾಲದಲ್ಲಿ ಕ್ರಿ.ಶ. ೧೮೩೪ ನೆಲಗಳ್ಳರೂ, ಕಡಲ್ಲಳ್ಳರೂ ಆದ ಬ್ರಿಟಿಷರ 
ಸ್ವಾಧೀನಕ್ಕೊಳಪಟ್ಟಿತು. ಅರಸರಕಾಲದಲ್ಲಿ ರೈತರು ವಸ್ತು ರೂಪದಲ್ಲಿ ಕಂದಾಯ 
ಸಂದಾಯ ಮಾಡುತ್ತಿದ್ದರು. ಬ್ರಿಟಿಷರು ಕಂದಾಯವನ್ನು ಹಣದ ರೂಪದಲ್ಲಿ ವಸೂಲಿ 
ಮಾಡಲು ತೊಡಗಿದರು. ಇದರಿಂದ ಕೊಡಗಿನ ಮೇಲ್ಭಾಗ ಮತ್ತು ಕೆಳಭಾಗದ ಜನರು 
ಸಿಡಿದೆದ್ದರು. ಇದೇ ಅಮರ ಕ್ರಾಂತಿ(ಬಂಡಾಯವಲ್ಲ) ಸ್ವಾತಂತ್ರ್ಯ ಹೋರಾಟ. 


೬೪ / ಸಮರಸ 


ಕ್ರಿ.ಶ. ೧೮೫೭ರ ಸ್ವಾತಂತ್ರ್ಯ ಹೋರಾಟವನ್ನು ಬ್ರಿಟಿಷರು ಸಿಪಾಯಿ ದಂಗೆ' 
ಎಂದು ದಾಖಲಿಸಿದರು. ಕೊಡಗಿನವರ ಸ್ವಾತಂತ್ರ್ಯ ಹೋರಾಟವನ್ನೂ 'ಕಲ್ಮಾಣಪ್ಪನ 
ಕಾಟಕಾಯಿ' ಎಂದು ದಾಖಲಿಸಿದರು! ಅವರು ಅವರ ಮೂಗಿನ ನೇರಕ್ಕೆ 
ದಾಖಲಿಸಿಕೊಂಡಿದ್ದಾರೆ. ಆಳುವವರ ದುಷ್ಟ ಚಾಳಿಯದು!. 


ಹಿಂದಿನ ಹಳಬರು ತಾವನುಭವಿಸಿ ಕಂಡುಂಡ ಕತೆಯನ್ನು ಸ್ಮೃತಿಯಲ್ಲಿಟ್ಟು, 
ಕಿರಿಯರಿಗೆ ಹೇಳುವರು. ಕೇಳಿದ ಕಿರಿಯರು ತಮ್ಮನಂತರದವರಿಗೆ ಹೇಳುವರು. ಹೀಗೇ 
ಅನುಸರಿಸುತ್ತಾ ಸಾಗುವ ಮಾತೇ ದಾಖಲೆಯೆನಿಸುವುದು! ಬರಹ ಬಲ್ಲವರು 
ಬರೆದಿರಿಸುವರು. ಬರೆಯಲಾರದವರು ಸ್ಮೃತಿಯಲ್ಲಿರಿಸಿಕೊಂಡು ತಮ್ಮ ಮಕ್ಕಳಿಗೆ 
ಹೇಳುವರು. 


ಅಮರಕ್ರಾಂತಿಯ ಈ ದಾಖಲೆಗಳನ್ನೆಲ್ಲಾ ಶ್ರೀ ದೇವಿಪ್ರಸಾದರು ಮದರಾಸಿನ 
(ಚೆನ್ನೈ) ತನಕ ಹೋಗಿ ಸಂಗ್ರಹಿಸಿ ಆ ಸಂಗ್ರಹದ ಸಾರಾಂಶಗಳನ್ನೇ ಪುಸ್ತಕ ರೂಪದಲ್ಲಿ 
ಹೊರತಂದರು. ಇದು ಅವರ ಸಾಧನೆ! ಜನತೆಗೆ - ಇದು ಬಂಡಾಯವಲ್ಲ! ಅಮರ 
ಸುಳ್ಳದ ಸ್ವಾತಂತ್ರ್ಯ ಹೋರಾಟ! - ಎಂದು ಪ್ರಚುರ ಪಡಿಸುವುದಕ್ಕಾಗಿ ಸುಳ್ಳದಿಂದ 
ಬೆಳ್ಳಾರೆ, ಕುಂಬ್ರ, ಪುತ್ತೂರು, ಮಾಣಿ, ಜೋಡುಮಾರ್ಗ, ಹೀಗೆ ಮಂಗಳೂರು ತನಕ 
೧೯೯೮ರಲ್ಲಿ ಜಾಥವೊಂದನ್ನು ಸಂಘಟಿಸಿ ಅಮರ ಕ್ರಾಂತಿಯ ದಿಟ್ಟ ನೆನಪನ್ನು ಜನತೆಗೆ 
ತೋರಿಸಿಕೊಟ್ಟರು. ಅವರು ೨೭- ೦೪ -೧೯೪೨ ರಂದು ಹುಟ್ಟಿದ್ದು. ಆದಾಗ "ಚಲೇ 
ಜಾವ್‌" ಚಳವಳಿಯ ಕಾಲ. ಭಾರತೀಯರ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊನೆ ಘಟ್ಟ! 
ಘಟನೆಗಳು ಹಲವು - ನಡುಗಾಲ ಸರಕಾರ, ದೇಶ ಹೋಳಾಯ್ತು. ಒಡೆದು ಆಳುವ 
ನೀತಿಯುಳ್ಳವರು ದೇಶ ಬಿಟ್ಟೋಡಿದರು. ಮಾರಣಹೋಮ - ಪ್ರಜಾಪ್ರಭುತ್ವ! 
ಸಂವಿಧಾನ ರಚನೆ- ಗಣರಾಜ್ಕ - ಗಾಂಧೀಜಿಯ ದಾರುಣ ಹತ್ಯೆ! ಒಂದೇ ಎರಡೇ 
ಘಟನೆಗಳು! ಈ ಕಾಲ ಘಟ್ಟವನ್ನು ಕೆದಕಿ ಬೆದಕಿ ಕಂಡುಕೊಂಡ ನಿಜಾಂಶದ ಅಮರ 
ಸುಳ್ಳದ ಸ್ವಾತಂತ್ರ್ಯ ಹೋರಾಟದ ನೈಜತೆಗೆ ಹಿಡಿದ ಕನ್ನಡಿ ಅವರಿಂದ ಸಂಘಟಿಸಲ್ಪಟ್ಟ 
"ಜಾಥಾ"! ಮಣ್ಣಿನ ಗುಣ ತೋರಿಸಿ ಕೊಟ್ಟ ಮಣ್ಣಿನ ಮಗ ದೇವಿಪ್ರಸಾದ! 

ನೋಡಿ -" ಹೇಂಗಿತ್ತ್‌ ಹೇಂಗಾತ್‌", 'ಮೂರುದಾರಿಗಳು'ರಾಜ್ಕ ಪ್ರಶಸ್ತಿ 
ದೊರಕಿದ ಚಲನಚಿತ್ರ ಇದರಿಂದ ಕಲೆಯ ಬೆಲೆ ಅರಿತವರಿವರು. ಯಕ್ಷಗಾನ, ನಾಟಕಗಳ 


ಸಮರಸ / ೬೫ 


ಪ್ರೋತ್ಸಾಹಕರು. ಸಂಪಾಜೆಯಲ್ಲಿ ಪ್ರೌಢಶಾಲೆ, ಪ್ರಥಮ ದರ್ಜೆ ಕಾಲೇಜು ಸ್ಪಾ ಪನೆಗೆ 
ಪ್ರೋತ್ಸಾಹ, ಕೊಡುಗೆ. ಇನ್ನೇನು, ಇನ್ನೇನು? 
ನೆನಪು ಮೇಲೆದ್ದು ಬಾರದು! ನಾ ಮುದುಕನೆನಗೇನು ಗೊತ್ತು? ಈಗೆನಗೆ 
ಮರೆಯುವಾ ಹೊತ್ತು! ಇವ ಹೈದನಿಗೀಗ ಪ್ರಾಯ ಅರುವತ್ತು! ಇವನದೇ ಗಮ್ಮತ್ತು; 
ಇವನಿವನೆ ಎಮಗೆಲ್ಲ ಸಂಪತ್ತು. ಪ್ರಾಯ ಎಂಬತ್ತ ಮೂರನೇ ಮೆಟ್ಟಲಲಿ ನಾ ನಿಂತು 
ಹರಸುವೆನಿವನ ' ಸದಾ ಶುಭಮಸ್ತು ಎನುತ. 
xe 


ಪರಂಪರೆ ಮತ್ತು ಆಧುನಿಕತೆಯ ಅವಿಷ್ಕಾರ 
ಸಂಪಾಜೆ ಮನೆ 
೯೪ ಪೂವಪ್ಪ ಕಣಿಯೂರು 


ಅನೇಕ ಕಾರಣಗಳಿಂದಾಗಿ ಸಂಪಾಜೆ ಎಂದಾಕ್ಟಣ ಎನ್‌. ಎಸ್‌. ದೇವಿಪ್ರಸಾದರ 
ಮನೆಯ ನೆನಪಾಗುವುದು ವಾಡಿಕೆಯಾಗಿದೆ. ಈಗ ಇರುವ ಮನೆ ಹೊರ ರಚನೆಯಲ್ಲಿ 
ಐನ್‌ಮನೆ ಅಥವಾ ನಾಲ್ಕು ಸೂತ್ರದ ಮನೆಯನ್ನು ಹೋಲುತ್ತಿದೆ. ಆದ್ದರಿಂದ ಈ 
ಮನೆಯನ್ನು ಸಂಪಾಜೆಯ ಐನ್‌ಮನೆ ಯೆಂದೂ ಕರೆಯಬಹುದಾಗಿದೆ. 


ಸಂಪಾಜೆಯ ಈ ಮನೆಗೆ ನಾನು ಮೊದಲ ಸಲ ಭೇಟಿ ಕೊಟ್ಟದ್ದು ಸರಿ 
ಸುಮಾರು ಹನ್ನೆರಡು ವರ್ಷಗಳ ಹಿಂದೆ. ಅಂದರೆ ೧೯೯೧ ರ ಅಕ್ಟೋಬರದಲ್ಲಿ. 
ಆಗಿನ್ನೂ ಆಧುನಿಕತೆಗೆ ತೆರೆದುಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಬೆಳ್ತಂಗಡಿಯ 
ಕಣಿಯೂರಿನಂಡ' ಕುಗ್ರಾಮದಿಂದ ಬಂದ ನನಗೆ ಆಗ ಒಂದು ಬಗೆಯ 
ಆಶ್ಚರ್ಯವಾಗಿತ್ತು. ನಮ್ಮೂರಿನ ಸಾವಿರ ಮುಡಿ ಹಿಡುವಳಿದಾರರಿಗೆ ಮಾತ್ರ 
ಸೀಮಿತವಾಗಿರುತ್ತಿದ್ದ , ಅದರಲ್ಲೂ ಸಾಮಾಜಿಕ ಜಾತಿ ಮತ್ತು ವರ್ಗ ವ್ಯವಸ್ಥೆಯಲ್ಲಿ 
ಬಲಿಷ್ಕರಾಗಿದ್ದ ಜೈನ, ಬಂಟ ಜನಾಂಗಕ್ಕೆ ಮೀಸಲಾಗಿರುತ್ತಿದ್ದ , ವಿಸ್ತಾರದಲ್ಲಿ , 
ಭವೃತೆಯಲ್ಲಿ ಹಿರಿದಾದ ಮನೆಯನ್ನು ಅನ್ಕರಲ್ಲಿ ನಾನು ಕಂಡದ್ದೇ ಇಲ್ಲ. ಸಂಪಾಜೆ 
ಮನೆಯ ಪೂರ್ವ ದಿಕ್ಕಿನ ಸಾಲು ಬೆಟ್ಟ ಕಣಿವೆಯಲ್ಲಿ ಕಾಲ್ನಡಿಗೆಯಲ್ಲಿ ಕ್ರಮಿಸಿದರೆ, 
ದಟ್ಟಾರಣ್ಯ. ಮಧ್ಯೆ ಸಿಗುವ ಅರೆಕಲ್ಲಿಗೆ ಎನ್‌.ಎಸ್‌.ಎಸ್‌. ಶಿಬಿರಾರ್ಥಿಗಳನ್ನು ಚಾರಣ 
ಕಾರ್ಯಕ್ರಮಕ್ಕಾಗಿ ಕರೆದೊಯ್ದಿದ್ದ ಆ ದಿನ ಸಂಖ್ಯೆಯಲ್ಲಿ ಎಪ್ಪತ್ತಐದರಷ್ಟಿದ್ದ 
ನಮಗೆಲ್ಲರಿಗೂ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಈ ಮನೆಯವರು 


ಸಮರಸ / ೬೭ 


ಮಾಡಿಸಿದ್ದರು. ಸತ್ಕರಿಸಿ, ನಾವು ಕೇಳಿದ ಪ್ರಶ್ನೆಗಳಿಗೆಲ್ಲ ಮೃದುವಾಗಿ ಉತ್ತರಿಸಿದ್ದ 
ಮನೆಯ ಯಜಮಾನರಾದ ಎನ್‌.ಎಸ್‌. ದೇವಿಪ್ರಸಾದರಲ್ಲಿ, ಅವರ ಮನೆಯಷ್ಟೇ 
ವಿಶಾಲವಾದ ಮನಸ್ಸನ್ನು ಕಂಡು, ವಿಸ್ಮಯಕ್ಕೆ ಒಳಗಾಗಿದ್ದೆ. ಸಂಸ್ಕೃತಿಯ ಅಂಶಗಳ 
ಹೂರಣದಿಂದ ನಿರಸನಗೊಳ್ಳುವ, ಅಲ್ಲಿನ ಮನೆ,ಮನಸ್ಸುಗಳ, ಬಗ್ಗೆ ಆಗ ಒಂದಿಷ್ಟು 
ಯೋಚಿಸಿದ್ದೆ. 


ಸಂಪಾಜೆಯಿಂದ ಒಂದು ಕಿ.ಮೀ. ದೂರ, ಪೂರ್ವ ದಿಕ್ಕಿನಲ್ಲಿ ಕ್ರಮಿಸಿ, ಎಡಕ್ಕೆ 
ತಿರುಗಬೇಕು. ತಿರುಗಿ ತೋಟದೊಳಗೆ ಡಾಮರು ರಸ್ತೆಯಲ್ಲಿ ಸಾಗಿದರೆ, ಸಂಪಾಜೆ ಮನೆ 
ನಮ್ಮನ್ನು ಆಕರ್ಷಿಸುತ್ತದೆ. ಅಂಗಳದಲ್ಲಿ ನಿಂತು, ಒಮ್ಮೆ ಸುತ್ತ ಕಣ್ಣಾಡಿಸಿದರೆ, ಅದ್ಭುತ 
ರಮ್ಮ ಪ್ರಕೃತಿಯ ದರ್ಶನವಾಗುತ್ತದೆ. ಪೂರ್ವಾಭಿಮುಖವಾಗಿರುವ ಮನೆಯ ನಾಲ್ಕು 
ದಿಕ್ಕುಗಳಲ್ಲೂ ಪಶ್ಚಿಮ ಘಟ್ಟಗಳ ಶಿಖರ ಶ್ರೇಣಿಗಳು ಆವರಿಸಿಕೊಂಡಿವೆ. ಹಚ್ಚ ಹಸಿರಿನ 
ವನ ಶ್ರೇಣಿ ಲಾಸ್ಕವಾಡುತ್ತದೆ. ಮನೆಯ ಪಕ್ಕದಲ್ಲಿ ಸದಾ ಹರಿಯುತ್ತಿರುವ ಜೇಡ್ಲ 
ಹೊಳೆ. ತೆಂಗು ಕಂಗಿನ ತೋಟಗಳಿಂದ ನಳನಳಿಸುವ ಆವರಣ. ಮನೆಯಂಗಳದಲ್ಲಿ, 
ಮನೆಯ ಶೋಭೆಗಾಗಿ, ಅಲಂಕರಣಕ್ಕಾಗಿ, ನಿರ್ಮಿಸಿದ ಕೈತೋಟ. ಇವೆಲ್ಲವೂ ಒಟ್ಟಾಗಿ 
ಕವಿ ಹೃದಯದವರಿಗೆ ಪ್ರಕೃತಿ ವರ್ಣನೆಗೆ ಸ್ಫೂರ್ತಿಯ ಸೆಲೆಯೆಂಬಂತೆ, ಕಂಡುಬರುತ್ತದೆ. 


ಸಾಮಾನ್ಕರಿಗೂ ಯಂತ್ರ ನಾಗರಿಕತೆಯಿಂದ ಮಂಜಾಗುತ್ತಿರುವ ತಮ್ಮ 
ಕಣ್ಣುಗಳನ್ನು ಅರಳಿಸಲು ತಮ್ಮ ಅಂತರ್ಯದಲ್ಲಿ ಬತ್ತಿ ಹೋಗುತ್ತಿರುವ ಸೌಂದರ್ಯ 
ಪ್ರಜ್ಞೆಯನ್ನು ಮತ್ತೆ ಒಸರುವಂತಾಗಿಸಲು, ಸಮರ್ಥವಾದ ಪ್ರಕೃತಿ ಮಡಿಲಲ್ಲಿ ಈ 
ಸಂಪಾಜೆ ಮನೆ ಇದೆ. ಇಂತಹ ಅದ್ಭುತ ಪರಿಸರದ ನಡುವೆ ಸುಂದರ ಮನಸ್ಸಿನಂತೆ ಈ 
ಮನೆ ರೂಪುಗೊಂಡದ್ದು ಕಾಲಗತಿಯಲ್ಲೊಂದು ಆಕಸ್ಮಿಕ. 


'ಗಜೇಟಿಯರ್‌ ಆಫ್‌ ಕೂರ್ಗ್‌ ' ಕೃತಿಯ ಪುಟ ಸಂಖ್ಯೆ ೪೨೭ರಲ್ಲಿ ಜಿ. 
ರಿಕ್ತರ್‌ ದಾಖಲಿಸಿರುವಂತೆ ಸಂಪಾಜೆ ಘಟ್ಟದ ಮೂಲಕ ಮಂಗಳೂರಿಗೆ 
ಮಾರ್ಗ(ರಸ್ತೆ)ದ ವ್ಯವಸ್ಥೆಯ ಕಾರ್ಯಾರಂಭವಾದದ್ದು ಕ್ರಿ.ಶ. ೧೮೩೭ರಲ್ಲಿ". ಆ ಹಿಂದೆ 
ಸಂಪಾಜೆ ಘೋರಾರಣ್ಯವಾಗಿತ್ತು . ಚೆಂಬು, ಕುದುರೆಪಾಯ ಅರೆಕಲ್ಲುಗಳು ಮಾತ್ರ 
ಜನವಸತಿ ಇದ್ದ ಪ್ರದೇಶಗಳಾಗಿದ್ದುವು. ಈಗಿನ ಸಂಪಾಜೆ ಆಗ ನಿರ್ಜನವಾಗಿತ್ತು. 


೬೮/ ಸಮರಸ 


ಅಂದು ಈ ಪ್ರದೇಶವನ್ನು ಬೈಲೆ, ಬೈಲಳ್ಳಿ ಎಂದು ಕರೆಯುತ್ತಿದ್ದರಂತೆ. ಸಂಪಾಜೆ 
ಯೆನ್ನುವ ಹೆಸರು ಉಲ್ಲೇಖಗೊಳ್ಳುವುದು ಕ್ರಿ.ಶ. ೧೮೩೭ರ ತರುವಾಯ ಮಾತ್ರ. 
ಐತಿಹಾಸಿಕ ಹಿನ್ನೆಲೆಯಿರುವ ಪ್ರತಿಯೊಂದು ಮನೆತನಗಳಿಗೂ, ಅವುಗಳ ಮೂಲದ 
ಕುರಿತಾದ ಒಂದೊಂದು ಮೌಖಿಕ ಐತಿಹ್ಮಗಳಿರುತ್ತವೆ. ಅದರಂತೆ ಸಂಪಾಜೆಯ 
ಮನೆತನದ ಮೂಲಕ್ಕೂ ಇದೆ. ಹಿಂದೆ ಈ ಮನೆಯನ್ನು 'ನಂಜಯ್ಕನ ಮನೆ' ಯೆಂದು 
'ಮಾಡಾವು ಸಂಪಾಜೆ ಮನೆ'ಯೆಂದು ಕರೆಯುತ್ತಿದ್ದರು. ಎನ್‌.ಎಸ್‌, ದೇವಿಪ್ರಸಾದರ 
ಹೆಸರಿನ ಆದ್ಕ ಅಕ್ಬರ 'ಎನ್‌' ನಂಜಯ್ಕನ ಮನೆ ಯನ್ನು ಸಂಕೇತಿಸುತ್ತದೆ. 


ನಿರ್ದಿಷ್ಟವಾಗಿ ಕಾಲವನ್ನು ನಿರ್ಧರಿಸಿ ಹೇಳಲು ಆಧಾರಗಳಿಲ್ಲವಾದರೂ, 
ನಾಲ್ಕು ತಲೆಮಾರುಗಳ ಹಿಂದೆ ಸುಮಾರು ಕ್ರಿ. ಶ. ೧೮೩೦ರ ದಶಕದಲ್ಲಿ ಈ ವಲಸೆ 
ಪ್ರಕ್ರಿಯೆ ನಡೆದಿರಬೇಕು. ಪುತ್ತೂರು ತಾಲೂಕು ಕೆಯ್ಕೂರು ಗ್ರಾಮದ ಮಾಡಾವು 
ಮೂಲಮನೆತನದ ಹಿರಿಯರು ಈ ಪ್ರದೇಶಕ್ಕೆ ಬಂದು, ನೆಲೆಯಾದರು. ಬಂದ 
ಹಿರಿಯರಲ್ಲಿ ನಂಜಯ್ಯ ಎನ್ನುವವರು ಮೂಲ ಪುರುಷರಾಗಿದ್ದು, ಅವರು ನೆಲೆನಿಂತ ಸ್ಥಳ 
'ನಂಜಯ್ಯನ ಮನೆ 'ಯೆಂದು ಮುಂದೆ ಕರೆಯಲ್ಪಟ್ಟಿತು. ಮಾಡಾವು ಮೂಲವನ್ನು 
ಹೊಂದಿಸಿಕೊಂಡು, 'ಮಾಡಾವು ಸಂಪಾಜೆ ಮನೆ'ಎಂದು ಗುರುತಿಸಿಕೊಂಡಿತ್ತು. 


ಬ್ರಿಟಿಷರು ರೂಪಿಸಿ ಚರಿತ್ರೆಯಲ್ಲಿ ದಾಖಲಿಸಿರುವ 'ಕಲ್ಮಾಣಪ್ಪನ 
ಕಾಟಕಾಯಿ'(ದರೋಡೆ) ಎಂಬುದು ಕೆನರಾ ಜನತೆಗೆ ಕಾಲೂರಿ ನಿಂತ ಮುಳ್ಳ 
ಮೊನೆಯಂತೆ ಕಾಡುತ್ತಿರುವ, ಕೆಟ್ಟ ದಾಖಲೆ. ವಾಸ್ತವವಾಗಿ ಇದು ಬ್ರಿಟೀಷರ ವಿರುದ್ಧ 
ನಡೆದ ಮೊದಲ ಸ್ವಾತಂತ್ರ್ಯ ಹೋರಾಟ. ಕ್ರಿ.ಶ. ೧೮೩೭ರಲ್ಲಿ ನಡೆದ ಈ ಅಮರ 
ಸುಳ್ಳದ ಸ್ವಾತಂತ್ರ್ಯ ಸಮರದಲ್ಲಿ ಭಾಗಿಯಾಗಿದ್ದ ಅನೇಕ ಹೋರಾಟಗಾರರಲ್ಲಿ ಹುಲಿ 
ಕಡಿದ ನಂಜಯ್ಯನು ಒಬ್ಬ. ಈ ಹುಲಿ ಕಡಿದ ನಂಜಯ್ಯನಿಗೂ, 'ನಂಜಯ್ಕನ ಮನೆ'ಯ 
ನಂಜಯ್ಕರಿಗೂ, ಏನಾದರೂ ಸಂಬಂಧವಿದೆಯೇ? ಎನ್ನುವುದು ಸಂದಿಗ್ದ ವಿಚಾರ. 
ಆದರೂ ಈ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನವನ್ನು ಕೆ. ಆರ್‌. ವಿದ್ಯಾಧರ ಬಡ್ಡಡ್ಕ 
ರವರು ಮಾಡಿದ್ದಾರೆ. ? 


ಸಂಬಂಧವಿದೆ ಎಂದು ಸಾಧಾರವಾಗಿ ಒಪ್ಪ ವಂತಾದರೆ, ಇಂದು 


ಸಮರಸ / ೬೯ 


ಎನ್‌.ಎಸ್‌. ದೇವಿಪ್ರಸಾದರು "ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ" ದ ಕುರಿತಾಗಿರುವ 
ವಿಸ್ಮೃತಿಯ ವಿರುದ್ದ ಕಾಣುವ ಪ್ರಗತಿಪರ ಕನಸುಗಳಿಗೆ, ಮತ್ತು ಹಾಕಿಕೊಳ್ಳುತ್ತಿರುವ 
ಯೋಜನೆಗಳಿಗೆ ಒಂದು ಧನಾತ್ಮಕ ಆಯಾಮ ಲಭಿಸುತ್ತದೆ. ಸ್ವಾತಂತ್ರ್ಯಕ್ಕಾಗಿ 
ಹೋರಾಡಿದ ವೀರರ ಮನೆತನವೆಂಬ ಹೆಗ್ಗಳಿಕೆ ಸಂಪಾಜೆ ಮನೆಗೂ ಸಲ್ಲುತ್ತದೆ. 


"ಮನೆಯೆಂಬುದು ಸಾಮಾನ್ಯ ಕಟ್ಟಡಗಳಿಂದ ಭಿನ್ನವಾದುದು. ಅದು ವಾಸಿಸಲು 
ಇರುವ ಜಾಗ ಮಾತ್ರವಲ್ಲ. ಅದು ಒಟ್ಟು ಬದುಕಿಗೆ ಅರ್ಥ ನೀಡುವ ನೆಲೆ. ಮನೆ 
ವಾಸಿಸುವವರ ಮನೋಧರ್ಮವನ್ನು ಅಭಿವ್ಯಕ್ತಿ ಪಡಿಸುವಂತಿರುತ್ತದೆ. ಕುಟುಂಬದ 
ಒಟ್ಟು ಸಾಂಸ್ಕೃತಿಕ ಸಂಕೀರ್ಣತೆಯನ್ನು ಹೊಂದಿ ಅದರ ನಿರ್ಮಾಣದ ಹಿಂದಿರುವ 
ಆಲೋಚನಾ ವಿಧಾನವನ್ನು ವ್ಯಕ್ತಪಡಿಸುತ್ತದೆ. ಸಾಮಾಜಿಕವಾಗಿ ರಾಜಕೀಯ, 
ಆಡಳಿತಾತ್ಮಕ , ಆರ್ಥಿಕವಾಗಿ , ಧಾರ್ಮಿಕವಾಗಿ ಪಡೆದುಕೊಂಡಿರುವ ಸ್ಥಾನಮಾನದ 
ನೆಲೆಗಟ್ಟುಗಳನ್ನು ಪ್ರತಿನಿಧಿಸುವಂತಿರುತ್ತದೆ." * 


ಮನುಷ್ಯರು ವಾಸಿಸುವ ಕಟ್ಟಡವನ್ನು ಮಾತ್ರ ಮನೆಯೆನ್ನಲಾಗದು. ಅವರ 
ಬದುಕಿಗೆ ಅನಿವಾರ್ಯ ಅಗತ್ಯಗಳಾಗಿರುವ ಕೊಟ್ಟಿಗೆ ಹಟ್ಟಿಗಳು, ಭೂತಸ್ವಾನ, ಮಾಡ 
ಗುಡಿಗಳಿಂದ ಕೂಡಿದ ಒಟ್ಟು ಆವರಣ ಮನೆಯೆಂದು ಕರೆಯಿಸಿಕೊಳ್ಳುತ್ತದೆ. ಅಂಗಳದ 
ತುಳಸಿ ಕಟ್ಟೆಯಿಂದ ಜಗಲಿಗೆ, ಜಗುಲಿಯಿಂದ ಅಡುಗೆಮನೆ, ಅಡುಗೆ ಮನೆಯಿಂದ 
ದೈವದ ಮನೆಗೆ ಆಚರಣೆಗಳ ಹಿನ್ನೆಲೆಯಲ್ಲಿ ನೇರ ಸಂಬಂಧವೇರ್ಪಡುತ್ತದೆ. ಮನೆಯ 
ರಚನೆಯಲ್ಲಿ'ವಾಸ್ತುಶಿಲ್ಪ'ಮುಖ್ಯವಾದುದು. ಮನೆಯೊಂದನ್ನು ರೂಪಿಸಿಕೊಳ್ಳುವಾಗ 
ಅದು ಸುಂದರವಾಗಿಯೂ, ಅತ್ಮಂತ ಕಲಾತ್ಮಕವಾಗಿಯೂ ಇರಬೇಕೆಂದು ಜನಪದರು 
ಸಹಜವಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಈ ಚೌಕಟ್ಟಿನಲ್ಲಿ ಸಂಪಾಜೆ ಮನೆಯನ್ನು 
ಪರಿಚಯಿಸಿಕೊಳ್ಳಬಹುದು. 


ಈಗ ಇರುವ ಸಂಪಾಜೆ ಮನೆಯ ನಿರ್ಮಾಣ ಕಾರ್ಕ ಮೂರು ಹಂತಗಳಲ್ಲಿ 
ನಡೆದಿದೆ. ಮನೆತನದ ಹಿರಿಯರು ವಾಸಿಸಿದ ಮೂಲ ಮನೆ ಪಶ್ಚಿಮಾಭಿಮುಖವಾಗಿ 
ಇವತ್ತೂ ಇದೆ. ಹಿರಿಯರ ಕಾಲದಲ್ಲದು ಮುಳಿಹುಲ್ಲಿನ ಮನೆಯಾಗಿತ್ತು. ಈಗ ಅದು 
ಮಂಗಳೂರು ಹಂಚಿನ ಹೊದಿಕೆಯನ್ನು ಹೊಂದಿ 'ಜಾಲ್‌ ಕೊಟ್ಟಿಗೆ'ಎಂದು 
ಕರೆದುಕೊಳ್ಳುತ್ತದೆ. ವ್ಯವಸಾಯ ಸಂಬಂಧಿ ಕಾರ್ಯಗಳಿಗೆ ಮತ್ತು ದಾಸ್ತಾನು 


೭೦ / ಸಮರಸ 
ಕೊಟ್ಟಿಗೆಯಾಗಿ ಉಪಯೋಗವಾಗುತ್ತಿದೆ. 


ರಾಜಕೀಯ ಆಡಳಿತಾತ್ಮಕವಾಗಿ ಈ ಮನೆತನಕ್ಕೆ ಪಟೇಲ ಸ್ಥಾನವಿತ್ತು. 
ವಿಸ್ತಾರವಾದ ಭೂ ಹಿಡುವಳಿದಾರರಾಗಿದ್ದ ಈ ಮನೆತನಕ್ಕೆ ಒಕ್ಕಲು ಸಕ್ಕಲುಗಳ 
ಬಾಹುಳ್ಕ ಹೆಚ್ಚು. ಸಾಮಾಜಿಕ-ಸಾಂಸ್ಕೃತಿಕವಾದ ಮುಂದಾಳುತ್ವ ಈ ಮನೆಯ 
ಯಜಮಾನರಿಗಿತ್ತು. ಶೈಕ್ಷಣಿಕವಾಗಿಯೂ ತನ್ನ ಪರಿಸರದ ಸಮುದಾಯವನ್ನು 
ಮುನ್ನಡೆಸುವ ಎಚ್ಚರವಿದ್ದ ಪಟೇಲ್‌ ಸಣ್ಣಯ್ಯನವರು ಯೋಚಿಸಿ ಅನುಕೂಲದ ಮತ್ತು 
ಗೌರವ ಪ್ರತಿಷ್ಠೆಯ ದೃಷ್ಠಿಯಿಂದ ವಿಶಾಲವಾದ ಮಾಳಿಗೆ ಮನೆಯ ನಿರ್ಮಾಣ 
ಯೋಜನೆಯನ್ನು ರೂಪಿಸಿದರು. ಸಮಾಜ ಮುಖಿ ಕುಟುಂಬವೊಂದು ಹಲವು 
ಆಯಾಮಗಳಲ್ಲಿ ತೆರೆದುಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ದೊಡ್ಡ ಮನೆಯ ಕಲ್ಪನೆ 
ಮಹತ್ವದ್ದು. ಪಟೇಲ್‌ ಸಣ್ಣಯ್ಯನವರು ಕಟ್ಟಿಸಿದ ಹೊಸಮನೆ ಕೊಡಗರಸ 
ದೊಡ್ಡವೀರರಾಜ ಕ್ರಿ. ಶ. ೧೭೯೫ ರಲ್ಲಿ ಕಟ್ಟಿಸಿದ ನಾಲ್ಕುನಾಡು ಅರಮನೆಯನ್ನು 
ಹೋಲುವಂತಿದೆ. ಅಂತರ ಮಾಡುಗಳಿಂದ ಆವರಣಗೊಳ್ಳುವ ಮನೆಯ ಮುಖ್ಯಭಾಗ 
ಮಾಳಿಗೆಯನ್ನು ಹೊಂದಿದೆ. ಮನೆಯ ಎದುರು ಭಾಗದಲ್ಲಿ ಸಣ್ಣ ಮೊಗಸಾಲೆ. ಆ 
ಮೂಲಕ ಪ್ರವೇಶ ಮಾಡಿದರೆ, ಜಗಲಿ. ಜಗಲಿ ಗೋಡೆಗಳಿಂದ ಮುಕ್ತವಾಗಿ ದರಿಗಳಿಂದ 
ಕೂಡಿತ್ತು. ಪ್ರಸಾದರ ಕಾಲದಲ್ಲಿದು ಕಿಟಿಕಿ ಬಾಗಿಲುಗಳಿಂದ ಪರಿವರ್ತಿತವಾಯಿತು. 
ಜಗಲಿಯನ್ನು ಹೊಂದಿಕೊಂಡಂತೆ ಚಾವಡಿ. ಚಾವಡಿಯಲ್ಲಿ'ಬಾಜಿರವನ್ನು ಹೊಂದಿಕೊಂಡು 
ಕಾಷ್ಠ ಶಿಲ್ಪದಿಂದ ಕೂಡಿದ ಬೋಧಿಗೆ ಕಂಬಗಳು. ಚಾವಡಿಯ ಮೂಲಕ ಒಳ ಪ್ರವೇಶ 
ಮಾಡಿದರೆ ನೇರ ನಡುಕೋಣೆ. ಪಕ್ಕದಲ್ಲಿ ಕಲೆಂಬಿ ಕೋಣೆ. ಎಡಭಾಗದಲ್ಲಿ 
ಆಗ್ನೇಯವನ್ನು ಹೊದಿಕೊಂಡಂತೆ ಕನ್ನಿ ಕಂಬವಿರುವ ದೇವರ ಕೋಣೆ, ಹೊರ ದ್ವಾರದ 
ಮೂಲಕ ಹೊರ ನೋಡಿದರೆ ಹೊರ ಜಗಲಿ ಚಾವಡಿಯ ಎಡಭಾಗದಲ್ಲಿ ಮಾಳಿಗೆಗೆ 
ಹತ್ತುವ ದಾರಿ ಇದೆ. ಉತ್ತರ ದಿಕ್ಕನ್ನು ಹೊಂದಿಕೊಂಡಂತೆ ವಾಯುವ್ಯದಲ್ಲಿ ಅಡುಗೆ ಮನೆ. 
ಇದರಿಂದ ಮುಖ್ಯ ಮನೆಯನ್ನು ಬೇರ್ಪಡಿಸುವಂತೆ ಸಣ್ಣ ಜಗಲಿ. ಮನೆಯ ಹಿಂಭಾಗದಲ್ಲಿ 
ಅಂದರೆ ಪಶ್ಚಿಮದಲ್ಲಿ ಕೃಷಿ ಸಂಬಂಧಿ ಕೆಲಸ ಕಾರ್ಯಗಳಿಗಾಗಿ ಕೊಟ್ಟಿಗೆ, ಹಟ್ಟಿಗಳು, 
ಬಚ್ಚಲು ಕೋಣೆಗಳಿದ್ದುವು. ಮನೆಯ ತಳಭಾಗದ ವಿನ್ಕಾಸಗಳನ್ನೂ ಹೊಂದಿಕೊಂಡಂತೆ 
ಮಾಳಿಗೆಯಲ್ಲೂ ವಿಶಾಲವಾದ ಚಾವಡಿ. ಸಂಖ್ಯೆಯಲ್ಲಿ ಮೂರು ಮಲಗುವ ಕೋಣೆಗಳಿವೆ. 


ಸಮರಸ / ೭೩೧ 


ಈ ಮೇಲ್ಜಾವಡಿಯಲ್ಲಿ ವಿಶೇಷವಾದ ಹಾಸು ಮಂಚವಿತ್ತು. ಮಡಚಿಟ್ಟರೆ ಕಿಟಿಕಿ 
ಮುಚ್ಚಿಕೆಯಾಗುತ್ತಿತ್ತು. ಬಿಡಿಸಿಟ್ಟರೆ ಮಲಗುವ ಮಂಚವಾಗುತ್ತಿತ್ತು. ಆ ಬಗೆಯ ಚತುರ 
ಕೈಕೆಲಸ ಅವರದ್ದಾಗಿತ್ತು. ಈ ಬಗೆಯ ವಿನ್ಮಾಸದ ಹೊಸಮನೆಯನ್ನು ಪಟೇಲ್‌ 
ಸಣ್ಣಯ್ಯನವರು ೧೯೨೦ರಲ್ಲಿ ಕಟ್ಟಿಸಿದರು. ಮನೆಯ ಗೃಹ ಪ್ರವೇಶ ಸಮಾರಂಭ ದಿನಾಂಕ 
೨೨.೦೪.೧೯೨೦. ಎರಡು ಜೋಡಿ ಶುಭವಿವಾಹದೊಂದಿಗೆ ನೆರವೇರಿದ್ದು ಇವತ್ತಿಗೆ 
ಚರಿತ್ರೆ. 


ಪಟೇಲ್‌ ಸಣ್ಣಯ್ಕನವರ ಕಾಲದಲ್ಲಿ ಭತ್ತವೇ ಪ್ರಧಾನ ಬೆಳೆಯಾಗಿತ್ತು. 
ಕೆಲಸದಾಳುಗಳ ಸಂಖ್ಯೆ ಹೆಚ್ಚು. ಶಿಕ್ಷಣ ಪ್ರೇಮಿಯಾಗಿದ್ದ ಪಟೇಲರ ಬಾಂಧವರ 
ನೆಂಟರಿಷ್ಟರ ಮಕ್ಕಳೂ ಸಹ ಈ ಮನೆಯಿಂದಲೇ ಶಾಲೆಗೆ ಹೋಗಿ ಬರುತ್ತಿದ್ದರು. ಈ 
ಕಾರಣಗಳಿಂದಾಗಿ ವಿಸ್ತಾರವಾದ ಅಡುಗೆ ಮನೆ ಊಟದ ಮನೆ ಅನಿವಾರ್ಯವಾಗಿತ್ತು. 
ಪಟೇಲರಾದ ಕಾರಣ ಊರಿನ ನ್ಯಾಯ ತೀರ್ಮಾನ ಮಾಡುವ ಕಾರ್ಯವೂ ಇತ್ತು. 
ಹಾಗಾಗಿ ಬಂದು ಹೋಗುವವರ ಸಂಖ್ಯೆಯೂ ದೊಡ್ಡದಾಗಿತ್ತು. ಆಗ 
ಉಪಯುಕ್ತವಾಗಿದ್ದ ಮನೆಯ ಭಾಗಗಳು ೧೯೭೦ರ ಕಾಲಕ್ಕಾಗುವಾಗ ಉಪಯೋಗದ 
ದೃಷ್ಟಿಯಲ್ಲಿ ಹೆಚ್ಚುವರಿಯಾಗಿ ಕಂಡುಬಂದುವು. ಭತ್ತ ಬೆಳೆಯುವ ಗದ್ದೆಗಳು ಕಂಗಿನ 
ತೋಟಗಳಾದದ್ದು, ಬಂದು ಹೋಗುವವರ ಸಂಖ್ಯೆ ಕಡಿಮೆಯಾದದ್ದು. 
ಸ್ವಾತಂತ್ರ್ಯೋತ್ತರದಲ್ಲಿ ಸರಕಾರ ಮತ್ತು ಪಟೇಲ ಸ್ಥಾನದ ಮೂಲಕ ಆ ಮನೆಗೆ 
ಇದ್ದ ಅಧಿಕಾರ ಸಂಬಂಧಗಳು ಕಳಚಿಕೊಂಡದ್ದು, ಹೀಗೆ ಕಾಲದ ಗತಿ ಶೀಲತೆಯಲ್ಲಿ 
ವರ್ತಮಾನ ಲೀನವಾದಾಗ, ಮನೆಯ ವಿಶಾಲವಾದ ಅಡುಗೆ ಮನೆ, ಊಟದ ಮನೆ, 
ದಾಸ್ತಾನು ಕೋಣೆ ಯಥಾ ಸ್ಥಿತಿಯಲ್ಲೆ ರೂಪಾಂತರಗೊಂಡು tached Bed 
RಂಂmMಗಳಾದುವು. ಹೀಗೆ ಎರಡನೆ ಹಂತದಲ್ಲಿ ಕುಟುಂಬ ಸದಸ್ಕರ ಅನುಕೂಲಕರ 
ದೃಷ್ಟಿಯಿಂದ ಮನೆ ಆಧುನಿಕ ಆವಿಷ್ಕಾರಕ್ಕೆ ಒಳಗಾಯಿತು. 


ಈಗ ಆ ಮನೆ 'ನಾಲ್ಕು ಸೂತ್ರದ' ಮನೆಯ ವಿನ್ಯಾಸವನ್ನು ಪಡೆದು ಕೊಂಡಿದೆ. 
ಪಟೇಲ್‌ ಸಣ್ಣಯ್ಯನವರ ಕಾಲದಲ್ಲಿ ಹಿಂಭಾಗದಲ್ಲಿದ್ದ ಕೊಟ್ಟಿಗೆಗೆ ಮುಖ್ಯಮನೆಯನ್ನು 
ಜೋಡಣೆ ಮಾಡುವ ಆಲೋಚನೆ ಇತ್ತಂತೆ. ಈ ಆಲೋಚನೆಯನ್ನು ೧೯೯೦ರ 
ದಶಕದಲ್ಲಿ ಮಗ ಎನ್‌.ಎಸ್‌. ದೇವಿಪ್ರಸಾದರು ಅನುಷ್ಠಾನಗೊಳಿಸಿದರು. ಈ 


೭೨ / ಸಮರಸ 


ಯೋಜನೆಯ ಅನುಷ್ಠಾನ ಮನೆಯ ಮೂರನೇ ಅವಿಷ್ಕಾರಕ್ಕೆ ಕಾರಣವಾಯಿತು. ಈ 
ಹಿನ್ನೆಲೆಯಲ್ಲಿ ಈಗಿರುವ ಮನೆಯ ವಾಸ್ತು ಕಲ್ಪನೆಯ ಕುರಿತಾಗಿ ಮಾತಾಡಿದರೆ, 
ಎನ್‌.ಎಸ್‌. ದೇವಿಪ್ರಸಾದರು ಹೀಗೆ ವಿವರಿಸುತ್ತಾರೆ. ಮನೆ ಕಲಾತ್ಮಕವಾಗಿ ಮತ್ತು 
ಸುಂದರವಾಗಿರಬೇಕೆನ್ನುವುದು ನಮ್ಮ ತಂದೆಯವರಿಂದ ಬಂದ ಸಂಸ್ಕಾರ. ಅವರು 
ಹಾಗೆಯೆ ಮನೆಯನ್ನು ರೂಪಿಸಿದ್ದರು ಕೂಡಾ. ನಾನು ಅದನ್ನು ಪರಂಪರೆಯೊಂದಿಗೆ 
ಆಧುನಿಕತೆಯನ್ನು ಹೊಂದಿಸಿಕೊಂಡು ಮುಂದುವರಿಸುತ್ತಿದ್ದೇನೆ. ಮನೆಯ 
ವಿಸ್ತಾರವನ್ನು ಹೆಚ್ಚುಗೊಳಿಸುತ್ತಿದ್ದೇವೆಯೇ ಹೊರತು ಮೊದಲಿನದರಲ್ಲಿ 
ಒಂದಂಗುಲವನ್ನೂ ಬಿಟ್ಟಿಲ್ಲ. ಮನೆಯ ಈಗಿನ ರಚನೆಗಳನ್ನು ರೂಪಿಸಿಕೊಳ್ಳುವಾಗ 
ನಾವು ಬಹಳಷ್ಟು ಯೋಚನೆ ಮಾಡಿ ಚರ್ಚಿಸಿದ್ದೇವೆ. ಈ ಕಾರ್ಯದಲ್ಲಿ ನನ್ನ 
ಕೇರಳದ ಸ್ನೇಹಿತರ ಮಗ ಆರ್ಕಿಟೆಕ್ಚರ್‌ ಇಂಜಿನಿಯರ್‌ ಮಿ. ಜಾರ್ಜ್‌ ಬಹಳಷ್ಟು 
ಸಹಕರಿಸಿದ್ದಾರೆ. ಯೋಜನೆಯನ್ನು ರೂಪಿಸಿಕೊಟ್ಟವರೂ ಅವರೆ. ಆರ್‌.ಸಿ.ಸಿ. ಛಾವಣಿ 
ಹಾಕುವ ಅಭಿಪ್ರಾಯಗಳನ್ನು ಅನೇಕರಿತ್ತರಾದರೂ ನಾವು ಅದನ್ನು ನಿರಾಕರಿಸಿದೆವು. 
ಮನೆಯಲ್ಲಿ ಅನುಕೂಲದ ದೃಷ್ಟಿಯಿಂದ ನ್ಯೂನತೆ ಇರಬಾರದು. ಆ ದೃಷ್ಟಿಯಿಂದ 
ಮನೆಯನ್ನು ಸುಂದರವಾಗಿಯೂ, ಕಲಾತ್ಮಕವಾಗಿಯೂ ಹೊಂದಿಸುವುದು ನಮ್ಮ 
ಉದ್ದೇಶವಾಗಿತ್ತು ಎನ್ನುತ್ತಾರೆ. 


ರೂಪಿಸಿಕೊಂಡ ಯೋಜನೆಯಂತೆ ಮುಖ್ಯ ಮನೆಯ ಹಿಂಭಾಗದಲ್ಲಿ ಎಡ ಬಲ 
ಭಾಗಗಳಿಂದ ಮಾಡುಗಳನ್ನು ವಿಸ್ತರಿಸಿ ಹಿಂದೆ ಇದ್ದ ಕೊಟ್ಟಿಗೆಯನ್ನೆ ಪರಿಷ್ಕರಿಸಿ, 
ಹೊಸದಾಗಿ ಹೊಂದಿಸಿ ಕಟ್ಟಲಾಗಿದೆ. ನಾಲ್ಕು ಭಾಗಗಳಿಂದ ಮಾಡುಗಳು ಪರಸ್ಪರ 
ಜೋಡಣೆಯಾಗಿ ಮಧ್ಯ ಭಾಗದಲ್ಲಿ ತಾನಾಗಿಯೇ ಅಂಕಣ ನಿರ್ಮಾಣ ವಾಗಿದೆ. 
ನಮ್ಮ ಗ್ರಾಮೀಣ ಪರಿಸರದ ಜನರ ಮನಸ್ಸು ಮುಕ್ತವಾಗಿರುವಂತೆ ಅಲ್ಲಿನ 
ಮನೆಗಳು ಸಹ ವಿಸ್ತಾರತೆಯಲ್ಲಿ ಮುಕ್ತವಾಗಿರುತ್ತವೆ. ಈ ಬಗೆಯನ್ನು ಕಾಂಕ್ರೀಟ್‌ 
ಕಟ್ಟಡಗಳಲ್ಲಿ ಕಾಣಲು ಸಾಧ್ಯವಾಗದು. ಈ ಮನೆಯನ್ನು ನೋಡಿದರೆ, ಚಾವಡಿ, 
ಜಗಲಿ, ಅಂತರ, ಮೊಗಸಾಲೆ, ಅಂಕಣ ಹೀಗೆ ತೆರೆದುಕೊಂಡಿರುವ ಭಾಗಗಳೇ 
ಹೆಚ್ಚಾಗಿವೆ. ಕಾಂಕ್ರೀಟ್‌ ಕಟ್ಟಡ ನಿರ್ಮಿಸುವ 'ಯುನಿಫಾರಂ' ತರ ಏಕ ರೀತಿಯ 
ರಚನೆಗಳು ಶುಷ್ಕವಾಗಿಬಿಡುತ್ತವೆ. ಬೆಂಕಿ ಕುಲುಮೆಗಳಾಗುತ್ತವೆ. ಈ ಎಲ್ಲಾ ಯಣಾತ್ಮಕ 


ಸಮರಸ /೭೩ : 


ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಗ್ರಾಮೀಣರು ಈ ಆಧುನಿಕ ಸಂದರ್ಭಗಳಲ್ಲೂ 
ಮರ ಮಟ್ಟುಗಳ ಮನೆಗಳನ್ನು ಇಷ್ಟಪಡುತ್ತಾರೆನ್ನುವ ಅಂಶ ಈ ಮನೆಯಲ್ಲೂ 
ಗೋಚರಿಸುತ್ತದೆ. 

ಹೊರ ಭಾಗದಲ್ಲಿ ನಿಂತು ಮನೆಯನ್ನೊಮ್ಮೆ ಪರಿವೀಕ್ಷಿಸಿದರೆ ಮೇಲ್ನೋಟಕ್ಕೆ 
ಬ್ರಿಟಿಷ್‌ ಮಾದರಿಯ ಮನೆಗಳನ್ನು ನೆನಪಿಸುತ್ತದೆ. ತುಳುನಾಡು ಮತ್ತು ಕೊಡಗು 
ಜಿಲ್ಲೆಗಳ ಗಡಿ ಪ್ರದೇಶದಲ್ಲಿರುವ ಈ ಮನೆ ಎರಡು ವಿಭಿನ್ನ ಸಂಸ್ಕೃತಿಗಳ 
ಹೊಂದಾಣಿಕೆಯ ಮತ್ತು ಬ್ರಿಟೀಷರು ಕೊಡಗರ ಮೇಲೆ ಬೀರಿದ ಸಾಂಸ್ಕೃತಿಕ ಪ್ರಭಾವದ 
ಛಾಯೆಯನ್ನು ಪ್ರತಿಬಿಂಬಿಸುವಂತಿದೆ. ಹವಾಮಾನದ ದೃಷ್ಟಿಯಿಂದಲೂ ಪಶ್ಚಿಮ ಘಟ್ಟಕ್ಕೆ 
ತಳಭಾಗದಲ್ಲಿರುವ ಇಲ್ಲಿ ದಕ್ಷಿಣಕನ್ನಡ ಜಿಲ್ಲೆಯ 'ಬೆಚ್ಚನೆಯ' ಹವೆಗಿಂತ ಕೊಡಗಿನ 
'ತಂಡಿ'ಯ ಅನುಭವವೆ ಹೆಚ್ಚು. 


ಮನೆಯ ಕಲಾತ್ಮಕತೆ ಅನಾವರಣಗೊಳ್ಳುವುದು ಬಳಸಿದ ಮರಮಟ್ಟುಗಳಲ್ಲಿ 
ಮತ್ತು ಕೆತ್ತನೆಗಳಲ್ಲಿ. ಈ ಮನೆಯ ಚಾವಡಿ ಪ್ರವೇಶ ಮಾಡಿದ ತಕ್ಷಣ ನಮ್ಮ 
ಗಮನವನ್ನು'ಬೋದಿಗೆ'ಕಂಬಗಳು ಸೆಳೆಯುತ್ತವೆ. ಪ್ರಮಾಣದಲ್ಲಿ ಮತ್ತು ಕೆತ್ತನೆಯ 
ವಿನ್ಮಾಸಗಳಲ್ಲಿ ಇವುಗಳು ಮನೆಗೊಂದು ಭವ್ಯತೆಯನ್ನು ನೀಡುತ್ತವೆ. ಬೋದಿಗೆ 
ಕಂಬಗಳ ಪೀಠದ ಭಾಗವನ್ನು ಜನಪದರು 'ಬಾಜಿರ'ವೆಂದು ಕರೆಯುತ್ತಾರೆ. ಇದು 
ಕುಳಿತುಕೊಳ್ಳಲು ಆಸನವಾಗಿಯೂ ಉಪಯೋಗವಾಗುವ ಸ್ಥಳ. ಇದನ್ನು 
ಸಾಮಾನ್ಯವಾಗಿ ಮರದಿಂದಲೇ ರಚಿಸಲಾಗುತ್ತದೆ. ಆದರೆ ಈಗ ಈ ಮನೆಯ 
ಪಬಾಜಿರ ಪಕಾಂಕ್ರೀಟ್‌ನಿಂದ ರಚನೆಯಾಗಿದೆ. ಹಿಂದೆ ಅದು ಮರದ್ದಾಗಿತ್ತು. ಗೆದ್ದಲು 
ಹಿಡಿದು ಹಾಳಾದ ಕಾರಣ ಬದಲಾಯಿಸಲಾಗಿದೆ. ಪಟೇಲ್‌ ಸಣ್ಣಯನವರ ಕಾಲದಲ್ಲಿ 
ಬದಲಾಯಿಸಿದ ಸಂದರ್ಭವನ್ನು, ತಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದಾಗಿನ 
ಕಾಲದ ನೆನಪಿನಿಂದ, ಎನ್‌.ಎಸ್‌.ದೇವಿಪ್ರಸಾದ್‌ ವಿವರಿಸುತ್ತಾರೆ. ಸಾಂಪ್ರದಾಯಿಕ 
ತಂತ್ರಜ್ಞಾನದಿಂದ 'ಬೋದಿಗೆ' ಕಂಬಗಳನ್ನು ಕೀಳದೆ, ಮನೆಯ ಮುಚ್ಚಿಗೆಗೆ ಸ್ವಲ್ಪವೂ 
ಹಾನಿಯಾಗದಂತೆ ಅವುಗಳು ಯಥಾ ಸ್ಲಿತಿಯಲ್ಲಿರುವಂತೆ ಹಾಳಾದ ಬಾಜಿರವನ್ನು 
ಬದಲಾಯಿಸಲಾಯಿತಂತೆ. ಕಾಂಕ್ರಿಟ್‌ನಿಂದ ನಿರ್ಮಾಣದಿಂದ 'ಬಾಜಿರ'ವನ್ನು ಈಗ 
ಆಧುನಿಕ ಪೀಠೋಪಕರಣಗಳಿಂದ ಅಲಂಕರಿಸಲಾಗಿದೆ. 


೭೪ / ಸಮರಸ 


ಚಾವಡಿಯಿಂದ ಒಳಾಂಗಣಕ್ಕೆ ಬಂದಾಗ 'ರಾಯಲ್‌' ಅನ್ನಿಸುವ 
ಪೀಠೋಪಕರಣಗಳಿಂದಲಂಕೃತವಾದ ನಾಲ್ಕು ಬದಿಯಿಂದಲೂ ನಾಲ್ಕು ಮುಕ್ತ 
ಚಾವಡಿಗಳು ಸಿಗುತ್ತವೆ. ಆಕಾಶಕ್ಕೆ ತೆರೆದುಕೊಂಡಿರುವ ಅಂಕಣ. ಈ ಅಂಕಣ ನಾಲ್ಕು 
ಕಡೆಗಳಿಂದಲೂ ಕಾಷ್ಟಶಿಲ್ಪಗಳಿರುವ 'ಬೋದಿಗೆ' ಕಂಬಗಳಿಂದ ಕೂಡಿದೆ. ಈ ಕಂಬಗಳ 
ಮೇಲ್ಭಾಗದಿಂದ ಮನೆ ಮಾಡುಗಳು ಆರಂಭವಾಗುತ್ತವೆ. ಮಾಡಿನ ನಾಲ್ಕು ಮೂಲೆಗಳ 
ನೀರು ಈ ಅಂಕಣಕ್ಕೆ ಬೀಳುತ್ತದೆ. ಸಾಮಾನ್ಯವಾಗಿ ನಾಲ್ಕಂಕಣದ ಮನೆಗಳ ಅಂಕಣ 
ಕಿರಿದಾಗಿದ್ದರೆ ಈ ಮನೆಯ ಅಂಕಣ ವಿಶಾಲವಾಗಿದೆ. ಪಶ್ಚಿಮದ ಭಾಗದಲ್ಲಿರುವ 
ಚಾವಡಿಯು ಊಟದ ಮನೆ. ವಾಯುವ್ಯವನ್ನು ಹೊಂದಿಕೊಂಡಂತೆ ಅಡುಗೆ ಮನೆ ಇದೆ. 
ಮನೆಯ ದಕ್ಷಿಣಭಾಗದಲ್ಲಿ ಮನೆಯನ್ನು ಹೊಂದಿಕೊಂಡಂತೆ ದಾಸ್ತಾನು ಕೊಟ್ಟಿಗೆ 
ಪ್ರತ್ಯೇಕವಾಗಿದೆ. ಕೊಟ್ಟಿಗೆಯಷ್ಟೇ ಗಾತ್ರದ 'ಪತ್ತಾಯ' ಇರುವುದು ಇಲ್ಲಿನ ವೈಶಿಷ್ಟ್ಯ. 
ಭತ್ತ ಮತ್ತು ಅಡಿಕೆ ದಾಸ್ತಾನು ಮಾಡುವ ಈ ಪತ್ತಾಯಕ್ಕೆ ಉಪಯೋಗಿಸಿರುವ 
ದಪ್ಪಮರದ ಮೌಲ್ಯ ಅಂದಾಜಿಗೆ ನಿಲುಕದು. ಮನೆಯ ಈಶಾನ್ಕ ಭಾಗದಲ್ಲಿ ಮನೆಯ 
ಬಾವಿ ಇದೆ. ಆರಂಭದಲ್ಲಿ ಮನೆಯನ್ನು ಕಲ್ಪಿಸಿ, ರೂಪಿಸಿದ ಪಟೇಲ್‌ 
ಸಣ್ಣಯ್ಯನವರು 'ವಾಸ್ತು'ವನ್ನು ಅಕ್ಷರಶಃ ಪಾಲಿಸಿದ್ದಾರೆ. ಜನಪದರ ಲೋಕದೃಷ್ಟಿಯನ್ನು 
ಪುಷ್ಟೀಕರಿಸಿದ್ದಾರೆ. 

ಅಗತ್ಯತೆ ಮತ್ತು ಅನುಕೂಲತೆಯ ಹಿನ್ನಲೆಯಲ್ಲಿ ಬೇರೆ, ಬೇರೆ ಸಂದರ್ಭಗಳಲ್ಲಿ 
ರೂಪುಗೊಂಡಿರುವ ಈ ಮನೆ ಈಗ ಬಾಹ್ಮರಚನೆಯಲ್ಲಿ ಸುಳ್ಳ ಪರಿಸರದ ಗೌಡರ 
ನಾಲ್ಕು ಸೂತ್ರದ ಮನೆಯನ್ನು ಹೊಲುತ್ತದೆ. ಆದರೆ ಒಳರಚನೆಯ ವಿನ್ಮಾಸಗಳಲ್ಲಿ 
ಭಿನ್ನವಾಗಿದೆ. ನಾಲ್ಕು ಸೂತ್ರದ ಮನೆಗಳಲ್ಲಿ ಮನೆಯ ಸದಸ್ಕರು ವಾಸಿಸುವುದರೊಟ್ಟಿ ಗೆ 
ಅವರ ಮನೆ ದೈವ ದೇವರು ವಾಸಿಸುತ್ತಾರೆ. ನಾಲ್ಕು ಸೂತ್ರದ ಮನೆಯ 
ಕೋಣೆಗಳೆಲ್ಲವೂ ಆ ಮನೆಯ ದೈವ, ದೇವರ ಹೆಸರಿನಿಂದಲೇ ಗುರುತಿಸಿಕೊಳ್ಳುತ್ತವೆ. 
ಆದರೆ ಈ ಮನೆಯಲ್ಲಿ ದೇವರ ಕೋಣೆಯನ್ನುಳಿದಂತೆ ಬೇರೆ ಯಾವ ದೈವದ 
ಕೋಣೆಗಳೂ ಇಲ್ಲ. ಬದಲಾಗಿ '//6॥ furnished’ ನಾಲ್ಕು ಮಲಗುವ 
ಕೋಣೆಗಳಿವೆ. 'ನಾಲ್ಕು ಸೂತ್ರದ' ಮನೆಯಲ್ಲಿ ಒಳಾಂಗಣವನ್ನು ಹೊಂದಿಕೊಂಡಂತೆ 
ಇರುವ ಕೋಣೆಗಳು ಈ ಮನೆಯಲ್ಲಿಲ್ಲ. ಅವು ಇಲ್ಲಿ ತೆರೆದ ಚಾವಡಿಗಳಾಗಿ 


ಸಮರಸ / ೭೫ 


ಆಧುನಿಕ ಶೈಲಿಯ ಪೀಠೋಪಕರಣಗಳಿಂದ ಅಲಂಕೃತವಾಗಿವೆ. ಬಂದ ಅತಿಥಿಗಳು 
ತಮಗಿಷ್ಟವಾದ ಯಾವ ಚಾವಡಿಯಲ್ಲಾದರೂ ಇರುವುದಕ್ಕೆ ಮುಕ್ತತೆ ಇದೆ. 
ಮನೆಯವರ ಅಭಿರುಚಿ, ಅಚ್ಚುಕಟ್ಟುತನ ಪ್ರತಿಯೊಂದರಲ್ಲೂ ಅನಾವರಣಗೊಳ್ಳುತ್ತವೆ. 
ಈಗ ಈ ಮನೆ ನಾಲ್ಕುಸೂತ್ರದ ಮನೆಯಂತೆ ಕಾಣುತ್ತದೆಯಾದರೂ ಮೂಲತಃ 
ಇದು ನಾಲ್ಕು ಸೂತ್ರದ ಮನೆಯ ರಚನಾ ದೃಷ್ಟಿಯಿಂದ ರೂಪಿಸಲಾದ ಮನೆಯಲ್ಲ. 
ಸಂಪ್ರದಾಯದ ಬಗ್ಗೆ ಗೌರವವಿದ್ದ ಪಟೇಲ್‌ ಸಣ್ಣಯ್ಯನವರಲ್ಲಿ ಮೂಢನಂಬಿಕೆಗಳಿಗೆ 
ಆಸ್ಪದವಿರಲಿಲ್ಲ. ಅವರಲ್ಲಿ ವೈಜ್ಞಾನಿಕ ದೃಷ್ಟಿ ಇತ್ತು. ೧೯೨೦ರಲ್ಲೂ ಅವರು 
ಹೊಸದಾಗಿ ಕಟ್ಟಿಸಿದ ಮನೆಯಲ್ಲಿ ಆರ್ಥಿಕವಾಗಿ ದುರ್ಬಲರಾದವರಿಗಾಗಿ ನೀಡಲು 
ಇಂಗ್ಲೀಷ್‌ ಮೆಡಿಸಿನ್‌ಗಳನ್ನಿಡುವ ಕಪಾಟುಗಳನ್ನು ನಿರ್ಮಿಸಿದ್ದರು ಎನ್ನವುದು ಮೇಲಿನ 
ಮಾತಿಗೆ ಪುಷ್ಕಿಯನ್ನೊದಗಿಸುತ್ತದೆ. ಈ ಮನೋಧರ್ಮ ತರುವಾಯದವರಿಲ್ಲೂ 
ಮುಂದುವರಿದಿತ್ತು. ಕಾಲ ಮತ್ತು ಅನುಕೂಲದ ದೃಷ್ಟಿಯಿಂದ ಮನೆಯಲ್ಲಿ 
ಹೆಚ್ಚುವರಿಯಾಗಿ, ರಚನೆಗಳು ಸೇರ್ಪಡೆಗೊಂಡಂತೆ, ಒಟ್ಟಾಗಿ ಮನೆಯು ಬಾಹ್ಯ 
ರಚನೆಯಲ್ಲಿ ನಾಲ್ಕು ಸೂತ್ರದ ಮನೆಯನ್ನು ಹೋಲುವಂತಾಯಿತು. 


ನಗರ ಜೀವನ, ಆದುನಿಕ ಜೀವನ ಶೈಲಿ, ಜನಪದ ಸಂಸ್ಕೃತಿಯ 
ಆನನನ್ಕತೆಯನ್ನು ಮರೆ ಮಾಡುತ್ತದೆ ನಿಜವಾದರೂ, ಸಂಪಾಜೆಯ ಈ ಮನೆಯ 
ಮಟ್ಟಿಗೆ ಆದು ಅಪವಾದ. ಈ ಮನೆಯು ಆಧುನಿಕ ಜೀವನ ಶೈಲಿಯ ಸಕಲ 
ಸಾಧ್ಯತೆಗಳನ್ನು ಹೊಂದಿಸಿಕೊಂಡಿದ್ದರೂ ಸಾಂಸ್ಕೃತಿಕವಾಗಿ ಜನಪದ ವಿನ್ಮಾಸಗಳನ್ನು 
ಕಳೆದುಕೊಂಡಿಲ್ಲ. ಈ ಮನೆ ಕೇಂದ್ರವಾಗಿದ್ದು, ಒಂದು ಆರಾಧನಾ ಸಮುಚ್ಛಯವಾಗಿ 
ಕಂಡುಬರುತ್ತದೆ. ಮನೆಯೊಳಗೆ ದೈವಗಳ ನೆಲೆಗಳಿಲ್ಲವಾದರೂ ಮನೆಯ ಆಸ್ತಿಯ 
ಆವರಣದೊಳಗೆ ಆವುಗಳ ಗುಡಿ, ಮಾಡ, ಚಾವಡಿಗಳು ಇವೆ. 


ಕೃಷಿ ಪ್ರಧಾನ ಜನಪದರಿಗೆ, ಜೀವನಾವರ್ತನ ಮತ್ತು ವಾರ್ಷಿಕಾವರ್ತನಗಳಲ್ಲಿ 
ಬರುವ ಹುಟ್ಟು, ಮದುವೆ, ಸಾವು ಹಾಗೆಯೇ ಬಿಸು, ಮನೆ ತುಂಬಿಸುವುದು, ಹೊಸತು, 
ದೀಪಾವಳಿ ಇತ್ಯಾದಿ ಆಚರಣೆಗಳು ಮುಖ್ಯವಾದವುಗಳು. ಇವೆಲ್ಲವೂ ಈ ಮನೆಯಲ್ಲಿ 
ಕಾಲಾವಧಿಯಲ್ಲಿ ನಡೆಯುತ್ತಾ ಬಂದಿವೆ. ಹರಿ ಸೇವೆ, ಕೆಂಚರಾಯನ ಸೇವೆಯಂಥ 
ದೈವಿಕ ಆರಾಧನೆಗಳು ಜರಗಿವೆ. ಪಟೇಲ್‌ ಸಣ್ಣಯ್ಯನವರು ಪ್ರತಿಯೊಂದು ಆಚರಣೆ, 


೭೬ / ಸಮರಸ 


ಹಬ್ಬ, ಆರಾಧನೆಗಳಿಗೆ ಸಂಬಂಧಿಸಿದಂತೆ ಬೇಕಾಗುವ ಸತ್ಸಂಬಂಧಿ ಸಾಹಿತ್ಯ 
ಸಲಕರಣೆಗಳನ್ನು ದಾಖಲಿಸಿಟ್ಟಿದ್ದಾರೆ. ಅದು ಇವತ್ತೂ ಕೂಡಾ ಈ ಮನೆಯ ದಾಖಲೆ 
ಕಡತಗಳಲ್ಲಿ ಆಸಕ್ತರಿಗೆ ಸಿಗುತ್ತದೆ. 


ತೌಳವ ಸಂಸ್ಕೃತಿಯಲ್ಲಿ ಬಹಳ ಅಪರೂಪವಾಗಿ ಆರಾಧನೆಗೊಳ್ಳುವ ವೀರಭದ್ರ 
ಈ ಮನೆಯ ಮನೆ ದೈವವಾಗಿ ಆರಾಧನೆಗೊಳ್ಳುತ್ತಿರುವುದು ವಿಶೇಷ ಮನೆಯ ದಕ್ಷಿಣ 
ಭಾಗದ ಅನತಿ ದೂರದಲ್ಲಿ ಈ ವೀರಭದ್ರ ದೈವದ ಗುಡಿ ಇದೆ. ಈ ದೈವಕ್ಕೆ ಕೋಲ 
ನೇಮ ಕೊಡುವ ಪದ್ಧತಿ ಇಲ್ಲ. ಪ್ರತಿ ವರ್ಷವೂ ಪೂಜೆ ನಡೆಯುತ್ತದೆ. ಈ ಸೇವೆಯನ್ನು 
ಮನೆಯ ಯಜಮಾನರು ನಡೆಸುವ ಕ್ರಮವಿಲ್ಲ. ಜಂಗಮ ಲಿಂಗಾಯಿತರೇ 
ಮಡಿಕೇರಿಯಿಂದ ಬಂದು ಕಾಲಾವಧಿ ಪೂಜೆಯನ್ನು ನೆರವೇರಿಸಿ ಕೊಡುತ್ತಾರೆ. ಸುಳ್ಕ 
ಪರಿಸರದ ಜನಾಂಗಗಳಲ್ಲಿ ವೀರಭದ್ರನನ್ನು ಮನೆ ದೈವವಾಗಿ ಆರಾಧಿಸುವ ಕ್ರಮವಿಲ್ಲ. 
ಉಳುವಾರು ಮೂಲ ಐನ್‌ಮನೆಯಲ್ಲಿ ಮಾತ್ರ ಗೊರವ(ಮುನಿಸ್ವಾಮಿ) ಗುಡಿಯಿದ್ದು, 
ಆರಾಧನೆ ನಡೆಯುವುದು ಕಂಡುಬರುತ್ತದೆ. ಸಾಮಾನ್ಯವಾಗಿ ಮಲೆನಾಡಿನ ಒಕ್ಕಲಿಗ ಗೌಡ 
ಮತ್ತು ಲಿಂಗಾಯಿತರು ವೀರಭದ್ರ ಗುಡಿಗಳನ್ನು ತಮ್ಮ ಮನೆ ಸ್ನಾನಗಳಲ್ಲಿ 
ಹೊಂದಿರುತ್ತಾರೆ ಮತ್ತು ಆರಾಧಿಸುವ ಪದ್ಧತಿ ಇದೆ. 


ಸಂಪಾಜೆಯ ಈ ಮನೆಯಲ್ಲಿ ವೀರಭದ್ರನ ಗುಡಿ ಮತ್ತು ಆರಾಧಿಸುವ 
ಪದ್ದತಿಯ ಹಿನ್ನೆಲೆಯಲ್ಲಿ, ಈ ಮನೆತನದ ಮೂಲದ ಕುರಿತಾದ ಕೆಲವು ಸಂದೇಹಗಳು 
ರೂಪುಗೊಳ್ಳುತ್ತವೆ ನಿಜವಾದರೂ ಬಹುಷ ಮಾಡಾವು ಮೂಲದಿಂದ 
ವಲಸಿಗರಾಗಿ ಬಂದ ಮನೆತನದ ಹಿರಿಯರಿಗೆ ಈ ಭೂಮಿ ಲಿಂಗಾಯಿತರಿಂದ 
ವರ್ಗಾವಣೆಗೊಂಡದ್ದಾಗಿರಬೇಕು. ಆಸ್ತಿಯೊಂದು ಇನ್ನೊಬ್ಬರಿಗೆ 
ವರ್ಗಾವಣೆಗೊಳ್ಳುವಾಗ ಅಲ್ಲಿನ ಮೂಲ ದೈವಗಳನ್ನ ಅವರು ಯಥಾಸ್ದಿತಿಯಲ್ಲಿ 
ಆರಾಧಿಸಿಕೊಂಡು ಹೋಗುವ ಕ್ರಮ ವರ್ತಮಾನದಲ್ಲೂ ನಾವು ಕಾಣಬಹುದಾದ 
ಸಂಗತಿ. ಈ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಲಿಂಗಾಯಿತರು ಆರಾಧಿಸುತ್ತಿದ್ದ ವೀರಭದ್ರ 
ಸ್ಥಳ ದೈವವಾಗಿ ರೂಢಿಗತವಾಗಿ ಇಂದು ಕೂಡಾ ಆರಾಧನೆಗೊಳ್ಳುತ್ತಾನೆ 
ಎನ್ನಬಹುದು. 


ಈಗ ಇರುವ ವೀರಭದ್ರನ ಗುಡಿಯೊಳಗೆ 'ಕೊಪ್ಪರಿಗೆ'(ನಿಧಿ)ಯಿದೆಯೆಂದು 


ಸಮರಸ / ೭೭ 


ಪ್ರತೀತಿ. ಜೊತೆಗೆ ಈ ಕೊಪ್ಪರಿಗೆಗೂ ಸುಳ್ಳದ ಅಮರ ಕ್ರಾಂತಿಗೂ ಸಂಬಂಧ 
ಕಲ್ಪಿಸುವ ಶೋಧವೂ ನಡೆದಿದೆ. ಈ ತಾರ್ಕಿಕ ಶೋಧದ ಯಥಾರ್ಥತೆಯು ಎಷ್ಟರ 
ಮಟ್ಟಿಗೆ ಸಾಧು ಎನ್ನುವುದು ಚರ್ಚೆಯ ವಿಚಾರ. ಆದರೆ ಈ ಸಂಪಾಜೆಯ ಮನೆಗೆ 
ನಾನು ಕಳೆದ ಜುಲೈ ೬, ೨೦೦೩ರಂದು ಭೇಟಿ ಕೊಟ್ಟಿದ್ದಾಗ, ನಿಧಿ ಚೋರರು 
ವೀರಭದ್ರ ಗುಡಿಯ ಬೀಗ ಇಲ್ಲದ ಬಾಗಿಲನ್ನು ತೆರೆದು ನಿಧಿ ಪತ್ತೆಗಾಗಿ ಶೋಧಿಸಿದ್ದು 
ಮಾತ್ರ ಸೂರ್ಯನ ಬೆಳಕಿನಷ್ಟೆ ಸತ್ಯ. "ಅವರ ಮನೆಯಲ್ಲಿ ನಿಧಿಯ ಕೊಪ್ಪರಿಗೆಯನ್ನು 
ಕಟ್ಟಿ ಹಾಕಿದ್ದಾರಂತೆ. "ಎನ್ನುವ ಅಭಿಪ್ರಾಯ ಈ ನಿಧಿ ಚೋರರಿಗೆ ಎಷ್ಟರ ಮಟ್ಟಿಗೆ 
ಪ್ರೇರಣೆ ನೀಡಿದೆಯೆನ್ನುವುದು ಇನ್ನೂ ನಿಗೂಢವಾಗಿದೆ. ನಿಧಿ ಚೋರರು ಗುಡಿಯ 
ಒಳಗಿರುವ ಹುತ್ತವನ್ನು ಜಾಲಾಡಿಸಿ, ತೃಪ್ತಿ ಹೊಂದಿದ್ದೇ ಸದ್ಯ ಅವರಿಗೆ ದಕ್ಕಿರುವ 
ದೊಡ್ಡ ನಿಧಿ. 


ಮನೆಯ ನೈಯತ್ಮ ಭಾಗದಲ್ಲಿ ಕೇದಗೆ ಬನವಿದೆ. ಇಲ್ಲಿ ನಾಗ ಚಾವಡಿ ಇದೆ. 
ಜೊತೆಗೆ ದೊಡ್ಡ ಚಾವಡಿಯೂ ಇದ್ದು, ಇದರಲ್ಲಿ ಕುಪ್ಪೆ ಪಂಜುರ್ಲಿ, ಮಲರಾಯ 
ಕುಂಡಮಲ್ಲ, (ಭೂತಾಳ ಪಾಂಡ್ಕನ ಇತಿಹಾಸದಲ್ಲಿ ಬರುವ ಭೂತ) ದೈವಗಳು 
ಆರಾಧನೆಗೊಳ್ಳುತ್ತವೆ. ಅಲ್ಲಿಯೇ ಸನಿಹದಲ್ಲಿ ಹಿತ್ಲು ಚಾವಡಿಯೆಂದು ಕರೆಯಿಸಿಕೊಳ್ಳುವ 
ಸಣ್ಣ ಚಾವಡಿ ಇದೆ. ಇದರಲ್ಲಿ ಬೀರ್ನಾಳ ಪಂಜುರ್ಲಿಯ ಆರಾಧನೆ ನಡೆಯುತ್ತದೆ. 
ಮನೆಯಿಂದ ಸುಮಾರು ಅರ್ಧ ಕಿ.ಮೀ. ದೂರದಲ್ಲಿ, ಮನೆಯ ಈಶಾನ್ಮ ಭಾಗದಲ್ಲಿ 
ತೋಟದ ಮಧ್ಯೆ ದೊಡ್ಡ ಚಾವಡಿ ಇದ್ದು, ಉಲ್ಲಾಕುಳು, ಪುರುಷ ಭೂತಗಳು 
ಆರಾಧನೆಗೊಳ್ಳುತ್ತಿದ್ದುವು. ಇದೇ ಸ್ಥಳದಲ್ಲಿ ಸಣ್ಣ ಚಾವಡಿ ಇದ್ದು, ಇದರಲ್ಲಿ ಗುಳಿಗ 
ಪಾಷಾಣ ಮೂರ್ತಿ ಕೊರಗ, ಪೊಟ್ಟ, ಕೂಜಿಗಳು ಹೀಗೆ ನೂರೊಂದು ಭೂತಗಳು 
ಪುರಸ್ಕಾರಗೊಳ್ಳುತ್ತವೆ. 


ಸಂಪಾಜೆ ಬೈಲಿಗೆ ಕೇಂದ್ರವಾಗಿಯೂ ಈ ಮನೆ ತನ್ನ ಛಾಪನ್ನೊತ್ತಿದೆ. 
ಮನೆಯ ಯಜಮಾನರ ಮುಂದಾಳುತ್ವದಲ್ಲಿ ಊರ ದೈವಗಳು ಆರಾಧನೆಗೊಳ್ಳುತ್ತವೆ. 
ಆರಾಧನೆಗೊಳ್ಳುವ ದೈವಗಳಲ್ಲಿ, ಬಿರ್ಮೆರೆ ದೈವ, ಬಚ್ಚ ನಾಯ್ಕ, ಕರಿಯಣ್ಣ 
ನಾಯ್ಕ, ಅಡಿಮಂತಾಯ, ಶಿರಾಡಿ ಭೂತ(ರಾಜನ್‌ ದೈವ)ಗಳು ಮುಖ್ಯವಾದವುಗಳು. 


೭೮ / ಸಮರಸ 
ವರ್ಷಂಪ್ರತಿ ಊರವರ ಸಹಕಾರದೊಂದಿಗೆ ಈ ದೈವಗಳಿಗೆ ಧರ್ಮ ನಡಾವಳಿ 
ಜರಗುತ್ತದೆ. ತನ್ನ ಪರಿಸರದಲ್ಲಿ ಧಾರ್ಮಿಕವಾಗಿಯೂ ದಾಖಲಿಸಿಕೊಂಡ ಇತಿಹಾಸವಿರುವ 
ಈ ಮನೆಗೆ ಊರ ದೇವಸ್ಥಾನದ ಮುಕ್ತೇಶ್ವರಿಕೆ ಇದೆ. ಅಲ್ಲದೇ ಸೀಮೆ 
ದೇವಸ್ಥಾನದಲ್ಲೂ ತನ್ನದೇ ಆದ, ಸ್ಥಾನವನ್ನು ಪಡೆದುಕೊಂಡಿದೆ. ಕ್ರಿ.ಶ.೧೯೪೭ರಲ್ಲಿ 
ಪಟೇಲ್‌ ಸಣ್ಣಯ್ಯನವರು ಮುಕ್ತೇಶ್ವರರಾಗಿದ್ದಾಗ, ಸಂಪಾಜೆ ಪಂಚಲಿಂಗೇಶ್ವರ 
ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ, ಬ್ರಹ್ಮಕಳಶವನ್ನು ನೆರವೇರಿಸಿದ್ದರು. ಮತ್ತೆ 
ಅದೇ ದೇವಸ್ಥಾನದ ಜೀರ್ಣೋಧ್ವಾರ ಕಾರ್ಯ ಈ ಮನೆಯ ಈಗಿನ ಹಿರಿಯರಾದ 
ಎನ್‌.ಎಸ್‌. ದೇವಿಪ್ರಸಾದರ ಮುಂದಾಳತ್ವದಲ್ಲಿ ನಡೆಯುತ್ತಿದೆ. 


ಸಾಂಪ್ರದಾಯಿಕ ವಿಚಾರಗಳಲ್ಲಿ ಈ ಮನೆ ಸಮಾಜ ಮುಖದಲ್ಲಿ ಗುರುತಿಸಿ 
ಕೊಂಡಿರುವಂತೆಯೆ, ವರ್ತಮಾನದ ಆಧುನಿಕ ಜೀವನ ವಿಧಾನದ ಭಿನ್ನ ಮಾದರಿಗಳಾದ 
ಶಿಕ್ಷಣ, ಸಾಹಿತ್ಯ, ನಾಟಕ, ಸಿನಿಮಾ ಸೇವಾನಿರತ ಸಂಸ್ಥೆಗಳಲ್ಲಿ ಅನುಕ್ರಮವಾಗಿ 
ಪೋಷಕರಾಗಿ, ರಚನಗಾರರಾಗಿ, ನಿರ್ದೇಶಕರಾಗಿ ಸದಸ್ಯರಾಗಿ ಅಧ್ಯಕ್ಷರಾಗಿ, ಇತಿಹಾಸ 
ಶೋಧಕರಾಗಿ, ಈ ಮನೆಯ ಯಜಮಾನರಾದ ಎನ್‌. ಎಸ್‌. ದೇವಿಪ್ರಸಾದರು 
ಗರುತಿಸಿಕೊಂಡಿರುವುದು ಅಪರೂಪದ ಹಿರಿಮೆ. 


ವರ್ತಮಾನದಲ್ಲಿ ಸುಳ್ಳ ಪರಿಸರದ ಹಳೆ ತಲೆಮಾರಿನ ಮನೆಗಳಲ್ಲಿಯೇ, ಈ 
ಸಂಪಾಜೆ ಮನೆ ಅತ್ಮಂತ ಹೆಚ್ಚು ಪರಂಪರೆಯೊಂದಿಗೆ ಆಧುನಿಕತೆಗೆ ಹೊಂದಿಕೊಂಡ 
ಮನೆಯಾಗಿದೆ. ಸಂಪ್ರದಾಯವನ್ನು ತಿರಸ್ಕರಿಸದೆ, ಆಧುನಿಕ ವಾಸ್ತು ಮತ್ತು ಜೀವನ 
ಶೈಲಿಯನ್ನು ಮಾತ್ರ ಪುರಸ್ಕರಿಸದೆ, ಇವೆರಡರ ಸಮನ್ವಯದಿಂದಾದ ಪರಿಷ್ಕಾರವನ್ನು 
ಮನೆಯ ನಿರ್ಮಾಣದಲ್ಲಿ ಹಾಗೆಯೇ ನಿರ್ಮಾತೃಗಳಲ್ಲಿ ಕಾಣಬಹುದು. 


ಟಿಪ್ಪಣಿ 

೧. ನಂಜಯ್ಕನ ಮನೆಯೆಂದು ಕರೆಸಿಕೊಳ್ಳುತ್ತಿದ್ದ ಈ ಮನೆಯ ನಂಜಯ್ಯನಿಗು 
ಅಮರ ಸುಳ್ಳದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಹುಲಿ ಕಡಿದ 
ನಂಜಯ್ಮನಿಗು, ಇರುವ ಸಂಬಂಧದ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ, 
ಎನ್‌.ಎಸ್‌. ದೇವಿ ಪ್ರಸಾದ್‌. ಷಷ್ಮ್ಯಬ್ದ ಎಪ್ರಿಲ್‌. ೨೬ ೨೦೦೨ ಪಯಸ್ವಿನಿ 


ಸಮರಸ / ೭೯ 


ವಿಶೇಷ ಪುರವಣಿಯಲ್ಲಿ ಕೆ. ಆರ್‌. ವಿದ್ಯಾಧರ ಬಡ್ಡಡ್ಕ ಬರೆದಿರುವ "ಅವರ 
ಮನೆಯಲ್ಲಿ ನಿಧಿಯ ಕೊಪ್ಪರಿಗೆಯನ್ನೂ ಕಟ್ಟಿ ಹಾಕಿದ್ದಾರಂತೆ" ಲೇಖನವನ್ನು 
ನೋಡಬಹುದು. 


೨. ದ.ಕ. ಜಿಲ್ಲಾ ಗೌಡರ ಐನ್‌ ಮನೆಗಳ ಕುರಿತಾದ ಹೆಚ್ಚಿನ ಓದಿಗಾಗಿ 
ಡಾ. ಚಿನ್ನಪ್ಪ ಗೌಡರು ಸಂಪಾದಿಸಿರುವ, ಬೆಳ್ಳಿಹಬ್ಬ ಆಚರಣಾ ಸಮಿತಿ; 
ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ, ಮಂಗಳೂರು, ಇವರು ಪ್ರಕಟಿಸಿದ 
'ಗೌಡ ಜನಾಂಗ - ಇತಿಹಾಸ ಮತ್ತು ಸಂಸ್ಕೃತಿ 'ಕೃತಿಯಲ್ಲಿ ಇದೇ ಲೇಖಕ 
ಬರೆದಿರುವ ಲೇಖನವನ್ನು ನೋಡಬಹುದು. 

ಛಾಯಾಚಿತ್ರಗಳು: 

೧. ಬ್ರಿಟೀಷ್‌ ಮಾದರಿಯನ್ನು ನೆನಪಿಸುವ ಮನೆಯ ಮುಂಭಾಗದ ಹೊಸ ನೋಟ. 

೨. ಕಾಷ್ಟಶಿಲ್ಪ ಬೋದಿಗೆ ಕಂಬ ಮತ್ತು ಆಧುನಿಕ ಆಸನಗಳ ಸಹಿತ ಬಾಜಿರ ಇರುವ 

ಮನೆಯ ಭವ್ಕ ಚಾವಡಿ. 

೩. ವಿಶ್ವಕರ್ಮನ ಕೈಚಳಕದಿಂದ ಕೂಡಿದ ಕೆತ್ತನೆಗಳಿರುವ ಮನೆಯ ಬಾಗಿಲು 

ದಾರಂದ 

೪. ನಾಲ್ಕು ದಿಕ್ಕುಗಳಿಂದಲೂ ಚಾವಡಿಗಳಿಂದಾವೃತ ಗೊಂಡಿರುವ ಮನೆಯ 

ಒಳಭಾಗದಲ್ಲಿರುವ 'ಅಂಕಣ". 

೫. ಬೋದಿಗೆ ಕಂಬಗಳಿಂದ ಮತ್ತು ಘಂ ಪೀಠೋಪಕರಣ ಗಳಿಂದ ಕೂಡಿದ 

ಚಾವಡಿ ಊಟದ ಮನೆ. 

ಮಾಹಿತಿ ಸಂಗ್ರಹ: 


ಸಂಪಾಜೆ ಮನೆಯ ಸದಸ್ಕರ ಮೌಖಿಕ ಮತ್ತು ದಾಖಲೆ ಸಂಗ್ರಹಗಳಿಂದ. 


Joe 


ನಿಧಿಯ ಕೊಪ್ಪರಿಗೆ ಕಟ್ಟಿ ಹಾಕಿದ್ದಾರಂತೆ 


35 ಕೆ. ಆರ್‌. ವಿದ್ಯಾಧರ 


ಅಲ್ಲೊಬ್ಬ ಜಂಗಮನಿದ್ದನಂತೆ, ಆತ ವಿಶಾಲವಾದ ಅಸಮ ಭೂಮಿಯನ್ನು 
ಕಡಿಸಿ ಕೃಷಿಯೋಗ್ಯ ಜಮೀನಾಗಿ ಪರಿವರ್ತಿಸಿದ. ಅವನ ಮಕ್ಕಳಂತಿದ್ದ ನಂಜಯ್ಯ 
ಮತ್ತು ಆತನ ಸಹೋದರ ಇವರಿಬ್ಬರಿಗೆ ಈ ಆಸ್ತಿ ಸಂದಿತು. ನಂಜಯ್ಯ ಇಲ್ಲೇ 
ತಳವೂರಿದ, ನಂಜಯ್ಕನ ಸಹೋದರ ಬೆಳ್ಳಾರೆ ಸಮೀಪದ ಮಾಡಾವಿಗೆ ಹೋಗಿ 
ನೆಲೆಸಿದ. 


ಇದು ಕೌಟುಂಬಿಕ ಐತಿಹ್ಯ. 

ನಂಜಯ್ಕನ ಮಗ ಸಣ್ಣಯ್ಯ. ಸಣ್ಣಯ್ಯನ ಮಗ ಬಚ್ಚಣ್ಣಗೌಡ, 
ಬಚ್ಚಣ್ಣಗೌಡನ ಮಗ ಸಣ್ಣಯ್ಯ ಪಟೇಲರು, ಸಣ್ಣಯ್ಯ ಪಟೇಲರ ಮಗ ಶ್ರೀ ಎನ್‌. 
ಎಸ್‌. ದೇವಿಪ್ರಸಾದ್‌. 
ಇದು ಕುಟುಂಬದ ವಂಶಾವಳಿ 

ಕುಟುಂಬದ ಮೂಲ ಪುರುಷರು ಮತ್ತಾರೂ ಅಲ್ಲ. ಆತ ಕಲ್ಕಾಣಪ್ಪನ ದಂಗೆಯ 
ನಾಯಕರಲೊಬ್ಬನಾದ ಜಂಗಮ ಹುಲಿಕಡಿದ ನಂಜಯ್ಯ. ಹಾಗೆಂದೇ ಇಲ್ಲೊಂದು 


ವೀರಭದ್ರನ ನೆಲೆಯಿದೆ ಮತ್ತು ಈ ವೀರಭದ್ರನಿಗೆ ವರ್ಷಂಪ್ರತಿ ಕೊಡಗಿನಿಂದ 
ಜಂಗಮನೊಬ್ಬನನ್ನು ಕರೆಸಿ ಆರಾಧನೆ ನಡೆಸುವ ಸಂಪ್ರದಾಯವಿದೆ. 


ಇದೊಂದು ತೀರಾ ಇತ್ತೀಚಿನ ಊಹೆ. ಲಿಖಿತ ದಾಖಲೆ ಆಧಾರಗಳಿಲ್ಲದ 
ಊಹೆ. ಈ ಅಭಿಪ್ರಾಯವನ್ನು ತೇಲಿ ಬಿಟ್ಟವರು ೧೮೩೭ರ ಕೊಡಗು ಕೆನರಾ ರೈತ 


ಸಮರಸ / ೮೧ 
ಪ್ರತಿರೋಧದ ಬಗ್ಗೆ ಅಧ್ಯಯನ ನಡೆಸಿದ ನಮ್ಮ ಪರಿಸರದ ವಿದ್ವಾಂಸರೊಬ್ಬರು. 


ಹೀಗೆ ದೂರದಲ್ಲಿ ನಿಂತು ನೋಡುವವರಿಗೆ ಪ್ರಚಲಿತ ಐತಿಹ್ಮ, ಪ್ರತೀತ 
ವದಂತಿಗಳ ಮೇಲೆದ್ದು ಕಂಡು ದೇವಿಪ್ರಸಾದರ ಮನೆ, ಮನೆತನಗಳು 
ಕುತೂಹಲಕಾರಿಯಾಗಿಯೆ ತೋರುತ್ತವೆ. ನನ್ನ ಬಾಲ್ಕದಲ್ಲಿ ದೇವಿಪ್ರಸಾದರನ್ನು 
ಹಲವಾರು ಬಾರಿ ನೋಡಿದ್ದೆ. ಕೆಲವೊಮ್ಮೆ ಅವರು ನನ್ನ ಸೋದರ ಮಾವಂದಿರಾದ 
ದಿ. ಎಂ.ಆರ್‌. ಜನಾರ್ದನ ಮತ್ತು ಎಂ.ಆರ್‌. ಬಾಲಕೃಷ್ಣ ಇವರೊಂದಿಗೆ ಕಿರಿಯ 
ಒಡನಾಡಿಯಾಗಿರುತ್ತಿದ್ದರು. ದೇವಿಪ್ರಸಾದರನ್ನು ಕಂಡಾಗಲೆಲ್ಲ ಅವರ ಆಕರ್ಷಕ 
ವ್ಯಕ್ತಿತ್ವವನ್ನು ಮೀರಿ, 'ಆ ಮನೆಯಲ್ಲಿ ನಿಧಿಯಿರುವ ಕೊಪ್ಪರಿಗೆಯನ್ನು 
ಸಂಕೋಲೆಯಿಂದ ಬಿಗಿದು ಕಟ್ಟಿದ್ದಾರಂತೆ' ಎಂಬ ವದಂತಿಯೇ ನನ್ನನ್ನು ಕಾಡುತ್ತಿತ್ತು. 


ಸುಮಾರು ೧೯೯೨ - ೯೩ರಲ್ಲಿ ಸುಳ್ಳ ರೋಟರ್ಯಾಕ್ಟ್‌ ಸಂಸ್ಥೆ ನಮ್ಮ 
ಪರಿಸರದ ಜಾನಪದ ದಂತಕಥೆಗಳಾದ ದಿ. ಮಾವಜಿ ನಂಜಪ್ಪ, ಕೋದನ ಗುಂಡಿ 
ಕೇಪಣ್ಣ ಗೌಡ ಮತ್ತು ಭೂತಕಲ್ಲು ಸುಬ್ರಾಯ ಗೌಡರನ್ನು ಸನ್ಮಾನಿಸುವ 
ಕಾರ್ಯಕ್ರಮವೊಂದನ್ನು ಆಯೋಜಿಸಿತ್ತು. ರೋಟರ್ಯಾಕ್ಟ್‌ ಸಂಸ್ಥೆಯ ಅಂದಿನ 
ಅಧ್ಯಕ್ಷರಾದ ಸಂಜೀವ ಕುದ್ಬಾಜೆಯವರೊಂದಿಗೆ ಸನ್ಮಾನ ಸಮಾರಂಭದ ಯಶಸ್ವಿಗಾಗಿ 
ನಾನೂ ಒಂದಿಷ್ಟು ಓಡಾಡಿದ್ದೆ. ದೇವಿಪ್ರಸಾದರನ್ನು ಕೊಂಚ ಹತ್ತಿರದಿಂದ ಆಗಲೇ 
ನಾನು ನೋಡಿದ್ದು, ನಮಗಾಗ ಕಾರ್ಯಕ್ರಮ ನಡೆಸಲು ಸಾಕಷ್ಟು ಹಣ 
ಸಂಗ್ರಹವಾಗಿರಲಿಲ್ಲ. ಆಗ ವೃದ್ಕಾಪ್ಕದಿಂದಲೂ ಅನಾರೋಗ್ಯದಿಂದಲೂ 
ಕುಂದಿಹೋಗಿದ್ದ, ಒಂದು ಕಾಲದಲ್ಲಿ ಕಂಬಳ ಕ್ರೀಡೆಯಲ್ಲೂ ಮನೆ ಮಾತಾಗಿದ್ದ 
ಮಾವಜಿ ನಂಜಪ್ಪನವರಿಗೆ ಚಿನ್ನದ ಕನ್ನಿಯಿಂದ ಹೊಲಿದ ಮಡಪ್ಪಾಳೆ ಕೊಟ್ಟು 
ಗೌರವಿಸುತ್ತೇವೆಂದು ಮೊದಲೇ ಘಂಟಾಘೋಷವಾಗಿ ಸಾರಿಯಾಗಿತ್ತು. ನಮ್ಮ 
ಚಿಂತನೆಯ ಹೊಸತನವನ್ನು ಕಂಡು ಸಂತಸಪಟ್ಟು ದೇವಿಪ್ರಸಾದರು ನಮ್ಮ ಸಂಕಷ್ಟಗಳನ್ನು 
ಅರ್ಥಮಾಡಿಕೊಂಡು ಆ ದಿನ ದೊಡ್ಡ ಮೊತ್ತವೊಂದನ್ನು ನೀಡಿದರಲ್ಲದೆ, ನಮಗೆ 
ನಷ್ಟವಾದಲ್ಲಿ ಭರಿಸುವುದಾಗಿಯೂ ಭರವಸೆ ಕೊಟ್ಟರು. ಇದರಿಂದ ಹೊಸ 
ಹುಮ್ಮಸ್ಸಿನಿಂದ ಕೆಲಸ ಮಾಡುವುದು ಸಾಧ್ಯವಾಯಿತಲ್ಲದೆ ದೇವಿಪ್ರಸಾದರ ಅಂತರ್ಯದ 
ಕೊಂಚ ಪರಿಚಯವೂ ನಮಗಾಯಿತು. 


೮೨ / ಸಮರಸ 
ಎನ್‌.ಎಸ್‌. ದೇವಿಪ್ರಸಾದರನ್ನು ಮತ್ತೆ ನಾನು ನೋಡಿದ್ದೇ ಕೊಡಗಿನಲ್ಲಿ 
ಪ್ರತ್ಮೇಕತಾ ಹೋರಾಟದ ಭುಗಿಲೆದ್ದ ಸಮಯದಲ್ಲಿ. ಕೊಡಗಿನಲ್ಲಿ ಲಿವಾಕ್‌ 
(ಲಿಬೆರೇಷನ್ಸ್‌ ವಾರಿಯರ್ಸ್‌ ಆಫ್‌ ಕೂರ್ಗ್‌) ಎಂಬ ಸಂಘಟನೆ ೧೯೯೦ರ ದಶಕದ 
ಆದಿಯಲ್ಲಿ ಪ್ರತ್ಯೇಕ ಕೊಡಗು ರಾಜ್ಯದ ಬೇಡಿಕೆಯನ್ನು ಮುಂದಿಟ್ಟಿತು. ತಾನು ಸಶಸ್ತ್ರ 
ಹೋರಾಟಕ್ಕೂ ಸಿದ್ದ ಎಂಬ ಘೋಷಣೆಯನ್ನು ಹೊರಡಿಸಿದ ಈ ಸಂಘಟನೆ ತರುಣರಿಗೆ 
ಶಸ್ತ್ರಾಸ್ತ್ರ ತರಬೇತಿ ಕೊಡಲಾರಂಭಿಸಿತು. ಆದರೆ ಕುಶಾಲನಗರದಲ್ಲಿ ಷಣ್ಮುಗಂ ಎಂಬ 
ಕಾಂಗ್ರೆಸ್‌ ಯುವ ನಾಯಕನ ಕೊಲೆಯಾಗಿ ನಾಯಾಲಯದ ಕಟಕಟೆ 
ಹತ್ತುವುದರೊಂದಿಗೆ ಈ ಸಂಘಟನೆಗೆ ತೀವ್ರ ಹಿನ್ನಡೆಯುಂಟಾಯಿತು. ನಂತರ ಲೀವಾಕ್‌ 
ಕೆ. ಆರ್‌.ಎಂ.ಎಂ. (ಕೊಡಗು ರಾಜ್ಕ ಮುಕ್ತಿ ಮೋರ್ಚಾ) ಎಂಬ ಹೊಸ ಹೆಸರು 
ಪಡೆಯಿತು. ಸಶಸ್ತ್ರ ಕ್ರಾಂತಿಯ ಘೋಷಣೆಯ ಬದಲಿಗೆ ಅಹಿಂಸಾತ್ಮಕ ಹೋರಾಟದ 
ಮಂತ್ರ ಜಪಿಸಲಾಯಿತು. ಪ್ರಭಾಕರನ್‌, ಬಾಳ್‌ ಠಾಕ್ರೆ ಜಾಗದಲ್ಲಿ ಗಾಂಧಿ, ನೆಲ್ಸನ್‌ 
ಮಂಡೆಲಾ ಹೆಸರುಗಳನ್ನು ಉರುಹೊಡೆಯಲಾಯಿತು. ಆಗ ಕಾಫಿ ಮುಕ್ತ 
ಮಾರುಕಟ್ಟೆಯನ್ನು ಪ್ರವೇಶಿಸಿ ಅತ್ಯಧಿಕ ಮೌಲ್ಯ ಪಡೆಯಿತು. 


ಕೊಡಗಿನ ಒಂದು ವರ್ಗದ ಜನ ಕುರುಡಾಗಿ ಕೆ.ಆರ್‌.ಎಂ.ಎಂ. 
ಸಂಘಟನೆಯನ್ನು ಬೆಂಬಲಿಸತೊಡಗಿದರು. ಕೇಳಿದ್ದಕ್ಕಿಂತಲೂ ಹೆಚ್ಚು ದೇಣಿಗೆ ನೀಡಿ 
ಪೋಷಿಸಲಾರಂಭಿಸದರು. ೧೯೫೬ಕ್ಕಿಂತ ಹಿಂದೆ ಕೊಡಗು ಪ್ರತ್ಯೇಕ ಘಟಕವಾಗಿತ್ತು. 
ಕರ್ನಾಟಕದೊಂದಿಗೆ ವಿಲೀನವಾಗುವುದರ ಹಿಂದೆ ಅದೊಂದು ರಾಮರಾಜ್ಯವಾಗಿತ್ತು 
ಎಂಬ ಕೆ.ಆರ್‌.ಎಂ.ಎಂ. ನ ಹೇಳಿಕೆ ಜಮೀನ್ಹಾರ ಶಾಹಿಯ ಪ್ರನರುತ್ಮಾನಕ್ಕೆ ಪ್ರೇರಣಾ 
ಶಕ್ತಿಯಾಯಿತು. ಕೊಡಗು ಪ್ರತ್ಮೇಕವಾದರೆ ರಸ್ತೆಯುದ್ದಕ್ಕೂ ಚಿನ್ನದ ತಗಡನ್ನು 
ಹಾಕಬಹುದು. ಕೊಡಗು ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸುತ್ತದೆ. ಎಂಬ 
ಕೆ.ಆರ್‌.ಎಂ.ಎಂ. ನ ಮಾತನ್ನು ಶ್ರೀಮಂತ ವರ್ಗ ನಿಜವೆಂದೇ ನಂಬಿತು. ಇದರಿಂದ 
ಕೊಡಗಿನಲ್ಲಿ ಹೊಸತೊಂದು ಬದಲಾವಣೆಯ ಕನಸುಗಳು ಒಂದು ವಿಭಾಗದಲ್ಲಿ 
ಚಿಗುರೊಡೆಯತೊಡಗಿದರೆ, ಇನ್ನೊಂದೆಡೆ ಬಹುಸಂಖ್ಯೆಯ ಜನ ಸಮುದಾಯದ 
ಅನಿಸಿಕೆಗಳಿಗೆ ಬೆಲೆಯೇ ಇಲ್ಲದಾಯಿತು. ಜತೆಗೆ ಇತಿಹಾಸದುದ್ದಕ್ಕೂ ಶೋಷಣೆಗೆ 
ಒಳಗಾದ ಸಮೂಹಗಳೆಲ್ಲ ಇನ್ನಷ್ಟು ಅವಹೇಳನಕ್ಕೆ ಈಡಾಗತೊಡಗಿದವು. ಸಮೂಹ 


ಸಮರಸ / ೮೩ 


ಮಾಧ್ಯಮದ ಕೆಲವು ಬೇಜವಾಬ್ದಾರಿ ಶಕ್ತಿಗಳು ಪ್ರತ್ಯೇಕತಾ ವಾದಕ್ಕೆ ಅನಗತ್ಯ ಪ್ರಾಶಸ್ತ್ಯ 
ನೀಡಿದವು. ಜಾರ್ಕಂಡ್‌ ಮುಕ್ತಿ ಮೋರ್ಚಾದ ಶಿಬು ಸೊರೆನ್‌ ಮಾವೋವಾದಿ 
ಕಮ್ಯೂನಿಸ್ಟರು ಅದಕ್ಕೊಂದು ಸೈದ್ದಾಂತಿಕ ಸ್ವರೂಪ ನೀಡಲು ಪ್ರಯತ್ನಿಸಿದರು. 
ಈ ಹೊತ್ತಲ್ಲಿ ಕೊಡಗು ಪ್ರಜಾವೇದಿಕೆಯ ಸ್ಥಾಪನೆಯಾಯಿತು. 


ಪ್ರತ್ಯೇಕತಾ ವಾದದ ವಿರುದ್ದವಾಗಿ ಪ್ರತಿಭಟನೆಯನ್ನು ಆರಂಭಿಸಿದವರಲ್ಲಿ 
ಸಂಪಾಜೆಯ "ಕೊಡಗು ಕನ್ನಡಿಗರು" ಸಂಸ್ಥೆಯ ಕನ್ನಡ ಸಂಘದ ಎನ್‌.ಎಸ್‌. 
ದೇವಿಪ್ರಸಾದ್‌ ಮೊದಲಿಗರು. ಇದೇ ವೇಳೆಗೆ 'ಕೊಡಗು ಮೂಲ ನಿವಾಸಿಗಳ 
ಸಂಘಟನೆ ' ಎಂಬ ಸಂಸ್ಥೆಯನ್ನು ಅಂದಿನ ಹೆಗ್ಗಡೆ ಅಧ್ಯಕ್ಷರಾದ ಕೊಕ್ಕರ ಸುಬ್ಬಯ್ಯ, 
ಐರಿ ಸಮಾಜದ ಸ್ವಾಪಕರಾದ ಕಾಮೆಯಂಡ ಮುತ್ತಣ್ಣ ಮತ್ತು ಅಮ್ಮ ಕೊಡವ 
ಸಮಾಜದ ಅಧ್ಯಕ್ಷರಾದ ಎನ್‌.ಬಿ. ಕೃಷ್ಣ ಜೊತೆ ಸೇರಿ ಸ್ಥಾಪಿಸಿ ಕೊಡಗು ಕರ್ನಾಟಕದ 
ಅವಿಭಾಜ್ಯ ಅಂಗ ಎಂದು ಘೋಷಣೆ ನೀಡಿದ್ದರು. ಇನ್ನೊಂದೆಡೆ ಕುಶಾಲನಗರದ ಕೆ.ಟಿ 
ಸುಬ್ಬಯ್ಯ ಮತ್ತು ಅ.ಸು. ಬೋಪಣ್ಣ ಪ್ರತ್ಮೇಕತೆಯ ಬೇಡಿಕೆಯನ್ನು 
ವಿರೋಧಿಸತೊಡಗಿದರು. 


ಈ ಎಲ್ಲಾ ಸಂಘಟನೆಗಳನ್ನು ಒಟ್ಟು ಸೇರಿಸಿ ಜಂಟಿ ಹೋರಾಟವನ್ನು 
ಆಯೋಜಿಸುವ ಕಲ್ಪನೆಯನ್ನು ಕಾರ್ಯರೂಪಕ್ಕೆ ಇಳಿಸಿದವರು ಇಂದು ಕರ್ನಾಟಕದ 
ಯುವ ಪೀಳಿಗೆಯ ಕ್ರಿಯಾಶೀಲ ವಿದ್ವಾಂಸರಲ್ಲೊಬ್ಬರಾದ ಇತಿಹಾಸ ಶಾಸ್ತ್ರಜ್ಞ 
ಡಾ.ತಂಬಂಡ ವಿಜಯ್‌ ಪೂಣಚ್ಚ, ಕೊಡಗು ಪ್ರಜಾವೇದಿಕೆಯ ಮೊದಲ ಸಾಲಿನ 
ಸಂಚಾಲಕರಿಬ್ಬರಲ್ಲಿ ಒಬ್ಬರಾಗಿ ನೇಮಕಗೊಂಡರು. ಅವರೊಂದಿಗೆ ಇನ್ನೊಬ್ಬ 
ಸಂಚಾಲಕನಾಗಿ ದುಡಿಯುವ ಜವಾಬ್ದಾರಿ ನನ್ನ ಮೇಲೆ ಹೊರಿಸಲ್ಪಟ್ಟಿತು. ಕೊಡಗಿನ 
ಪ್ರತ್ಕೇಕತಾವಾದಕ್ಕೆ ಸೈದ್ಧಾಂತಿಕವಾಗಿ ಪ್ರತಿರೋಧವನ್ನೊಡಿದ ಪ್ರಜಾವೇದಿಕೆ ಈ 
ಹಿನ್ನಲೆಯಲ್ಲಿ ತಾತ್ವಿಕ ಒಳನೋಟಗಳನ್ನು ನೀಡುವ ಮತ್ತು ಪ್ರತ್ಯೇಕತೆಯಿಂದಾಗಿ 
ಕೊಡಗಿಗೆ ಆಗಬಹುದಾದ ಹಾನಿಗಳ ಬಗ್ಗೆ ಸೂಕ್ಷ್ಮ ವಿವರಗಳನ್ನು ತಿಳಿಸುವ ಹತ್ತು 
ಸಾವಿರ ಕಿರು ಹೊತ್ತಗೆಗಳನ್ನು (ಲೇಖಕ ಡಾ. ತಂಬಂಡ ವಿಜಯ್‌ ಪೂಣಚ್ಚ) ಪ್ರಕಟಿಸಿ 
ಕೊಡಗಿನಾದ್ಕಂತ ಹಂಚಿತು. ಮುಂದೆ ಸೋಮವಾರಪೇಟೆಯಲ್ಲಿ ಎನ್‌.ಎಸ್‌. 
ದೇವಿಪ್ರಸಾದರ ಅಧ್ಯಕ್ಷತೆಯಲ್ಲಿ ಹದಿನೈದು ಸಾವಿರ ಜನಸ್ತೋಮ ಸೇರಿದ 


೮೪/ ಸಮರಸ 
ಸಮ್ಮೇಳನವನ್ನು ಆಯೋಜಿಸಲಾಯಿತು. 


ಎನ್‌. ಎಸ್‌. ದೇವಿಪ್ರಸಾದರ ನೇತೃತ್ವದಲ್ಲಿ ಪ್ರಜಾವೇದಿಕೆ 
ಪ್ರತ್ಯೇಕತಾವಾದವನ್ನು ಬಗ್ಗು ಬಡಿಯಿತು. ಕಾರ್ಯಬಾಹುಳ್ಳದಿಂದ ನಂತರ ಅವರು 
ನೇಪಡ್ಕಕ್ಕೆ ಸರಿಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದರೂ, ದೇವಿಪ್ರಸಾದರನ್ನು 
ಮನವೊಲಿಸಿದ ಸಂಘಟನೆ. ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಉಳಿಸಿಕೊಂಡಿತು. 


ಈಗ ಸೋಮವಾರಪೇಟೆಯ ಕ್ರಿಯಾಶೀಲ ಮುಂದಾಳು ಮೂಡಗದ್ದೆ 
ಟಿ. ವಿಜಯೇಂದ್ರ ಪ್ರಜಾವೇದಿಕೆಯ ಅಧ್ಯಕ್ಷರಾಗಿದ್ದಾರೆ. ಆದರೆ ಪ್ರಜಾವೇದಿಕೆಯ 
ಎಲ್ಲ ಕೆಲಸ ಕಾರ್ಯಗಳ ಹಿಂದೆಯೂ ದೇವಿಪ್ರಸಾದ್‌ ಚಾಲನಾಶಕ್ತಿಯಾಗಿ ಗಾಢವಾಗಿ 
ತೊಡಗಿಸಿ ಕೊಂಡಿದ್ದಾರೆ. ಅದೂ ಪ್ರಜಾವೇದಿಕೆಯ ಸುದೈವವೆಂದೆ ನಾನು ಗ್ರಹಿಸಿದ್ದೇನೆ. 


ಅಗರ್ಭ ಶ್ರೀಮಂತಿಕೆಯ ಹಿನ್ನೆಲೆಯಿದ್ದರೂ ಅವರ ವ್ಯಕ್ತಿತ್ವದಲ್ಲಿ 
ಜಮೀನ್ಹಾರಶಾಹಿಯ ದರ್ಪಗಳಿಲ್ಲ. ಸುತ್ತಲಿನ ಜನ ಅಂತರವಿಟ್ಟು ಕೊಂಡರೂ ತಾವೇ 
ಅವರ ಬಳಿ ಸಾಗಿ ರಂಗಭೂಮಿ, ಭೂತಾರಾಧನೆ, ಜಾನಪದ ಎಂದು 
ಆಪ್ತರಾಗತೊಡಗುತ್ತಾರೆ. ಆದರೆ ಯಾಕೋ, ಅದೇ ಜನ ಈತ ತಮ್ಮವನೆಂದು 
ಮುಗಿಬೀಳತೊಡಗಿದಾಗ, ಮುಜುಗರ ಪಡುವ ದೇವಿಪ್ರಸಾದ್‌ ತೀವ್ರ 
ಆತಂಕಕ್ಕೊಳಗಾದವರಂತೆ ಏಕಾಕಿತನದ ಪೊರೆಯೊಳಗೆ ಹೂತು ಹೋಗುತ್ತಾರೆ. 
ಇದೊಂದೇ ಅವರ ದೌರ್ಬಲ್ಯ; ಅಥವಾ ಇದು ಅವರ ವೈವಿಧ್ಯಮಯ ಅಭಿರುಚಿಯ 
ವ್ಯಕ್ತಿತ್ವವನ್ನು 


ನಿಮಿ" 


ನಿರ್ವಹಿಸುವ ಅಂತರಂಗದ ಒಂದು ಅಯಾಮವಿದ್ದರೂ ಇರಬಹುದೇನೋ! 
"ಅವರ ನಿಧಿಯ ಕೊಪ್ಪರಿಗಯನ್ನಂತೂ ಕಟ್ಟಿಹಾಕಿದ್ದಾರೆ" 


ಮನೆತನ 


ಆಯಮ್ಮ ಬ. ಚಟ್ಟಿಮಾಡ 


ಊರಿಗೊಂದು ಹೆಸರಿರುತ್ತದೆ. ಆ ಹೆಸರಿಗೆ ಕಾರಣವಾದ ಕಥೆಯೋ, 
ದಂತಕಥೆಯೋ ಇರುವಂತೆ, ಊರೊಳಗಿನ ಹಚ್ಚಿನ ಮನೆಗಳಿಗೂ ಹೆಸರಿರುತ್ತದೆ. ಆ 
ಹೆಸರಿನ ಹಿಂದೆ ಏನೇನೋ ಕಾರಣಗಳಿರುತ್ತವೆ. ಅದು ಭೌಗೋಳಿಕ ಅಧವಾ ಪ್ರಾಕೃತಿಕ 
ಕಾರಣದಿಂದ ಒಂದಿರಬಹುದು; ಘಟನೆಗಳಿಗೆ ಸಂಬಂಧಿಸಿದಂತಿರಬಹುದು. ಆ ಪರಿಸರದ 
ಪ್ರಭಾವಿ ವ್ಯಕ್ತಿಯೊಬ್ಬನ ನೆನಪಿಗಾಗಿ ಇದ್ದಿರಬಹುದು.; ಕೆಲವೊಮ್ಮೆ ಮೂಲ ಹೆಸರೇ 
ನಂಬಲರ್ಹ ಸಾಕ್ಷಿಯಾಗಲೀ ಇಲ್ಲದೆ "ಇದಮಿತ್ವಂ"ಎಂದು ಹೇಳಲಾಗುವುದಿಲ್ಲ. 
ಬಾಯಿಂದ ಬಾಯಿಗೆ ಸಾಗುವಾಗ ಊಹಾಪೋಹಗಳೂ ಅಂತೆಗಳ ಕಂತೆಗಳೂ ಸೇರಿ 
ಏನೋ ಆಗಿ ಬಿಡಬಹುದು. ಅಂಥ ಸಂದರ್ಭದಲ್ಲಿ ಬೆದಕುವುದು, ಸಂಶೋಧಿಸು 
ವುದಲ್ಲದೆ ಬೇರೆ ದಾರಿಯಿಲ್ಲ. ಆಗ ಮುಡಿಯಷ್ಟು ಅಲ್ಲವಾದರೂ ಹಿಡಿಯಷ್ಟುದರೂ 
ಸತ್ಯ ಸಿಗಬಹುದು. ಈ ನಂಬಿಕೆಯಿಂದಲೇ ದೇವಿಪ್ರಸಾದರ ಮನೆತನದ ಬಗ್ಗೆ ತಿಳಿಯಲು 
ನಾನು ಉದ್ಯುಕ್ತಳಾದದ್ದು. 

ದೇವಿಪ್ರಸಾದರೊಂದಿಗೆ ಅವರ ಮನೆತನದ ಮೂಲದ ಬಗ್ಗೆ ಪ್ರಸ್ತಾಪಿಸಿದಾಗ 
ಅವರು ಹೇಳಿದ್ದು ಇಷ್ಟು . 

" ನಮ್ಮ ಮನೆತನದ ಹಿರಿಯರು ಸುಮಾರು ನೂರಾ ಐವತ್ತು ವರ್ಷಗಳ ಹಿಂದೆ 
ಅಂದರೆ ನನ್ನ ಅಜ್ಜನ ಅಜ್ಜ ನಂಜಯ್ಯ ಎಂಬವರು ಎರಡು ಗಂಡು ಮಕ್ಕಳೊಂದಿಗೆ 


೮೬/ ಸಮರಸ 


ಮಾಡಾವಿನಿಂದ ಇಲ್ಲಿ ಒಂದು ನೆಲೆಸಿದರು. ಮಾಡಾವು ಗ್ರಾಮಸ್ಥರಿಗೆ ಕೆಡುಕು 
ಕಾಣಿಸಿಕೊಂಡು ಅವರ ಕೇಳಿಕೆಯಂತೆ ನಂಜಯ್ಯನವರ ಒಬ್ಬ ಗಂಡು ಮಗ ಶಿವ್ಲಾರನ್ನು 
ಕಳುಹಿಸಿಕೊಟ್ಟು ಮಾಡಾವಿನಲ್ಲಿ ನೆಲೆಸುವಂತೆ ಮಾಡಿದರು. ಅವರ ಸಂತತಿಯವರು 


ಆದರೆ ಸಂಪಾಜೆಯಲ್ಲಿ ನಮ್ಮ ಮನೆಯನ್ನು "ಮಾಡಾವು" ಎಂಬುದಾಗಿ 
ಗುರುತಿಸುವುದಿಲ್ಲ. ಇಲ್ಲಿನ ಹೆಚ್ಚಿನ ಕುಟುಂಬಗಳ ಹೆಸರು ಅವರು ಯಾವ ಊರಿಂದ 
ಬಂದರೆಂಬುದನ್ನು ಸೂಚಿಸುತ್ತದೆ. ಕೊಡಗಿಗೆ ಬಂದು ನೆಲೆಸಿದ ಮೂಲ ಪುರುಷನ 
ಹೆಸರನ್ನು ಮನೆಗೆ ಇಡುವ ಪದ್ಧತಿಯೂ ಇದೆ. ಹೀಗಾಗಿ ನಂಜಯ್ಯನ ಮನೆ ನಂಜನ 
ಮನೆನಂಜೇಗೌಡನ ಮನೆ ಎಂಬುದಾಗಿ ಹಳೆಯ ದಸ್ತಾವೇಜುಗಳಲ್ಲಿ ಬೇರೆ ,ಬೇರೆ 
ರೀತಿಯಲ್ಲಿ ದಾಖಲಿಸಲ್ಪಟ್ಟರೂ ನಮ್ಮ ಆಸ್ತಿಗೆ ಕಳೆದ ಶತಮಾನದಲ್ಲಿ ನಮ್ಮ ಅಪ್ಪ 
ಆನಂತರ ನಾನು ಇಬ್ಬರೇ ಪಟ್ಟೇದಾರರಾಗಿದ್ದ ಕಾರಣ ಈ ರೀತಿ ಮೂರು 
ಹೆಸರು ಬಯಲು ಸೀಮೆಗೆ ಸೀಮಿತವಾಗಿದೆ. ನಮ್ಮ ಮೂಲ ಪುರುಷ ಬಯಲು 
ಸೀಮೆಯವರಾಗಿರುವ ಸಾಧ್ಯತೆಯಿಲ್ಲ. ಇನ್ನು ಮುಂದೆ "ನಂಜೇಗೌಡನ ಮನೆ" 
ಎಂಬುದಾಗಿ ಎಲ್ಲಿಯೂ ದಾಖಲಿಸಬಾರದು. "ನಂಜಯ್ಯನ ಮನೆ "ಯೆಂದೇ ಇರಬೇಕು 
ಎನ್ನುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. 


ನಾನಾಗ ಪ್ರಶ್ನಿಸಿದೆ- "ಶ್ರೀ ಕೆ. ಆರ್‌. ವಿದ್ಯಾಧರ ಬಡ್ಡಡ್ಕರ * 'ದೇವಿಪ್ರಸಾದರ 
ಮನೆಯಲ್ಲಿ ನಿಧಿಯ ಕೊಪ್ಪರಿಗೆಯನ್ನು ಕಟ್ಟಿಹಾಕಿದ್ದಾರಂತೆ ಎಂಬ ಲೇಖನದಲ್ಲಿ ನಿಮ್ಮ 
ಕುಟುಂಬದ ಮೂಲ ಪುರುಷನೇ ಹುಲಿ ಕಡಿದ ನಂಜಯ್ಯ. ಅಂತ ಇದೆಯಲ್ಲ. ನಿಮ್ಮ 
ಅಭಿಪ್ರಾಯ ಏನು ?" 


"ಅವರೇ ಮುಂದಿನ ವಾಕ್ಕದಲ್ಲಿ ಹೇಳಿದ್ದಾರೆ 'ಇದೊಂದು ತೀರಾ ಇತ್ತೀಚಿನ 
ಊಹೆ. ಲಿಖಿತ ದಾಖಲೆ ಆಧಾರಗಳಿಲ್ಲದ ಊಹೆ. ಈ ಅಭಿಪ್ರಾಯ ತೇಲಿ ಬಿಟ್ಟವರು 
ನಮ್ಮ ಪರಿಸರದ ವಿದ್ವಾಂಸರೊಬ್ಬರು' ಅಂದಿದ್ದಾರೆ. ಡ್ಲಾ ಪುರುಷೋತ್ತಮ 
ಬಿಳಿಮಲೆಯವರೇ ಆ ವಿದ್ವಾಂಸರಿರಬೇಕು. ಸ್ನೇಹಿತರಾದ ಕುಶಾಲನಗರದ 


ಸಮರಸ / ೮೭ 


ಕೆ.ಟಿ. ಸುಬ್ಬಯ್ಯ ಮತ್ತು ಅ.ಸು. ಬೋಪಣ್ಣ ಮೊದಲಾದವರು ಹುಲಿಕಡಿದ 
ನಂಜಯ್ಯನೇ ನಿಮ್ಮ ಮನೆ ಮೂಲ ಪುರುಷ ಅಂತ ನನ್ನೊಡನೆ ವಾದಿಸಿದ್ದು ಇದೆ. 
ಕೊಪ್ಪರಿಗೆಗು ಕಲ್ಕಾಣಪ್ಪ ಲೂಟಿ ಮಾಡಿದ ಖಜಾನೆಗಳಿಗೂ ಅವರು ಸಂಬಂಧ 
ಕಲ್ಪಿಸಿದ್ದಾರೆ. ವಿದ್ಯಾಧರರ ಲೇಖನದಿಂದಾಗಿಯೋ ಏನೋ ಕೆಲವು ತಿಂಗಳ ಹಿಂದೆ ರಾತ್ರಿ 
ಹೊತ್ತು ನಿಧಿ ಚೋರರು ವೀರಭದ್ರನ ಗುಡಿಯೊಳಗೆ ನೆಲವನ್ನು ಅಗೆದಿದ್ದಾರೆ." 


ಆಗ ನಾನು ಮಧೆ ಬಾಯಿ ಹಾಕಿ "ನಿಮ್ಮ ಪೂರ್ವಜರ ಬಗ್ಗೆ ನೀವೇನಾದರೂ 
ಸಂಶೋಧನೆ ನಡೆಸಿದ್ದೀರಾ" ಅಂತ ಕೇಳಿದೆ. 


ಅದಕ್ಕೆ ಉತ್ತರವಾಗಿ ಮುಗುಳು ನಗುತ್ತಾ "ಸಂಶೋಧನೆಯಿಂದ ಏನು 
ಪ್ರಯೋಜನ? ಹುಲಿ ಕಡಿದ ನಂಜಯ್ಯ ಶನಿವಾರಸಂತೆ ಸಮೀಪದ ಗೌಡ ಲಿಂಗಾಯಿತ 
ಜಾತಿಯವನು. ಆತನೇ ನಮ್ಮ ಪೂರ್ವಜನೆಂದು ಸಿದ್ದಪಡಿಸುವುದಕ್ಕೆ ಆಧಾರಗಳನ್ನು 
ಸಂಗ್ರಹಿಸುವುದರಿಂದ ಏನು ಪ್ರಯೋಜನ? ಇದರಿಂದಾಗಿ ಅಪ್ಪ ಮತ್ತು ನಾನು ಗೌಡ 
ಸಮಾಜಕ್ಕೆ ಸಲ್ಲಿಸಿದ ಸೇವೆಗೆ ಏನೂ ಬೆಲೆ ಇಲ್ಲದಂತಾಗುತ್ತದೆ. ನದಿ ಮೂಲ 
ಯಷಿಗಳಂತೆ ನಮ್ಮ ಮೂಲವನ್ನು ಹುಡುಕುವುದರಲ್ಲೂ ನನಗೆ ಆಸಕ್ತಿ ಇಲ್ಲುಎಂದು 

ಮಾತು ಪೂರ್ಣಗೊಳಿಸಿದರು. 
ಆದುದರಿಂದ ಇದನ್ನು ಸಹೃದಯ ಓದುಗರಿಗೆ ಸಂಶೋಧಕ ವೃಂದದ 

ನಿರ್ಣಯಕ್ಕೆ ಬಿಡುತ್ತಿದ್ದೇನೆ. 
ತಂ 


೬ ತೀರ್ಥರಾಮ ಹೊದ್ದೆಟ್ಟಿ 


ಅಮರ ಸುಳ್ಯದ ಜನರ ಮಮತೆಯ 
ದಾನ ಧರ್ಮದ ಸಮಾಜ ಸೇವಾ ಪ್ರತಿಭೆಯ 
ರಾಜ್ಯ ಪ್ರಶಸ್ತಿಯ ಗಳಿಸಿದಾ ಜನಪ್ರಿಯ 
ಪಠೇಲ್‌ ಸಣ್ಣಯ್ಕರು ಪಡೆದ ವರಕಣ್ಮಣಿಯ 
ಸುಪುತ್ರ ದೇವೀ ಪ್ರಸಾದರು ತಂದೆ ಹಾದಿಯ 
ಹಿಡಿದು ಪಡೆದರು ಜನರ ಮುನ್ನಡೆಯ 


ಪದವಿ ಪತ್ರಿಕಾ ಡಿಪ್ಲೋಮಗಳೆರಡ ಪಡೆದಿವರು 
ಊರಲೇ ಹಿರಿಯ ಕೃಷಿಕರು ಎನಿಸಿದಿವರು 
ಜನರ ಸೇವೆಯ ಗುರಿಯ ನಿಟ್ಟಿವರು 
ಎಳೆಯ ಪೀಳಿಗೆಯವರ ಶಿಕ್ಷಣಕಿವರು 
ಜನರ ಬಲದಿ ಊರಲೊಂದು ಹೈಸ್ಕೂಲ್‌ ತೆರೆದರು 
ಇಂದಿಗೂ ಇದ ಅಂದದಿ ನಡೆಸಿ ಬಂದಿಹರು 


ಹುಟ್ಟಿದೂರಲಿ ರಂಗಮಂಟಪ ನಿರ್ಮಿಸಿ ಸಂಪಾಜೆಯ 
ಜನತೆಗಿತ್ತರು "ಶೀರಾಡಿಭೂತದ" ರಸಿಕತೆಯ 
ನಾಟಕದಿ ದಿಗ್ದರ್ಶಿಸಿ ಗೌಡ ಕನ್ನಡ ಭಾಷೆಯ 
"ಹೇಂಗಿತ್‌ ಹೇಂಗಾತ್‌" ಎಂಬ ಕೃತಿಯ ರಚನೆಯ 
ಮಾಡಿ ಜನಮನದಿ ಉಳಿಸಿಹರ ಹಸಿರಾಗಿ ಕಲೆಯ 
ಜನತೆ ಮೆಲುಕು ಹಾಕುವರಿವರ ಕಲೆಯ ನಿಪುಣತೆಯ 


ಸಮರಸ / ೮೯ 


ಇವರು ಮಾಡಿದ "ಮೂರುದಾರಿ" ಎಂಬ ಸಿನೆಮದ 
ರಾಜ್ಯ ಸರಕಾರವು ಪುರಸ್ಕರಿಸಿವರಿಗೆ ನೀಡಿರುವ 
ಹೆಗ್ಗಳಿಕೆಯ ಪ್ರಶಸ್ತಿಯ ಹೊಂದಿ ಮೆರೆವ 
ಮತ್ತೆ ಧುಮುಕಿದರಿವರು ರಾಜಕೀಯ ರಂಗವ 
ಇದರೊಳ ಕಾಣದ ಪರಿಪೂರ್ಣ ಅವಕಾಶವ 
ಇವರರಿಯರು ಜನರ ಕೃತ್ರಿಮ ರಾಜಕಾರಣವ 


ಮಂದೆ ಹೊಕ್ಕರು ರಾಜ್ಯ ಭೂ ಅಭಿವೃದ್ದಿ ಬೇಂಕಿನ 
ಮಡಿಕೇರಿ ಸಹಕಾರಿ ಭೂ ಅಭಿವೃದ್ದಿ ಬೇಂಕಿನ 
ಮಲ್ಲೇಶ್ವರ ಸಹಕಾರಿ ಸಂಘದ ೧೯೬೮೬೯ನೇ ಸಾಲಿನ 
ಸಂಪಾಜೆ ಪಯಸ್ವಿನಿ ವ್ಯವಸಾಯ ಸಹಕಾರಿ ಬೇಂಕಿನ 
ಅಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸಿದ ಯಶಸ್ಸಿನ 
ಹಿರಿಯ ಸಹಕಾರಿಯ ನಿಸ್ವಾರ್ಥ ಜೀವನದ ಜಾಯಮಾನ 


೧೯೬೮ರಲಿ ಪೆರಾಜೆ ಊರಲಿ ಮುಚ್ಚಿ ಹೋಗುವ 
ಅಂಚೆ ಕಛೇರಿಗೆ ನೀಡಿವರು ಮರು ಜೀವವ 
೧೯೬೯ನೇ ಇಸವಿಯಲಿ ಅಲ್ಲಿಯೆ ಮುಳುಗುವಂಚಿನಲಿರುವ 
ಪೆರಾಜೆ ಜೈಹಿಂದ್‌ ಸಹಕಾರಿ ಮಾರಾಟ ಸಂಘವ 
ಅಲ್ಪ ಚೇತನವಿತ್ತು ಉಳಿಸಿ ಕಾಯ್ದುಕೊಂಡಿರುವ 
ಪ್ರವೃತ್ತಿ ಸೂಚಿಸುವುದಿವರ ಸಾಮಾಜಿಕನುಕಂಪವ 


ಕಳೆದ ನಾಲ್ಕೈದು ವರ್ಷಗಳಿಂದೀಚೆಗಿವರು 
ಸಂಪಾಜೆ ಪಂಚಲಿಂಗೇಶ್ವರ;ಶೀರಾಡಿ ದೇವಳಕಿವರು 
ಮೊಕ್ತೇಸರರಾಗಿ ಪೂರ್ಣ ಸೇವೆಯ ಗೈಯ್ಯುತಲಿಹರು 
ಬೆಂಗಳೂರ ಆದಿಚುಂಚನಗಿರಿ ಕಾಲೇಜಿನ ನಿರ್ದೇಶಕರು 
ಜಿಲ್ಲೆಯಲ್ಲಲ್ಲಿ ಸಾಮಾಜಿಕ ಧಾರ್ಮಿಕ ಉಪನ್ಮಾಸವೀವರು 
ಕೊಡಗು ದ.ಕ. ಜಿಲ್ಲೆಯ ಗೌಡ ಸಂಸ್ಥಾಪನಾಧ್ಯಕ್ಷರಿವರು 


೯೦/ ಸಮರಸ 


ಕೆನರಾ ಕೊಡಗು ಭಂಡಾಯವ ಪರಾಮರ್ಶಿಸಿ 
ಸಂಶೋಧನಾಕೃತಿ, ಕೊಡಗಿನಲಿ ಭಾಷಾ ಸಾಮರಸ್ಕದ ಕೃತಿರಚಿಸಿ 
೧೮೩೭ ಸುಳ್ಮದಿಂದೆದ್ದ ಭಂಡಾಯವ ಕಡೆಗಣಿಸಿ 
"ಕಲ್ಕಾಣಪ್ಪನ ಕಾಟಕಾಯಿ" ಎಂದು ನಮೂದಿಸಿ 
ಹುತಾತ್ಮರಿಗೆಸಗಿದ ಅವಹೇಳನವ ಚಿಂತಿಸಿ 
ಇತಿಹಾಸದಲಿ ಇದರ ಬದಲಾವಣೆಯ ಬಯಸಿ 


೧೯೯೮ರಲಿ ಸುಳ್ಯದ ಬುದ್ಧಿ ಜೀವಿಗಳ ಸಂಘಟಿಸಿ 
ದೆ. ಜವರೇ ಗೌಡರಿಗೆ ಇದರ ನೇತೃತ್ವವ ವಹಿಸಿ 
ಡಾ. ಪ್ರಭಾಕರ ಶಿಶಿಲರ ಬೀದಿ ನಾಟಕವನ್ನಳವಡಿಸಿ 
ಸುಳ್ಕದಿಂದ ಅಭೂತಪೂರ್ವ ಜನರ ಬಡಿದೆಬ್ಬಿಸಿ 
೫ ದಿನಗಳ ಅಮರಕ್ರಾಂತಿಯ ಜಾಥಾವನ್ನೇರ್ಪಡಿಸಿ 
ಹೋಗಿ ಮಂಗಳೂರ ಬಾವುಟ ಗುಡ್ಡೆಯಲಿ ಮೆಳ್ಳೆಸಿ 


ಮೆರೆದ ಚರಿತ್ರಾರ್ಹ ಕೀರ್ತಿ ಇವರೆಶಸ್ಸಿಗೆ ಸಾಕ್ಷಿ 
ಇನ್ನೊಂದೆಡೆ ಕೊಡಗಿನಲಿ ಪ್ರಜಾವೇದಿಕೆಯ ಸ್ಥಾಪಿಸಿ 
ಅವರ ಪ್ರತ್ಯೇಕ ರಾಜ್ಯದ ಬೇಡಿಕೆಯ ಮಣ್ಣುಮುಕ್ಕಿಸಿ 

ಇಟ್ಟ ಧೀಮಂತ ಹೆಜ್ಜೆಯ ಹೆಗ್ಗಳಿಕೆಯ ಗಳಿಸಿ 
ಶ್ರೀಯುತರು ಲೇಖಕ, ಸಂಶೋಧಕ, ನಟ ನಿರ್ದೆಶಿಸಿ 
ನಾಟಕ, ಭಾಷಣಕಾರ ಹಾಗೂ ಹಲವು ಕೃತಿಗಳ ರಚಿಸಿ 


ಟಿ.ವಿ.ಯಲಿ "ಗುಡ್ಡದ ಭೂತ" ಎಂಬ ಧಾರಾವಾಹಿಯನ್ನಿರಿಸಿ 
ಬಹುಮುಖ ಪ್ರತಿಭೆಯ ಸಂಪನ್ಮೂಲ ವ್ಯಕ್ತಿ ಎನಿಸಿ 
೨೦೦೨ರಲಿ ತಮ್ಮ ಸ್ವಗೃಹದಿ ಅದ್ದೂರಿಯ ಷಷ್ಟ್ಯಾಬ್ಜಿ ಆಚರಿಸಿ 
ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಂದ ಹರಸಿ 
ಅಪಾರ ಅಭಿಮಾನಿ, ಬಂಧು ಬಳಗದವರಿವರ ಸ್ಮರಿಸಿ 
ಕೃತಾರ್ಥರಾಗಿಹರು ಪರಮ ವೈಭವದ ಸಭೆಯಗ್ರಹಿಸಿ 


ಜನಾಂಗಕ್ಕೊಂದು ಆದರ್ಶ 
2 ಪಟ್ಟಡ ಪ್ರಭಾಕರ 


ಸಹೃದಯರೂ ಸೇವಾ ಧುರೀಣರೂ ಆದ ಎನ್‌.ಎಸ್‌. ದೇವಿಪ್ರಸಾದ್‌ ಅವರು 
ಅರುವತ್ತು ವರುಷ ತುಂಬು. ಜೀವನ ನಡೆಸಿರುವ ಪ್ರಯುಕ್ತ ಷಷ್ಟ್ಯಬ್ಹ ಪೂರ್ತಿ 
ಸಮಾರಂಭ ನಡೆಯುತ್ತಿರುವುದು ಸಹೃದಯರು ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ. 

ದೇವಿಪ್ರಸಾದರ ತಂದೆ ಸಣ್ಣಯ್ಯ ಪಟೇಲರು ಗೌಡ ಜನಾಂಗದ ಸರ್ವಾಂಗೀಣ 
ಅಭಿವೃದ್ದಿಗಾಗಿ ದುಡಿದವರು. ೨೦ನೇ ಶತಮಾನದ ಆದಿ ಭಾಗದಲ್ಲಿ ನಿಡ್ಕಮಲೆ 
ರಾಮಪ್ಪ ಗೌಡರು ಮತ್ತು ಕುಂಬ ಗೌಡನ ಕುಶಾಲಪ್ಪ ಗೌಡರು ಮಾತ್ರ 
ಪಾರುಪತ್ಮೆದಾರರಾಗಿ ಉನ್ನತ ವಿದ್ಕಾಭ್ಕಾಸ ಪಡೆದವರಾಗಿದ್ದರು. ಆ ಕಾಲದಲ್ಲಿ ಹತ್ತು 
ಕುಟುಂಬ ಹದಿನೆಂಟು ಗೋತ್ರದ ಗೌಡ ಬಾಂಧವರಲ್ಲಿ ಕೇವಲ ಕೈ ಬೆರಳೆಣಿಕೆಯ 
ಮಂದಿ ಮಾತ್ರ ವಿದ್ಕಾವಂತರಾಗಿದ್ದರು. ಆ ಸಂದರ್ಭದಲ್ಲಿ ಸಂಪಾಜೆ ಸಣ್ಣಯ್ಯ 
ಪಟೇಲರು ಇನ್ನಿತರ ಗೌಡ ಮುಂದಾಳುಗಳ ಜೊತೆ ಸೇರಿ ತಮ್ಮ ಜನಾಂಗದ ಮಕ್ಕಳು 
ವಿದ್ಯಾಭ್ಯಾಸ ಮಾಡಿ ಎಲ್ಲಾ ರಂಗಗಳಲ್ಲಿ ಮುಂದೆ ಬರಬೇಕು ಎನ್ನುವ ಉದ್ದೇಶದಿಂದ 
ಅಹರ್ನಿಶಿ ದುಡಿದರು. 

೧೯೬೦ರ ದಶಕದಲ್ಲಿ ನನ್ನ ತಂದೆ ಪಟ್ಟಡ ಮುತ್ತಣ್ಣನವರು ಹೇಳಿದಂತೆ 
ಸಣ್ಣಯ್ಯ ಪಟೇಲರು ಯಾವಾಗಲೂ ಜೇಬಿನಲ್ಲಿ ಒಂದು ಚೀಟಿ 
ಇಟ್ಟುಕೊಂಡಿರುತ್ತಿದ್ದರಂತೆ. ಅದರಲ್ಲಿ ಯಾರ್ಕಾರ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ 
ಎನ್ನುವ ವಿವರ ಇರುತ್ತಿತ್ತಂತೆ. ಅವರು ಬೇರೆ ಊರುಗಳಿಗೆ ಹೋದಾಗ ನಿಮಗೆ ಎಷ್ಟು 
ಮಕ್ಕಳು? ಏನು ಮಾಡುತ್ತಿದ್ದಾರೆ? ಇತ್ಯಾದಿ ವಿವರಗಳನ್ನು ಕೇಳಿ ತಿಳಿದುಕೊಂಡು ಆ 
ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತೆ ಪೋಷಕರಿಗೆ ಸಲಹೆ ನೀಡುತ್ತಿದ್ದರಂತೆ. 


೯೨ / ಸಮರಸ 
ಯಾವುದಾದರೂ ಕುಟುಂಬದಲ್ಲಿ ಹುಷಾರಿಲ್ಲದ ಮಕ್ಕಳಿದ್ದರೆ ಅಂತಹ ಮಕ್ಕಳ ಪಾಲನೆ, 
ಪೋಷಣೆ, ವಿದ್ಕಾಬಭ್ಮಾಸ ಕೊಡಿಸುವ ಜವಾಬ್ದಾರಿಯನ್ನು ತಾವೇ 
ಹೊತ್ತುಕೊಳ್ಳುತ್ತಿದ್ದರಂತೆ. ಆಗರ್ಭ ಶ್ರೀಮಂತರೂ, ಊರ ಪಟೇಲರೂ ಹಾಗೂ ನಾಡ 
ಪಟೇಲರೂ ಸಹ ಆಗಿದ್ದ ಸಣ್ಣಯ್ಯ ಗೌಡರು ತಮ್ಮ ಜನಾಂಗದ ಮಕ್ಕಳು ಮುಂದೆ 
ಬರಲಿ ಎನ್ನುವ ಉದ್ದೇಶದಿಂದ ಈ ರೀತಿ ನಿಸ್ವಾರ್ಥ ಸೇವೆ ಮಾಡುತ್ತಿದ್ದರೆಂದು ತಿಳಿದು 
ನನಗೆ ಅವರ ಬಗ್ಗೆ ಅಪಾರ ಗೌರವ ಮೂಡಿತ್ತು. 

ಸಣ್ಣಯ್ಯ ಗೌಡರ ಮನೆಯಲ್ಲಿ ಕಡಾಯಿಯಿದ್ದು, ಅದರಲ್ಲಿ ನಿಧಿ ಇದೆ ಎಂದು 
ನನ್ನ ತಂದೆಯವರು ಹೇಳುತ್ತಿದ್ದ ಮಾತು ದಂತಕತೆಯಂತೆ ತೋರುತ್ತಿತ್ತು. ಆದರೆ ಅದು 
ಸತ್ಯ ಕತೆ ಎಂದು ನನ್ನ ತಂದೆ ಹೇಳುತ್ತಿದ್ದರು. ನನಗೆ ಅವರ ಮನೆ ನೋಡಬೇಕೆಂದು 
ಆಸೆಯಿತ್ತು. ಕಳೆದ ವರ್ಷ ದೇವಿಪ್ರಸಾದ್‌ ಅವರ ಷಷ್ಟ್ಯಬ್ಹ ಪೂರ್ವಾಧದಲ್ಲಿ ಅವರ 
ಮನೆಗೆ ಹೋಗಲು ಅವಕಾಶವಾಯಿತು. ನಿಧಿ ಇರುವ ಜಾಗವನ್ನು ನೋಡಿ ತುಂಬಾ 
ಸಂತೋಷವಾಯಿತು. 

ಎನ್‌.ಎಸ್‌. ದೇವಿಪ್ರಸಾದ್‌ ಅವರು ಒಳ್ಳೆಯ ರಾಜಕಾರಣಿ, ಶಿಕ್ಷಣ ಪ್ರೇಮಿ, 
ಸಾಹಿತಿ ಚಿಂತಕ, ಕಲಾವಿದ, ನಿರ್ದೇಶಕ, ರಂಗಕರ್ಮಿ, ಸಹಕಾರಿ ಧುರೀಣ, ಉತ್ತಮ 
ಸಂಘಟಕ, ಮಾದರಿ ಕೃಷಿಕ, ಬುದ್ಧಿ ಜೀವಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹ 
ಜೀವಿಯಾಗಿದ್ದಾರೆ. ಬಡವನಾಗಲೀ. ಶ್ರೀಮಂತನೇ ಆಗಿರಲಿ ಆತನ ಬೆನ್ನು ತಟ್ಟಿ 
ಪ್ರೀತಿಯಿಂದ ಮಾತನಾಡಿಸುತ್ತಾರೆ. 


ದೇವಿಪ್ರಸಾದ್‌ ಅವರನ್ನು ನಾವೆಲ್ಲಾ 'ನಮಸ್ಕಾರ ಅಣ್ಣಾ'ಎಂತಲೇ 
ಮಾತನಾಡಿಸುತ್ತೇವೆ. ಅವರು ಅಣ್ಣಾ ನೀವು ಹೆಂಗೆ ಒಲಿರಿ? ಲಾಯಕ್ಕಾಗಿ ಒಳೆರಿಯಾ? 
ಎಂದು ಹೃತ್ಪೂರ್ವಕವಾಗಿ ನಮ್ಮ ಕ್ಷೇಮ ಸಮಾಚಾರ ವಿವರಿಸುತ್ತಾರೆ. ಅವರ ಪ್ರೀತಿ 
ವಿಶ್ವಾಸ, ಅಂತಃಕರಣದ ಮಾತಿನಿಂದ ನಮ್ಮ ಹೃದಯ ತುಂಬಿ ಬಂದು ಅವರ ಬಗ್ಗೆ 
ಭಾವನೆ ಇಮ್ಮಡಿಗೊಳ್ಳುತ್ತದೆ. 

ದೇವಿಪ್ರಸಾದ್‌ ಅವರಿಗೆ ಮಾನವೀಯತೆ ಮತ್ತು ಸರ್ವಸಮಾನತೆ ಅವರ 
ತಂದೆಯಿಂದ ಬಳುವಳಿಯಾಗಿ ಬಂದಿದೆ. ತಮ್ಮ ತಂದೆ ಹಾಕಿಕೊಟ್ಟ ಮಾರ್ಗದಲ್ಲೇ 
ಮುನ್ನಡೆಯುತ್ತಿರುವ ದೇವಿಪ್ರಸಾದ್‌ ಅವರದು ಅಭೂತಪೂರ್ವ ಸಾಧನೆಯಾಗಿದೆ. 


ಸಮರಸ / ೯೩ 


ಗೌಡ ಜನಾಂಗದವರಲ್ಲಿ ಒಗ್ಗಟ್ಟು ಇಲ್ಲದ ಕಾಲದಲ್ಲಿ ಕೊಡಗು ಬ್ರಿಟಿಷರ 
ವಶವಾಯಿತು. ಗೌಡ ಜನಾಂಗಕ್ಕೆ ಆದ ಅನ್ಕಾಯದ ವಿರುದ್ದ ಸಿಡಿದೆದ್ದ ಜನಾಂಗದ 
ಏಕೈಕ ಸಿಡಿಲು ಮರಿ ದೇವಿಪ್ರಸಾದ್‌ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. 
ಅವರು ಕೊಡಗಿನ ಗೌಡ ಜನಾಂಗಕ್ಕೆ ಅತ್ಯವಶ್ಯಕವಾಗಿ ಬೇಕಾದ ರಾಜಕೀಯ ಶಕ್ತಿಯನ್ನು 
ತುಂಬಿದ ಮೇರು ವ್ಯಕ್ತಿ. ಜನಾಂಗದ ಅಭಿವೃದ್ದಿಗೆ ಶಕ್ತ ರಾಜಕಾರಣ ಎಷ್ಟು ಮಹತ್ವ 
ಪೂರ್ಣವಾದದು ಎಂಬುದನ್ನು ಸಾಧನೆಯ ಮುಖಾಂತರ ತೋರಿಸಿ, ಅರಿವು 
ಮೂಡಿಸಿದ ಮಹಾನ್‌ ವ್ಯಕ್ತಿ. ದೇವಿಪ್ರಸಾದ್‌ ಅವರು ತಮ್ಮ ಹುಟ್ಟೂರು ಸಂಪಾಜೆ 
ನಾಡಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದರಲ್ಲಿ ಈಗಲೂ ಮುಂದಿದ್ದಾರೆ. 
೧೯೯೨ರಲ್ಲಿ ಕೊಡಗಿನಲ್ಲಿ ಪ್ರತ್ಮೇಕತೆಯ ಕೂಗು ಮುಗಿಲು ಮುಟ್ಟಿದ 
ಕಾಲದಲ್ಲಿ ನಾವೆಲ್ಲಾ ಕನ್ನಡಿಗರು , ಭಾರತೀಯರು ಅನೇಕತೆಯಲ್ಲಿ ಏಕತೆಯಿದೆಯೆಂದು 
ಗಾಢವಾಗಿ ನಂಬಿರುವ ದೇವಿಪ್ರಸಾದರು 'ಪ್ರಜಾವೇದಿಕೆ 'ಎಂಬ ವೇದಿಕೆಯನ್ನು 
ಮುಂದಾಲೋಚನೆ ಸ್ವಸಾಮರ್ಥ್ಯದಿಂದ ಹುಟ್ಟುಹಾಕಿ ಅದರ ಸಂಚಾಲಕರಾಗಿ, ಪ್ರೇರಕ 
ಶಕ್ತಿಯಾಗಿ ಕೆಲಸಮಾಡಿ ಪ್ರತ್ಮೇಕತೆಯ ಹುಟ್ಟಡಗಿಸಿದ ಗಂಡುಗಲಿ, ಕೆಚ್ಚೆದೆಯ ವೀರ. 
ಇವರ ನಿಚ್ಚಳ ನಿಲುವು ಆದರ್ಶ. ಒಂದು ತರದ ಭೀತಿಯ ವಾತಾವರಣ ಉಂಟಾಗಿ 
ಪಟ್ಟಬದ್ದ ಹಿತಾಶಕ್ತಿಗಳ ಸರ್ವಾಧಿಕಾರದ ಕೆಟ್ಟ ನಿಲುವಿನ ಕಠಿಣ ಪರಿಸ್ಥಿತಿಯಲ್ಲಿ 
ದೇವಿಪ್ರಸಾದರು ಪ್ರಜಾವೇದಿಕೆಗೆ ಕೊಡಗಿನ ಹಲವಾರು ಜನಾಂಗದವರನ್ನು ಸೇರಿಕೊಂಡು 
ಹುಟ್ಟು ಹಾಕದಿದ್ದ ಪಕ್ಪದಲ್ಲಿ ಕೊಡಗು ಕೈ ಜಾರುವತ್ತ ಸಮೀಪ ಬಂದಿತ್ತೆಂಬುದು 
ನಿರ್ವಿವಾದ. ಇಂತಹ ಸಂದರ್ಭದಲ್ಲಿ ದೇವಿಪ್ರಸಾದರ ದೀರ್ಥುದೃಷ್ಟಿಯ 
ಮುಂದಾಲೋಚನೆಯ ಅನೇಕತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸಿ ನೀಡಿದ 
ಕೊಡುಗೆಯೇ "ಪ್ರಜಾವೇದಿಕೆ." ಸುಭದ್ರ ದೇಶ ಕಟ್ಟಲು ಬೇಕು ಭದ್ರ ಬುನಾದಿ. 


ಉತ್ತಮ ಶಾರೀರಿಕ ಲಕ್ಷಣ, ನಿಲುವು ತೇಜಸ್ಸಿನಿಂದ ದೇವಿಪ್ರಸಾದ್‌ ದೇವಾಂಶ 
ಸಂಭೂತರಂತೆ ಕಾಣುತ್ತಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ 
ಹೆಚ್ಚುಕಮ್ಮಿ ಮುಖಚರ್ಯೆ ಹಾಗೂ ಆಕಾರ ಹೊಂದಿರುವ ದೇವಿಪ್ರಸಾದರನ್ನು 
ನೋಡಲು ತುಂಬಾ ಖುಷಿಯಾಗುತ್ತದೆ. ಇವರ ಧರ್ಮಪತ್ನಿ ಇಂದಿರಾ ಸತ್ಕುಲ ಪ್ರಸೂತೆ, 
ದೈವೀವರ್ಚಸ್ಸನ್ನು ನೋಡಿದಾಗ ಭಕ್ತಿ ಭಾವದಿಂದ ನನ್ನ ಶಿರ ಬಾಗುತ್ತದೆ. 


೯೪ / ಸಮರಸ 


ದೇವಿಪ್ರಸಾದ್‌ರವರು ಕೆಲವು ಕಾಲ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿ 
ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಹಲವಾರು ಜಂಜಾಟಗಳ ನಡುವೆ ಸಿಲುಕಿ ಅವರು 
ರಾಜಕೀಯ ರಂಗದಲ್ಲಿ ಮುಂದುವರಿಯುವ ಆಸಕ್ತಿ ವಹಿಸಲಿಲ್ಲ. ಒಂದು ವೇಳೆ 
ರಾಜಕೀಯ ರಂಗದಲ್ಲಿ ಹುರುಪು ಹುಮ್ಮಸ್ಸಿನಿಂದ ಸಕ್ರಿಯರಾಗಿದ್ದರೆ ಇಂದು ಅವರು 
ರಾಜ್ಯ , ರಾಷ್ಟ್ರ ರಾಜಕಾರಣದಲ್ಲಿಯೂ ಧ್ರುವತಾರೆಯಂತೆ ಮಿನುಗುತ್ತಿದ್ದರೇನೋ! 


ಜನಾಂಗದ ಸರ್ವತೋಮುಖ ಅಭಿವೃದ್ದಿಗಾಗಿ ನಾನು ೧ .೪ .೧೯೯೭ರಿಂದ 
ಕೊಡಗು ಸಂಗಾತಿ ಪಾಕ್ಷಿಕ ಪತ್ರಿಕೆ ಹೊರತಂದೆ. ಪತ್ರಿಕೆಯ ಮುಖಾಂತರ ಜನಾಂಗದ 
ಸೇವೆ ಮಾಡುತ್ತಾ ಪತ್ರಿಕೆಯೇ ಜನಾಂಗದ ಬೆನ್ನೆಲುಬು ಎಂಬ ನಿಲುವು ನನ್ನದು. 
ದೇವಿಪ್ರಸಾದ್‌ ಅವರು ತಮ್ಮ ಅನುಭವ ಸಾರವನ್ನು ತಮ್ಮ ಲೇಖನಗಳ ಮುಖಾಂತರ 
ಸಂಗಾತಿಯಲ್ಲಿ ಬರೆದು ಜನಾಂಗಕ್ಕೆ ಮಾರ್ಗದರ್ಶನ ನೀಡುತ್ತಿರುವುದು ನನಗೆ ಹೆಚ್ಚಿನ 
ಸಂತೋಷವನ್ನು ನೀಡಿದೆ. ಅವರದ್ದು ಪ್ರಬುದ್ಧ ಚಿಂತನೆ. ಅವರ ಒಂದೊಂದು 
ಲೇಖನವೂ ಆಕರ ಬರಹ. ಅಧ್ಯಯನದಿಂದ ಸಂಪದ್ಭರಿತವಾದ ಅವರ ಲೇಖನಗಳು 
ಅನುಭವ, ಚರ್ಚೆ, ವಿಮರ್ಶೆ, ಮೂಲ ತಿರುಳಿನ ಸಾರ ಸಂಗ್ರಹವಾಗಿದೆ. 


ಅವರು ಲೇಖನಿ ಕೈಗೆತ್ತಿಕೊಳ್ಳುವುದಕ್ಕಿಂತ ಮುನ್ನವೇ ನೂರಕ್ಕೆ ನೂರು 
ಸತ್ಯಾಂಶ ತಿಳಿದು ಬರಹ ರೂಪಕ್ಕಿಳಿಸುವ ಪರಿ ಅನನ್ಮವಾದದ್ದು. ಕೊಡಗಿನಲ್ಲಿ ಗೌಡ 
ಜನಾಂಗಕ್ಕೆ ಆಗುತ್ತಿರುವ, ಆಗಿ ಹೋಗಿರುವ ಅನ್ಕಾಯದ ವಿರುದ್ದ ಧ್ವನಿ ಎತ್ತಿದ್ದಾರೆ. 
ಬ್ರಿಟಿಷರು ಸ್ಥಳೀಯರೊಡಗೂಡಿ ನಿರ್ಮಿಸಿದ ಚರಿತ್ರೆಯ ಅಂಶಗಳ ಬಗ್ಗೆ , ಒಡೆದು 
ಆಳಿದ ನೀತಿಯ ಬಗ್ಗೆ, ದೇವಿಪ್ರಸಾದರಿಗೆ ಬಹಳಷ್ಟು ಅಸಮಾಧಾನವಿದೆ. ಕೊಡಗಿನ 
ಚರಿತ್ರೆಯನ್ನೆಲ್ಲಾ ಕೂಲಂಕಷವಾಗಿ ಅಧ್ಯಯನ ಮಾಡಿ, ತಪ್ಪು ಒಪು ಎಗಳನ್ನು 
ವಿವೇಚನೆಯಿಂದ ಪರಿಶೀಲಿಸಿ ಅದರ ಬಗ್ಗೆ ಅಧಿಕೃತವಾಗಿ ಮಾತನಾಡುವಷ್ಟು, 
ಬರೆಯುವಷ್ಟು ಶಕ್ತಿಶಾಲಿಯಾಗಿದ್ದಾರೆ. ಇತಿಹಾಸಕಾರರು ಕೊಡಗಿನ ಇತಿಹಾಸವನ್ನು 
ಕಟ್ಟುಕತೆಯಂತೆ ತಿರುಚಿ ಮುರುಚಿ ಬರೆದಿದ್ದಾರೆ ಎನ್ನುವ ಅಸಮಾಧಾನ ಅವರಲ್ಲಿದ್ದು, 
ಸೂಕ್ತ ವೇದಿಕೆಯಲ್ಲಿ ಅದನ್ನು ಪ್ರತಿಭಟಿಸಿಯೂ ಇದ್ದಾರೆ. 


ಕೊಡಗಿನಲ್ಲಿ ಪ್ರತ್ಯೇಕತೆಯ ಕೂಗು ಮುಗಿಲು ಮುಟ್ಟಿದ ಕಾಲದಲ್ಲಿ 
ದೇವಿಪ್ರಸಾದರು ಪ್ರಜಾವೇದಿಕೆಯ ಸಂಚಾಲಕರಾಗಿ ತೆಗೆದುಕೊಂಡ ತೀರ್ಮಾನಗಳ ಬಗ್ಗೆ 
ಗೌಡ ಜನಾಂಗದವರೇ ಆದ ಕೆಲವರು ಅವರ ಬಗ್ಗೆ ಕೀಳು ಭಾವನೆಯಿಂದ ಟೀಕಿಸಿ 


ಸಮರಸ / ೯೫ 


ಅವರ ಉತ್ಸಾಹ, ವೈಚಾರಿಕ ನಿಲುವಿಗೆ ತಣ್ಣೀರೆರಚಿದ್ದು ನನ್ನ ದೃಷ್ಟಿಯಲ್ಲಿ ಅಕ್ಟಮ್ಮ 
ಅಪರಾಧ. ದೇವಿಪ್ರಸಾದರು ಗೌಡ ಜನಾಂಗದ ಅಭಿವೃದ್ದಿಯ ದೃಷ್ಟಿಯಿಂದ ಆಗ 
ತಳೆದಿರುವ ನಿಲುವಿನಲ್ಲಿಯೇ ಮುಂದುವರೆದಿದ್ದಲ್ಲಿ ಇನ್ನೂ ಹೆಚ್ಚಿನ ಮೇಲ್ಪದರದಲ್ಲಿ 
ನಿಲ್ಲಬಹುದು. 


ಒಕ್ಕಲಿಗರು ಸಮುದ್ರ ಇದ್ದ ಹಾಗೆ. ಆದರೆ ಅವರಲ್ಲಿಯೂ ಹಲವಾರು 
ಒಳಪಂಗಡಗಳಿವೆ. ದೇವಿಪ್ರಸಾದ್‌ ಅವರ ಕುಟುಂಬದಲ್ಲಿ ಅವರ ಅಕ್ಕನ ಮಗಳನ್ನು 
ಒಕ್ಕಲಿಗರ ಪೈಕಿಯ ಎಲ್‌.ಟಿ.ಕಾರ್ಲೆ ಇವರಿಗೆ ಕೊಟ್ಟು ಸಂಬಂಧ ಬೆಳೆಸಲಾಗಿದೆ. ಹೀಗೆ 
ಆಗಿರುವುದರಿಂದಲೋ ಏನೋ ಅವರ ಒಲವು ಸ್ವಲ್ಪ ಒಕ್ಕಲಿಗರ ಕಡೆಗಿರುವುದು 
ಕಂಡುಬರುತ್ತದೆ. ಈ ನಡಾವಳಿ ಕೊಡಗಿನ ಗೌಡ ಜನಾಂಗದ ಮಧ್ಯಮ ವರ್ಗದವರಿಗೆ 
ಸ್ವಲ್ಪ ಅಸಿಹನೀಯವೆನಿಸಿತು. ದೇವಿಪ್ರಸಾದರಿಗೆ ಆ ಜನಾಂಗದೊಂದಿಗೆ ಬೆರೆಯುವ 
ಹುಮ್ಮಸ್ಸು ಇದೆಯೇನೋ ? ಮಿಂಚುವ ಆಸೆಯಿದೆಯೇನೋ ತಿಳಿಯದು? 


ರಾಜಕೀಯವಾಗಿ ಒಕ್ಕಲಿಗರೊಂದಿಗೆ ಕೈ ಜೋಡಿಸುವುದು ಒಂದು 
ದೃಷ್ಟಿಕೋನದಿಂದ ಸಮಂಜಸವೆನಿಸಿದರೂ, ನಮಗೆ ನಮ್ಮದೇ ಆದ ಭಾಷೆ, ಆಚಾರ 
ವಿಚಾರ , ಕಟ್ಟುಪಾಡುಗಳಿದ್ದು, ನಮ್ಮ ಗೌಡ ಜನಾಂಗದ ಕೆಲಸ ಮಾಡಿದರೆ ಈ ತನಕ 
ಅವರು ಮಾಡಿರುವಂತ ಎಲ್ಲಾ ಚಟುವಟಿಕೆಗಳಿಗೆ ಮೌಲ್ಕ ಬರುವುದು ಖಂಡಿತ 
ಎನ್ನುವುದು ಖಚಿತ ಅಭಿಪ್ರಾಯ. ಈ ವಿಚಾರದಲ್ಲಿ ಯಾವುದೇ ರಾಜಿಗೂ ನನ್ನ ಮನಸ್ಸು 
ಒಪ್ಪದು. 

ದೇವಿಪ್ರಸಾದರು ವಾಯುಮಾರ್ಗದಲ್ಲಿ ತೇಲಿದಂತೆ ನನಗೆ ಭಾಸವಾಗುತ್ತದೆ. 
ಆದರೆ ಅವರಿಗೆ ಕೆಳವರ್ಗದ ಜನತೆಯೊಂದಿಗೆ ಸ್ಪಂದನ ಸ್ವಲ್ಪ ಕಡಿಮೆಯೆನ್ನಬೇಕು. 
ಮೂಲೆ ಮೂಲೆ, ಊರು , ಕುಗ್ರಾಮಗಳಿಗೆ ಭೇಟಿ ಕಮ್ಮಿಯೇ. ಅವರು ಗೌಡ 
ಜನಾಂಗದ ಎಲ್ಲಾ ವರ್ಗದವರೊಡನೆ ತಳ ಮಟ್ಟದಲ್ಲಿ ಸ್ಪಂದಿಸಿದ್ದಿದ್ದರೆ ಇನ್ನೂ 
ಸಾಕಷ್ಟು ಉತ್ತುಂಗಕ್ಕೆ ಏರಬಹುದಿತ್ತು ಎನ್ನುವುದು ನನ್ನ ಅಭಿಪ್ರಾಯ. 

೧೮೩೭ರ ಕೆನರಾ ಬಂಡಾಯದ ಹರಿಕಾರ, ಅಧ್ವರ್ಯು, ಸ್ವಾತಂತ್ರ್ಯ ಸೇನಾನಿ 
ಗುಡ್ಡೆಮನೆ ಅಪ್ಪಯ್ಕ ಗೌಡರ ಸಾಧನೆಯನ್ನು ಕುರಿತು ದೇವಿಪ್ರಸಾದ್‌ ರವರು ಒಂದು 
ಕೃತಿ ರಚಿಸಿ, ಸುಳ್ಮದಿಂದ ಮಂಗಳೂರು ತನಕ ದಂಗೆಯ ಮುಖಂಡರು ಹೋದ 
ಹಾದಿಯಲ್ಲೇ ಸಾಗಿ ಬಾವುಟಗುಡ್ಡದಲ್ಲಿ ಎಂದಿನಂತೆಯೇ ಬಾವುಟ ಹಾರಿಸಿದರು. ಯುವ 


೯೬/ ಸಮರಸ 
ಜನಾಂಗಕ್ಕೆ ಆದರ್ಶಪ್ರೀಯರಾದ ದೇವಿಪ್ರಸಾದ್‌ರವರ ಈ ಸಾಧನೆಗೆ ನಾವೆಲ್ಲಾ 
ಖುಷಿಪಡಬೇಕು. 

ಕೊಡಗಿನ ಮಟ್ಟಿಗೆ ಹೇಳುವುದಾದರೆ ಇಲ್ಲಿ ಲೇಖಕ. ಬರಹಗಾರರಿದ್ದಾರೆ, ಆದರೆ 
ಸಾಹಿತಿಗಳಿಲ್ಲ. ದಕ್ಷಿಣ ಕನ್ನಡದಲ್ಲಿ ಅನೇಕ ಸಾಹಿತಿಗಳಿದ್ದಾರೆ. ಜನಾಂಗದ ಯುವ 
ಪೀಳಿಗೆಗೆ ಜನಾಂಗದ ಅರಿವು ತಿಳುವು ಮೂಡಿಸುತ್ತಿರುವ ಏಕೈಕ ವ್ಯಕ್ತಿ ದೇವಿಪ್ರಸಾದ್‌ 
ಎಂಬುವುದು ಶ್ಲಾಘನೀಯ. 

ದೇವಿಪ್ರಸಾದ್‌ ಅವರ ಬಳಿ ಅಮೂಲ್ಕ ಪುಸ್ತಕ ಭಂಡಾರವಿದೆ. ಇತಿಹಾಸ 
ಮತ್ತಿತರ ವಿವರಗಳನ್ನು ಕುರಿತು ಅಪಾರ ಮಾಹಿತಿಯಿದೆ. ದೇವಿಪ್ರಸಾದ್‌ ಅವರ ಬಗ್ಗೆ 
ಹೇಳುವುದಾದರೆ ಕೊಡಗಿನ ಗೌಡ ಜನಾಂಗದ ಮಟ್ಟಿಗೆ ಇನ್ನೊಬ್ಬ ದೇವಿಪ್ರಸಾದ್‌ 
ಹುಟ್ಟಿ ಬರಲು ಶತಮಾನಗಳೇ ಬೇಕಾಗಬಹುದೇನೋ! ಇದು ಅತಿಶಯೋಕ್ತಿಯಲ್ಲ. 
ಸತ್ಯವೂ ಕೂಡ ಹೌದು. ಸದ್ಯದಲ್ಲಿ ಗೌಡ ಜನಾಂಗದಲ್ಲಿ ಹಲವಾರು ವಿಷಯ 
ವಿಚಾರಗಳಲ್ಲಿ ಪಾರಂಗತರಾದ ದೇವಿಪ್ರಸಾದ್‌ರವರು ಮಹಾ ಅನುಭವಿ ವ್ಯಕ್ತಿ 
ಮಾರ್ಗದರ್ಶಕರು. ಅವರ ಸೇವೆಯನ್ನು ಪಡೆದುಕೊಳ್ಳುವಲ್ಲಿ ಗೌಡ ಜನಾಂಗ 
ಮುಂದಾಗಬೇಕು. ಅಸೂಯಾಪರತೆ, ಕಾಲೆಳೆಯುವ ಪ್ರವೃತ್ತಿ ಜನಾಂಗದ ಹಿನ್ನಡೆಗೆ 
ಕಾರಣ ಎಂಬುವುದನ್ನು ನಾವಿಲ್ಲಿ ಮನಗಾಣಬೇಕು. 


ದೇವಿಪ್ರಸಾದ್‌ರವರು ಸಂಪಾಜೆಯಲ್ಲಿದ್ದು ಒಂದು ಕಾಲು ಕೊಡಗು ಹಾಗೂ 
ಇನ್ನೊಂದು ಕಾಲು ದಕ್ಷಿಣ ಕನ್ನಡದಲ್ಲಿದ್ದು, ಪಶ್ಚಿಮ ಘಟ್ಟದ ಗೌಡರ ಬೀಡಿಗೆ 
ಸಾಕಷ್ಟು ಶ್ರಮಿಸಿದ ಮಹಾನ್‌ ವ್ಯಕ್ತಿ. ಅವರು ವಿದೆ, ಬುದ್ಧಿ, ಐಶ್ವರ್ಯದ 
ಸಮ್ಮಿಳನವಾಗಿದ್ದಾರೆ. ಗಂಡೆದೆಯ ವೀರ ದೇವಿಪ್ರಸಾದ್‌ ಮತ್ತು ಅವರ ಕುಟುಂಬ 
ವರ್ಗಕ್ಕೆ ಕುಲಗುರು ವೆಂಕಟ್ರಮಣ ಸ್ವಾಮಿ ಮತ್ತು ಶೃಂಗೇರಿ ಶಾರದೆ ಆಯುರಾರೋಗ್ಯ 
ಐಶ್ವರ್ಯ, ಸುಖ ಸಮೃದ್ದಿ ನೀಡಿ ಆಶೀರ್ವದಿಸಲಿ ಎಂದು ಮನಪೂರ್ವಕವಾಗಿ 
ಹಾರೈಸುತ್ತೇನೆ. 


ಸದ 


ಅಖಂಡತೆಯ ಹರಿಕಾರ 
೫೪ ಡಾ।ಎಂ. ಚಿದಾನಂದಮೂರ್ತಿ 


ಶ್ರೀ ಎನ್‌.ಎಸ್‌. ದೇವಿಪ್ರಸಾದ್‌ ಎಂದೊಡನೆ ನನ್ನ ನೆನಪಿಗೆ ಬರುವುದು 
ಕೊಡಗು, ಕೊಡಗು ಕರ್ನಾಟಕದಿಂದ ಪ್ರತ್ಶೇಕವಾಗಬೇಕೆಂದು ನಡೆದ ಹೋರಾಟ. 
ಕರ್ನಾಟಕದ ಆತಂಕ ನಿವಾರಣೆಯ ಪ್ರತೀಕವಾಗಿ ಅಸ್ತಿತ್ವಕ್ಕೆ ಬಂದ 'ಕೊಡಗು 
ಪ್ರಜಾವೇದಿಕೆ" ಅದರ ಅವಿಭಾಜ್ಯ ಅಂಗವಾಗಿ ದೇವಿಪ್ರಸಾದ್‌. 


ಕೊಡಗಾಗಲಿ ಕೊಡಗು ಜಿಲ್ಲೆಯವರಾಗಲಿ ತಾವು ಕರ್ನಾಟಕದವರಲ್ಲವೆಂದು 
ಎಂದೂ ಭಾವಿಸಲಿಲ್ಲ. ಕರ್ನಾಟಕವು ಕೊಡಗನ್ನು ತನ್ನಿಂದ ಬೇರ್ಪಡಿಸಿಕೊಂಡು 
ಕಲ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಕಳೆದ ಸಾವಿರ ವರ್ಷಗಳಿಂದ ಕೊಡಗು 
ಸಾಂಸ್ಕೃತಿಕವಾಗಿ ಭೌಗೋಳಿಕವಾಗಿ ಕರ್ನಾಟಕದ ಸಂಸ್ಕೃತಿಯ ಭಾಗವೇ ಆಗಿತ್ತು. 
ಅಲ್ಲಿರುವುದೊಂದು ಸ್ವತಂತ್ರ ಭಾಷೆಯಾದರೂ , ಅವೆಲ್ಲವೂ ದ್ರಾವಿಡ ಭಾಷೆಗಳೇ. 
ಕೊಡಗಿನ ಕಳೆದ ಸಾವಿರ ವರ್ಷಗಳ ಪ್ರಾಚೀನ ದಾಖಲೆಗಳನ್ನು ನೋಡಿದರೆ 
ಕರ್ನಾಟಕದೊಡನೆ ಕೊಡಗಿನ ಕಳೆದ ವ್ಕಾಪಾರದ, ಸಂಸ್ಕೃತಿಯ, ಸಾಮಾಜಿಕ , 
ರಾಜಕೀಯ ಬದುಕಿನ ನಿಕಟತೆ ಸ್ಪಷ್ಟವಾಗುತ್ತದೆ. 


ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳೂ ಸೇರಿ ೧೯೫೬ರಲ್ಲಿ 'ಕರ್ನಾಟಕ' 
ರಾಜ್ಯ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಕೊಡಗು ಆ ಏಕೀಕೃತ ಕರ್ನಾಟಕದ ಹೆಮ್ಮೆಯ 
ಭಾಗವಾಗಿ ಸೇರಿಕೊಂಡಿತು. ಅದು ಕರ್ನಾಟಕದ ಸಂಪತ್ತನ್ನು ಬೆಳೆಸಿತು. ಬೀದರ್‌, 
ಬೆಳಗಾವಿ, ಕೋಲಾರ, ದಕ್ಷಿಣಕನ್ನಡ ಜಿಲ್ಲೆಗಳಂತೆ ಗಡಿ ಜಿಲ್ಲೆಯಾಗಿ ಕನ್ನಡವನ್ನು 
ರಕ್ಷಿಸಿತು. ಕೊಡವ ಭಾಷೆಯೂ ಸೇರಿದಂತೆ ತನ್ನ ಸಂಸ್ಕೃತಿ ವೈಶಿಷ್ಟ್ಯವನ್ನು 
ಉಳಿಸಿಕೊಂಡಿತು. ಕರ್ನಾಟಕ ಸಂಸ್ಕೃತಿಯು ಹಲವು ಸಂಸ್ಕೃತಿಗಳ ಒಂದು ಹದಗೊಂಡ 


೯೮ / ಸಮರಸ 
ಮಿಶ್ರಣ ತಾನೇ ! 

೧೯೯೨ ರಲ್ಲಿ ಇದ್ದಕ್ಕಿದ್ದಂತೆ ಕೊಡಗು ರಾಜ್ಯವು ಕರ್ನಾಟಕದಿಂದ 
ಪ್ರತ್ಯೇಕಗೊಂಡು ಬೇರೊಂದು ರಾಜ್ಯವಾಗಬೇಕೆಂಬ ಧ್ವನಿ ಕೇಳಿಬಂದಾಗ ಕನ್ನಡಿಗರು 
ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ಒಂದು ಕೃಣ ಚಮತ್ಛತರಾದರು. 
ಪ್ರತ್ಯೇಕತಾವಾದಿಗಳು ನೀಡಿದ ಕಾರಣ; ಕರ್ನಾಟಕವು ಕೊಡಗನ್ನು ಉಪೇಕ್ದಿಸಿದೆ. 
ಅದನ್ನು ಹಿಂದುಳಿಯುವಂತೆ ಮಾಡಿದ್ದಾರೆ. ಕೊಡಗಿನ ಅರ್ಥಿಕ ಪ್ರಗತಿಗೆ 
ನೀಡಬೇಕಾದಷ್ಟು ಗಮನವನ್ನು ನೀಡಿಲ್ಲ. ಅಧಿಕೃತ ಅಂಕೆ ಅಂಶಗಳು ಬೇರೆ ಚಿತ್ರವನ್ನೇ 
ನೀಡುತ್ತವೆ. ಅವರು ಮೇಲ್ನೋಟಕ್ಕೇ ಅತೃಪ್ತ ಅವಕಾಶವಾದಿಗಳೆಂಬುದು 
ನಿಚ್ಚಳವಾಗಿತ್ತು. ಪ್ರತ್ಮೇಕತಾವಾದಕ್ಕೆ ಇಡೀ ಕೊಡಗಿನ ಬೆಂಬಲವಿರಲಿಲ್ಲ. ಎಲ್ಲೋ 
ಕೆಲವು ಕೊಡವ ಜನರಿದ್ದರು. ಪ್ರಜ್ಞಾವಂತ ಕೊಡವರು ಪ್ರತ್ಯೇಕತಾವಾದದಿಂದ ದೂರ 
ಉಳಿದರು. ಚಿಕ್ಕದಾಗಿ ಆರಂಭವಾದ ದ್ವನಿ ಕ್ರಮೇಣ ಬೆಳೆಯುತ್ತಾ ಬಂದು 
೧೯೯೫ರಲ್ಲಿ ಅದು ರಾಜ್ಯಮಟ್ಟದ, ರಾಷ್ಟ್ರಮಟ್ಟದ ಗಮನವನ್ನು ಸೆಳೆಯಬಲ್ಲಷ್ಟು 
ಶಕ್ತಿಯನ್ನು ಪಡೆದುಕೊಂಡಿತು. 

ಬೆಂಗಳೂರಿನಲ್ಲಿ ಕನ್ನಡ ಶಕ್ತಿ ಕೇಂದ್ರವು ಪತ್ರಿಕೆಗಳ ಮೂಲಕ ಅದನ್ನು 
ಖಂಡಿಸಿತು. ಸಭೆ ವ್ಯವಸ್ಥೆ ಮಾಡಿತು. ಗಣ್ಮರ ರುಜು ಪಡೆದು ಅದನ್ನು ಪತ್ರಿಕೆಗಳಿಗೆ 
ಬಿಡುಗಡೆ ಮಾಡಿತು. ಕೊಡಗಿನಲ್ಲಿ "ಕೊಡಗು ಪ್ರಜಾವೇದಿಕೆ" ಯು ಅಸ್ತಿತ್ವಕ್ಕೆ 
ಬಂದಿರುವ ವಿಷಯ ತಿಳಿದು ಸಂಭ್ರಮದಿಂದ ಅದರ ಜೊತೆ ಸಂಪರ್ಕವನ್ನು ಬೆಳೆಸಿದಾಗ, 
ಆಗಲೇ ಬಲಿಷ್ಠವಾಗಿ ಬೆಳೆದು ನಿಂತಿದ್ದ, ಆ ಸಂಘಟನೆಯಿಂದ ನಮಗೆ ನಿರೀಕ್ಷೆಗೆ ಮೀರಿ 
ಬೆಂಬಲ ದೊರಕಿತು. ಅಥವಾ ಕೊಡಗು ಪ್ರತ್ಮೇಕತಾವಾದವನ್ನು ಹತ್ತಿಕ್ಕಲು ಕೊಡಗು 
ಪ್ರಜಾವೇದಿಕೆಗೆ ಕನ್ನಡ ಶಕ್ತಿ ಕೇಂದ್ರವು ತನ್ನ ಅಖಂಡ ಬೆಂಬಲವನ್ನು ನೀಡಿತು. 
ಸೋಮವಾರ ಪೇಟೆಯಲ್ಲಿ ನಡೆದ ಪೂರ್ವಭಾವಿ ಸಭೆಗೆ ನಾವು ಹೋಗಿ ಅಲ್ಲಿ ಒಂದು 
ಬಹು ದೊಡ್ಡ ಮೆರವಣಿಗೆ, ಸಭೆ ನಡೆಸುವ ಕೊಡಗು ಪ್ರಜಾವೇದಿಕೆಯ ನಿರ್ಧಾರಕ್ಕೆ 
ಪೂರ್ಣ ಸಮ್ಮತಿ ನೀಡಿದುದಲ್ಲದೆ, ಮುಂದೆ ಅಲ್ಲಿ ಒಂದು ಅಭೂತಪೂರ್ವ 
ಮೆರವಣಿಗೆ, ಅದರ ಅಂತ್ಯದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ತೃಪ್ತರಾದೆವು. 
ಆ ಎಲ್ಲದರ ವ್ಯವಸ್ಥೆಯ ಹಿಂದೆ ಪ್ರಜಾವೇದಿಕೆಯ ಸ್ಥಾಪಕರಾದ ಶ್ರೀ ದೇವಿ ಪ್ರಸಾದ್‌ 
ಜೊತೆ ಮಡಿಕೇರಿ, ಸೋಮವಾರಪೇಟೆಯಯ ಸಾಮಾಜಿಕ ಮುಖಂಡರು. ರಾಜಕೀಯ 


ಸಮರಸ / ೯೯ 


ನಾಯಕರು, ಯುವ ಕಾರ್ಕಕರ್ತರು ಬಹು ಸಂಖ್ಯೆಯಲ್ಲಿ ಶ್ರಮಿಸಿದುದನ್ನು ಇಲ್ಲಿ ನೆನೆಯಲೇ 
ಬೇಕು, ಕೊಡಗು ಪ್ರತ್ಶೇಕತಾವಾದಕ್ಕೆ ಹೆಚ್ಚಿನ ಬೆಂಬಲವಿದ್ದುದು ವೀರರಾಜಪೇಟೆ 
ತಾಲೂಕಿನಲ್ಲಾದರೆ ಅಷ್ಟೇ ಪ್ರಬಲವಾದ ವಿರೋಧವಿದ್ದುದು ಸೋಮವಾರಪೇಟೆ 
ತಾಲೂಕಿನಲ್ಲಿ. ಮಡಿಕೇರಿ ತಾಲೂಕಿನಲ್ಲಿ ಎರಡೂ ಕಡೆಯ ಜನರಿದ್ದರು. 
ಸೋಮವಾರಪೇಟೆಯ ಸಭೆ ಬಹು ಯಶಸ್ಸಿಯಾಯಿತು. ಆ ಯಶಸ್ಸಿನಿಂದ 
ಉತ್ತೇಜನಗೊಂಡ ಕೊಡಗು ಪ್ರಜಾವೇದಿಕೆಯ ಮಡಿಕೇರಿಯಲ್ಲಿ ಅಂತಹುದೇ ಮೆರವಣಿಗೆ, 
ಸಭೆಗಳನ್ನು ಮಾಡಿ ಜಯಭೇರಿ ಬಾರಿಸಿತು. ಮುಂದೆ, ಕನ್ನಡ ಶಕ್ತಿ ಕೇಂದ್ರವು ಕೊಡಗು 
ಪ್ರಜಾವೇದಿಕೆಯ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬೆಂಗಳೂರಿನ ಕೃಷ್ಣರಾಜೇಂದ್ರ 
ವೃತ್ತದಲ್ಲಿ ನಡೆಸಿದ ಸಭೆ ಯನ್ನು ಶ್ರೀ ಎಸ್‌. ನಿಜಲಿಂಗಪ್ಪನವರು ಉದ್ಭಾಟಿಸಿದರು. ಆಗ 
ಕೊಡಗಿನ ನಿಯೋಗವು ಪ್ರಜಾವೇದಿಕೆಯು ನಡೆಸಿದ ಹತ್ತಾರು ಸಭೆ, ಮೆರವಣಿಗೆ, 
ಧರಣಿಗಳ ಫಲವಾಗಿ ಕ್ರಮೇಣ ಪ್ರತ್ಕೇಕತಾವಾದವು ಹಿನ್ನಲೆಗೆ ಸರಿಯುತ್ತ ಬಂದು ಅದು 
ಈಗ ಗತಕಾಲದ ಭಾಗವಾಗಿದೆಯೆಂದು ಹೇಳಬೇಕಾಗಿದೆ. 


ಕೊಡಗು ಪ್ರಜಾವೇದಿಕೆಯ ಯಶಸ್ಸಿಗೆ ಶ್ರೀ ಎನ್‌.ಎಸ್‌. ದೇವಿಪ್ರಸಾದ್‌ರವರ 
ಜೊತೆ ಶ್ರಮಿಸಿದ ಹಲವರ ತ್ಕಾಗ, ಶ್ರಮ, ನಿಷ್ಕೆಗಳು ಕಾರಣ, ಆ ಹೋರಾಟ 
ಕರ್ನಾಟಕದ ಚರಿತ್ರೆಯಲ್ಲಿ ಗಣ್ಯ ಸ್ವಾನವನ್ನು ಪಡೆಯಲಿದೆ, ಪಡೆಯಬೇಕು. 


ಶ್ರೀ ದೇವಿಪ್ರಸಾದ್‌ರ ವಾಸದ ಊರಾದ ಸಂಪಾಜೆಗೆ ನಾನು ಹೋಗಿ ಅವರ 
ಪ್ರೀತಿಪೂರ್ವಕ ಆತಿಥ್ಯವನ್ನು ಸವಿದಿದ್ದೇನೆ. ಅವರ “ಅಮರ ಸುಳ್ಳದ ಸ್ವಾತಂತ್ರ್ಯ 
ಸಮರ"ವು ಅವರಲ್ಲಿನ ಶ್ರೇಷ್ಠ ಸಂಶೋಧಕ ಲೇಖಕನ ಕುರುಹು. ಶಿಕ್ಷಣತಜ್ಞ, 
ಸಂಘಟಕ, ಕಲಾವಿದ, ದೇಶಪ್ರೇಮಿ, ಸಾಮಾಜಿಕ ಕಳಕಳಿಯ ನಿಸ್ವಾರ್ಥ ದುಡಿಮೆಗಾರ, 
ಲಕ್ಷ್ಮಿ ಪುತ್ರ , ಶ್ರೀ ಎನ್‌.ಎಸ್‌. ದೇವಿಪ್ರಸಾದರ ಸ್ನೇಹವನ್ನು ನಾನು ನನ್ನ ಬದುಕಿನ 
ಅಮೂಲ್ಯ ಆಸ್ತಿಯಂದು ಭಾವಿಸಿದ್ದೇನೆ. 


ಕೊಡಗನ್ನು ಕರ್ನಾಟಕದಲ್ಲಿ ಉಳಿಸಿದ ಧೀರ 
೫೪ ಡಾ। ತಂಬಂಡ ವಿಜಯ್‌ ಪೂಣಚ್ಚ 


ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಮಂಗಳೂರು ವಿಶ್ವವಿದ್ಕಾನಿಲಯದಲ್ಲಿ 
ಸಂಶೋಧನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ನಾನು ದೇವಿಪ್ರಸಾದ್‌ ಅವರನ್ನು 
ಪ್ರಥಮವಾಗಿ ಭೇಟಿಯಾದ ನೆನಪು. ಮಂಗಳೂರಿನಲ್ಲಿ ಅವರ ಫ್ಲಾಟ್‌ಗೆ ಭೇಟಿ ನೀಡಿದ್ದ 
ಸಂದರ್ಭದಲ್ಲಿ ಅವರಿಗೆ ಚರಿತ್ರೆಯ ಮೇಲಿದ್ದ ವ್ಯಾಮೋಹಕ್ಕೆ ನಾನು ದಂಗಾಗಿ ಹೋದೆ. 
ಅವರಿಗಿಷ್ಟವಾದ ಹಾಲೇರಿ ಅರಸರ ಚರಿತ್ರೆ, ಹಾಲೇರಿ ಪೂರ್ವದ ಚರಿತ್ರೆ ಮತ್ತು ಅದಕ್ಕೆ 
ಬೇಕಾದ ಮಾಹಿತಿಗಳು, ನಕ್ಷೆಗಳನ್ನು ನನಗೆ ತೋರಿಸಿದಾಗ ನನಗಂತೂ ಬಹಳ 
ಸಂತೋಷವಾಯಿತು. ಹಾಗೆಯೇ ೧೮೩೭ರ ಅಮರ ಸುಳ್ಳ ಹೋರಾಟದ ಬಗ್ಗೆ ಅವರು 
ಸಂಗ್ರಹಿಸಿದ ವಿವರಗಳ ಬಗ್ಗೆ ನಂತರದ ದಿನಗಳಲ್ಲಿ ನಾವು ಗಂಟೆಗಟ್ಟಲೆ ಕಾಲ 
ಮಾತನಾಡಿದುಂಟು. 


ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಸೇರುವ ಮೊದಲೇ ದೇವಿಪ್ರಸಾದ್‌ 
ಅವರ ಹೆಸರು ನನಗೆ ಚಿರಪರಿಚಿತವಾಗಿತ್ತು. ಅದು ಎರಡು ಕಾರಣಗಳಿಂದಾಗಿ, 
ಒಂದನೆಯದು ಅವರ ಸಿನಿಮಾಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂದ ಹಿನ್ನಲೆಯಲ್ಲಿ, 
ಎರಡನೆಯದು ಅವರು ನಾಟಕರಂಗಕ್ಕೆ ನೀಡಿದ ನೀಡುತ್ತಿದ್ದ ಸಹಕಾರದಿಂದಾಗಿ. 
ಸಂಪಾಜೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಅವರು 
ಸಂಘಟಿಸಿದ ಶಿಬಿರವೊಂದಕ್ಕೆ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದ ನನ್ನ 
ದೊಡ್ಡಮ್ಮನ ಮಗಳು ಹೋಗಿದ್ದಳು. ಅವಳು ಅಲ್ಲಿಂದ ಬಂದ ಮೇಲೆ ದೇವಿಪ್ರಸಾದ್‌ 
ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ ನೆನಪು ಈಗಲೂ ಇದೆ. 


ಸಮರಸ / ೧೦೧ 


ಮಂಗಳೂರಿನ ಭೇಟಿಯಿಂದ ಆರಂಭವಾದ ನಮ್ಮನಂಟು ಒಂದಲ್ಲ ಒಂದು 
ಕಾರಣದಿಂದ ನಮ್ಮ ಬಾಂಧವ್ಯವನ್ನು ಬೆಸೆಯುತ್ತಲೇ ಹೋಯಿತು. ಕೊಡಗಿನ ಚರಿತ್ರೆ 
ಎಂದರೆ ಕೊಡವರದ್ದೇ ಚರಿತ್ರೆ. ಅದರಲ್ಲೂ ಕಾರ್ಯಪ್ಪ, ತಿಮ್ಮಯ್ಕರ ಚರಿತ್ರೆ ಎಂದೇ 
ಬಿಂಬಿಸಲ್ಪಡುತ್ತಿದ್ದ ದಿನಗಳಲ್ಲಿ ದೇವಿಪ್ರಸಾದ್‌ ಅವರಂಥ ಒಬ್ಬ ವ್ಯಕ್ತಿಯ ಚರಿತ್ರೆ 
ಬರವಣಿಗೆಯ "ರಾಜಕೀಯ"ಗಳ ಬಗ್ಗೆ ಸಹಕರಿಸಿಕೊಳ್ಳುತ್ತಿದ್ದುದು ನನಗೆ ಆಸಕ್ತಿ ತರುವ 
ವಿಚಾರವಾಗಿತ್ತು. ಹಾಗೆ ನೋಡಿದರೆ ಅವರೇನೂ ಚರಿತ್ರೆಯನ್ನು ವಿಶ್ವವಿದ್ಯಾಲಯದಲ್ಲಿ 
ಒಂದು ಪ್ರಮುಖ ವಿಷಯವನ್ನಾಗಿ ಓದಿದವರೇನಲ್ಲ. ಸಾಕಷ್ಟು ಸ್ಲಿತಿವಂತರಾಗಿದ್ದ 
ಅವರಿಗೆ ಸಮಯ ಕಳೆಯಲು ಅನೇಕ ಐಷಾರಾಮದ ಮಾರ್ಗಗಳಿದ್ದರೂ (ಅಥವಾ 
ಅವರು ಕೆಲವೊಮ್ಮೆ ಹಾಗೆ ಬದುಕಿದರೂ), ಚರಿತ್ರೆ ಅವರ ಕುತೂಹಲದ 
ವಿಷಯವಾಗಿತ್ತು. ಗ್ರಂಥಸ್ಹರೂಪದಲ್ಲಿರುವ "ರಾಜೇಂದ್ರನಾಮೆ"ಯನ್ನು ಕೊಡಗಿನ 
ಮೊದಲ ಅಖಿಲಕೃತಿಯೆಂದು ಭಾವಿಸಲಾಗಿದೆ. ಅದು ಹಾಲೇರಿ ಅರಸರ ಚರಿತ್ರಯ ಬಗ್ಗೆ 
ವಿವರಗಳನ್ನು ನೀಡಿತ್ತು. ದೇವಿಪ್ರಸಾದ್‌ ಅವರಿಗೆ ಇದರಲ್ಲಿ ಯಾವಾಗಲೂ 
ಸಂದೇಹಗಳು. ಅವರು ಆ ಕೃತಿಯ ಚಾರಿತ್ರಿಕತೆಯನ್ನೇ ಅನೇಕ ಬಾರಿ ಪ್ರಶ್ನಿಸಿದ್ದುಂಟು. 
ನನ್ನ ಮತ್ತು ಅವರ ನಡುವೆ ಈ ಕುರಿತಂತೆ ಅನೇಕ ಬಾರಿ ವಾದ -ವಿವಾದಗಳು 
ನಡೆದ್ದುದುಂಟು. 


ಸಾಹಿತ್ಯ ಚರಿತ್ರೆ-ನಾಟಕ ಮುಂತಾದ ವಿಚಾರಗಳಿಗೆ ಸೀಮಿತವಾಗಿದ್ದ ನಮ್ಮ 
ಸಂಬಂಧಗಳು ಇನ್ನಷ್ಟು ಗಟ್ಟಿಗೊಂಡದ್ದು ಕೊಡಗಿನಲ್ಲಿ ಪ್ರತ್ಕೇಕರಾಜ್ಕ ಚಳುವಳಿಯು 
ಬಿರುಸುಗೊಂಡ ದಿನಗಳಲ್ಲಿ. ೧೯೯೦ರ ದಶಕದ ಆರಂಭದ ವರ್ಷಗಳಲ್ಲಿ ಪ್ರತ್ಶೇಕ 
ರಾಜ್ಯದ ಹೋರಾಟದ ಬಗೆಗಿನ ಚರ್ಚೆಗಳು ನಮ್ಮ ಮಾತಿನ ಕೇಂದ್ರವಾಗಿರುತ್ತಿತ್ತು. 
ಆರಂಭದಲ್ಲಿ ಲಿಬರೇಷನ್‌ ಆರ್ಮಿ ಆಫ್‌ ಕೂರ್ಗ್‌ ಎಂಬ ಸಂಘಟನೆಯ ಹೆಸರಿನಲ್ಲಿ 
ಪ್ರತ್ಯೇಕ ರಾಜ್ಯದ ಹೋರಾಟವು ಆರಂಭವಾಯಿತು. ಆ ಸಂಘಟನೆಯು ಕೊಡಗಿನ 
ಬುಡಕಟ್ಟುಗಳು, ಹಿಂದುಳಿದ ಜಾತಿಗಳು, ನಿವೃತ್ತ ಯೋಧರ ಪರವಾದ ಹೋರಾಟದ 
ವಕ್ತಾರ ಎಂಬಂತೆ ಹೊರಜಗತ್ತಿಗೆ ತೋರಿಸಿಕೊಡಲು ಹೆಣಗುತ್ತಿತ್ತು. “ಕರ್ನಾಟಕದ 
ಸಾಮ್ರಾಜ್ಯಶಾಹಿಗಳ” ವಿರುದ್ಧ ಈ ಕಾರಣಕ್ಕಾಗಿಯೇ ಅದು ಹೋರಾಟವನ್ನು 
ಹಮ್ಮಿಕೊಂಡಿತು. ಆರಂಭದಲ್ಲಿ ಅಲ್ಪಸ್ವಲ್ಪ ಸಫಲತೆಯನ್ನು ಈ ಸಂಘಟನೆಯು 


೧೦೨ / ಸಮರಸ 
ಕಂಡುಕೊಂಡರೂ, ಅದೇ ಹೆಜ್ಜೆಯಲ್ಲಿ ಮುಂದುವರಿಯಲು ಆ ಸಂಘಟನೆಗೆ 
ಕಷ್ಟವಾಯಿತು. "ಹೇಳುವುದೊಂದು - ಮಾಡುವುದೊಂದು" ಎಂಬ ಸತ್ಕಕ್ಕೆ 
ಅಂಟಿಕೊಂಡದ್ದರಿಂದ ಪ್ರಜ್ಞಾವಂತರನೇಕರು ಅದನ್ನು ಪ್ರಶ್ನಿಸಲು ಆರಂಭಿಸಿದರು. 
ಅವುಗಳಿಗೆ ತಾತ್ವಿಕ ಉತ್ತರಗಳನ್ನು ನೀಡಲು ಅಸಮರ್ಥವಾಗಿ, ಈ ಸಂಘಟನೆಯು 
ಗೂಂಡಾಶಕ್ತಿಗಳನ್ನು ತಮ್ಮ ಎದುರಾಳಿಗಳನ್ನು ಬಗ್ಗುಬಡಿಯಲು ಪ್ರೇರೇಪಿಸಿತು. 
ಪರಿಣಾಮವಾಗಿ, ಕೊಡಗಿನ ಉದ್ದಗಲಕ್ಕೂ ದೊಂಬಿ-ಗಲಾಟೆ-ಕೊಲೆಗಳಾದವು. 
"ಮೂಲನಿವಾಸಿಗಳಿಗೆ ಮಾತ್ರ ಕೊಡಗು - ವಲಸೆಗಾರರಿಗಲ್ಲ” ಎಂಬ 
ಘೋಷಣೆಯಿಂದಾಗಿ, ಕೊಡಗಿನಲ್ಲಿ ನೆಲೆಸಿದ್ದ "ಹೊರಗಿನವರು" ಈ 
ಸಂಘಟನೆಯವರಿಂದ ಹಲ್ಲೆಗೊಳಗಾದರು. ಭಯಭೀತ ವಾತಾವರಣವನ್ನು ಸೃಷ್ಟಿಸಿ, 
ತಾವು ೧೯೫೬ ರ ಹಿಂದೆ ಕಳೆದುಕೊಡಿದ್ದ "ರಾಮರಾಜ್ಯವನ್ನು” ಮತ್ತೆ ಸ್ಥಾಪಿಸಲು ಈ 
ಸಂಘಟನೆಯು ಪ್ರಯತ್ನಿಸಿತು. 


ಕುಶಾಲನಗರದಲ್ಲಿ ಷಣ್ಮುಗಂ ಎಂಬ ರಾಜಕೀಯ ಕಾರ್ಯಕರ್ತ ಕೊಲೆಯ 
ಆರೋಪವನ್ನು ಎದುರಿಸಬೇಕಾಯಿತು. ಈ ಆರೋಪದಿಂದ ಹೊರಬರಲು ಈ 
ಸಂಘಟನೆಯ ನಾಯಕರಾದ ಎನ್‌.ಯು.ನಾಚಪ್ಪ ಅವರು "ಹಿಂಸೆ" ಯ ಬದಲಿಗೆ 
"ಗಾಂಧಿಮಾರ್ಗವನ್ನು" ಅನುಸರಿಸುವುದಾಗಿ ಹೇಳಿ, ಕೊಡಗು ರಾಜ್ಯ ಮುಕ್ತಿ ಮೊರ್ಚಾ 
(ಕೆ.ಆರ್‌.ಎಂ.ಎಂ.) ಎನ್ನುವ ಸಂಘಟನೆಯನ್ನು ತೇಲಿಸಿಬಿಟ್ಟರು. ಹಳೆಯ 
ಮದ್ಯವನ್ನು ಹೊಸ ಬಾಟಲಿಗೆ ಹಾಕಿದರೂ, ಹಳೆಯ ಮದ್ಮದ ಹೊಲಸು ವಾಸನೆ 
ಹೊಸ ಹೆಸರಿನ ಸಂಘಟನೆಯ ರಚನೆಯಾದರೂ ಹೋಗಲಿಲ್ಲ. ಕೊಡಗಿನ 
ಜನರನ್ನೆಲ್ಲಾ ಈ ಸಂಘಟನೆಯು ಪ್ರತಿನಿಧಿಸುತ್ತದೆ ಎಂಬಂಥ ಹೇಳಿಕೆಗಳು 
ಮಾಧ್ಯಮಗಳಲ್ಲಿ ಪ್ರಚಾರಕ್ಕೆ ಬಂದವು. ಕೊಡಗಿನ ಪ್ರಬಲ ಪತ್ರಿಕೆಗಳು ಕೂಡಾ ಕ್ಸಣಿಕ 
ಆರ್ಥಿಕ ಲಾಭಗಳಿಗಾಗಿ ಇವರ ಹೇಳಿಕೆಗಳನ್ನು ಪ್ರೊಜೆಕ್ಟ್‌ ಮಾಡಿದವು. ಪುಡಿ 
ಪತ್ರಕರ್ತರಿಂದ ದೊಡ್ಡ ಪತ್ರಕರ್ತರವರೆಗೆ ಹೆಚ್ಚು ಕಡಿಮೆ ಈ ಕೆಲಸವನ್ನುಮಾಡಿದವು. 
ಭಾರಧ್ವಜ ಅವರ ವಾರಪತ್ರಿಕೆ, ಮನುಶೆಣೈ ಅವರ "ಕೊಡಗು ಸಮಾಚಾರ" ದಂತಹ 
ಕೆಲವು ಸಣ್ಣ ಪತ್ರಿಕೆಗಳು ಪ್ರಜಾವಾಣಿ ಡೆಕ್ಕನ್‌ ಹೆರಾಲ್ಡ್‌, ಕೆಲವು ದೊಡ್ಡ 
ಪತ್ರಿಕೆಗಳನ್ನು ಬಿಟ್ಟರೆ, ಉಳಿದವೆಲ್ಲವೂ ಪತ್ರಿಕೆಗಳು ದಾದಾಗಿರಿ ಮಾಡುತ್ತಿದ್ದ ಈ 


ಸಮರಸ / ೧೦೩ 
ಸಂಘಟನೆಯ ದಾಸ್ಕದಲ್ಲಿದ್ದವು. 


ಕೊಡಗಿನ ಮೂಲನಿವಾಸಿಗಳ ವಕ್ತಾರ ಎಂದು ಕೊಡಗು ರಾಜ್ಯ ಮುಕ್ತಿ 
ಮೋರ್ಚಾವು (ಕೆ.ಆರ್‌.ಎಂ.ಎಂ.) "ವಲಸೆಗಾರರ" ವಿರುದ್ಧ ದಮನಕಾರಿ 
ಮಾರ್ಗಗಳನ್ನು ಅವರನ್ನೂ ಭಯಭೀತರನ್ನಾಗಿಸಿಸುವ ಉದ್ದೇಶದಿಂದ ಮಾಡತೊಡಗಿತು. 
"ಕೊಡಗೇತರರು" ಅದರಲ್ಲಿ ಮುಖ್ಯವಾಗಿ ಮಲೆಯಾಳಿಗಳು ಅದರಲ್ಲೂ ಮುಸ್ಲಿಮರೂ, 
ಕನ್ನಡಿಗರೂ, ಕನ್ನಡ ಭಾಷೆ ಮಾತಾಡುವ ಗೌಡ, ಲಿಂಗಾಯಿತ ಮೊದಲಾದವರು 
ಇವರ ವಲಸೆಗಾರ ವ್ಯಾಖ್ಯಾನದ ಕೆಳಗೆ ಬರುತ್ತಿದ್ದರು. ೧೯೫೬ ರ ಹಿಂದೆ ಇದ್ದ 
ರಾಮರಾಜ್ಯವನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕೆಂದು ಫಾಸಿಸ್ಟರ ರೀತಿ ದಾದಾಗಿರಿ 
ಮಾಡುತ್ತಿದ್ದಾಗ ಕೊಡಗೇತರ ಮೂಲನಿವಾಸಿಗಳು ಪ್ರತಿಭಟಿಸಿದರು. ಕೊಡಗಿನ 
ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ಕೊಡಗು ಭಾಷೆ ಮಾತನಾಡುವ ದುರ್ಬಲ 
ಸಮುದಾಯಗಳು ಪ್ರತ್ಯೇಕ ರಾಜ್ಯದ ಹೋರಾಟದ ವಿರುದ್ದ ಕೊಡಗು 
ಮೂಲನಿವಾಸಿಗಳ ಸಂಘ ಎನ್ನುವ ಸಂಘಟನೆಯನ್ನು ರಚಿಸಿದವು. ಕೊಡಗು ಹೆಗ್ಗಡೆ 
ಸಮಾಜದ ಕೊಕ್ಕೆರ ಸುಬ್ಬಯ್ಯ, ಅಮ್ಮ ಕೊಡವ ಸಮಾಜದ ಎನ್‌.ಬಿ. ಕೃಷ್ಣ ಹಾಗೂ 
ಐರಿ ಸಮಾಜದ ಕಾಮೆಯಂಡ ಮುತ್ತಣ್ಣನವರು ಈ ಸಂಘಟನೆಯ ವಕ್ತಾರರಾಗಿದ್ದರು. 


ಈ ಸಮುದಾಯಗಳಲ್ಲದೆ ಮಡಿವಾಳ, ಗೊಲ್ಲ, ಕೆಂಬಟ್ಟಿ ಮೊದಲಾದ 
ಸಮುದಾಯಗಳ ಜನರು ಈ ಸಂಘಟನೆಯಲ್ಲಿ ಪಾಲ್ಗೊಂಡರು. ೧೯೯೬ರಲ್ಲಿ ಈ 
ಸಂಘಟನೆಯು ೧೯೫೬ ರ ಹಿಂದೆ ಇದ್ದದು. ಕೊಡಗೇತರರ ಧಮನ ಮತ್ತು 
ದೌರ್ಜನ್ಯ ಮಾತ್ರ ಒಂದು ಸಾರಿ ಹೇಳಿತು. ಕೊಡಗಿನ ಬಲಾಢ್ಕವಾದ ಕೊಡವರು 
ಬಿಟ್ಟರೆ ಉಳಿದವರಿಗೆ ಅದು ರಾಮರಾಜ್ಕರಾಗಿರಲಿಲ್ಲ. ಆದ್ದರಿಂದ ಅಂತಹ 
ದಮನಕಾರಿ ಹೋರಾಟವನ್ನು ಬೆಂಬಲಿಸುವುದಿಲ್ಲ ಎಂದು ಇವರು ಪತ್ರಿಕೆ ಹೇಳಿಕೆಗಳನ್ನು 
ನೀಡಿದರು. "ಕೊಡವೇತರರ ಮೂಲನಿವಾಸಿಗಳ ವಕ್ತಾರ" ಎಂದು ನಾಚಪ್ಪನವರು 
ಕರೆದುಕೊಳ್ಳುವುದಕ್ಕೆ ತೀವ್ರವಾದ ಆಕ್ಷೇಪವನ್ನು ಈ ಸಂಘಟನೆಯು ವ್ಯಕ್ತಪಡಿಸಿತು. 

ಆಶ್ಚರ್ಯವೆಂದರೆ ಕೆ. ಆರ್‌.ಎಂ.ಎಂ. ಈ ಹೇಳಿಕೆಗಳಿಗೆ ಯಾವ 
ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಲ್ಲ. ಈ ಸಂಘಟನೆಯ ನೇತಾರರು ಬಹಳ 
ಅನುಭವಸ್ವರಾಗಿದ್ದರೂ, ಬಹುತೇಕವಾಗಿ ಅವರೆಲ್ಲಾ ತಮ್ಮ ತಮ್ಮ ವೃತ್ತಿಗಳಿಂದ 


೧೦೪/ ಸಮರಸ 
ನಿವೃತ್ತರಾಗಿದ್ದರು. ಈ ಕಾರಣಕ್ಕಾಗಿಯೇ ಏನೋ ಕೆ.ಆರ್‌.ಎಂ.ಎಂ. ಸುಮ್ಮನಿತ್ತು; 
ಅಥವಾ ಇವರಿಗೆ ಆ ಕ್ಷಣದಲ್ಲಿ ಪ್ರತಿಕ್ರಿಯಿಸಿದರೆ "ಮೂಲನಿವಾಸಿಗಳ ವಕ್ತಾರ” ಎನ್ನುವ 
ತನ್ನ ವರ್ಚಸ್ಸಿಗೆ ಎಲ್ಲಿ ಧಕ್ಕೆ ಬಂದು ಬಿಡುತ್ತದೋ ಎನ್ನುವ ಆಲೋಚನೆಯೂ 
ಆವರಿಸಿತ್ತು. ಈ ಹಿನ್ನಲೆಯಲ್ಲಿ ಕೆ.ಆರ್‌.ಎಂ.ಎಂ. ಮೌನವಹಿಸಿತು. ಇಂತಹ 
ಸಂದರ್ಭದಲ್ಲಿ ದೇವಿಪ್ರಸಾದ್‌ ಅವರು "ಕೊಡಗು ಕನ್ನಡಿಗರು” ಎನ್ನುವ ಹೆಸರಿನಲ್ಲಿ 
ತಮ್ಮ ಮಿತ್ರರೊಂದಿಗೆ ಕೆ. ಆರ್‌.ಎಂ.ಎಂ.ನ ದೌರ್ಜನ್ಮಗಳನ್ನು ಕಟುವಾದ 
ಭಾಷೆಯೊಂದಿಗೆ ಖಂಡಿಸಿತು. ಕೊಡಗು ಬ್ರಿಟಿಷರು ಬಿಟ್ಟು ಹೋದರೂ, ಅವರ 
ವಾರಸುದಾರರು ಮಾತ್ರ ಮತ್ತೆ ಕೊಡಗು ರಾಜ್ಯವನ್ನು ಸ್ಥಾಪಿಸಲು ಯತ್ನಿಸುವ 
ಹುನ್ನಾರಗಳನ್ನು ಜನರ ಮುಂದೆ ಬಿಚ್ಚಿ ಇಟ್ಟರು. 


ಕೊಡಗು ಮೂಲನಿವಾಸಿಗಳ ಸಂಘ ಪ್ರತಿಭಟನೆಯ ಪ್ರತಿಭಟನೆಗೆ 
ಪ್ರತಿಕ್ರಿಯೆಯನ್ನು ನೀಡಿದ ಕೆ.ಆರ್‌.ಎಂ.ಎಂ, ದೇವಿಪ್ರಸಾದ್‌ ಅವರ ಹೇಳಿಕೆಗೆ 
ಪ್ರತಿಕ್ರಿಯಿಸಿದರು. ದೇವಿಪ್ರಸಾದ್‌ ಅವರ ವೈಚಾರಿಕದಾಳಿಗೆ ಉತ್ತರವಾಗಿ 
ದೇವಿಪ್ರಸಾದರವರ ತೇಜೋವಧೆ ಮಾಡುವಂತಹ ಹೇಳಿಕೆಯನ್ನು ಕೆ.ಆರ್‌.ಎಂ.ಎಂ. 
ನಾಯಕರು ನೀಡಿದರು. ಇದರಿಂದಾಗಿ ದೇವಿಪ್ರಸಾದ್‌ರು ಕಳೆದುಕೊಂಡದ್ದೇನೂ ಇಲ್ಲ. 
ಕೊಡಗಿನ ದಮನಿತ ವರ್ಗಗಳು ಯಾವ ಮಾತನ್ನು ಸಾರ್ವಜನಿಕವಾಗಿ ಹೇಳಲು 
ದಶಕಗಳಿಂದ ಕಾಯುತ್ತಿದ್ದವೋ, ಅಂತಹ ಮಾತುಗಳನ್ನು ಅವರೆಲ್ಲರ ಪ್ರತಿನಿಧಿ 
ಎನ್ನುವಂತೆ ದೇವಿಪ್ರಸಾದ್‌ ಅವರು ಹೇಳಿದರು, ಇಂತಹ ಸಂದರ್ಭದಲ್ಲಿ 
ಕೆ.ಆರ್‌.ಎಂ.ಎಂ. ವಿರೋಧ ಅಲೆಯೊಂದು ಸೃಷ್ಟಿಯಾಯಿತು. 


ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಮತ್ತು ನನ್ನ 
ವಕೀಲ ಮಿತ್ರ ಬಡ್ಡಡ್ಕ ವಿದ್ಮಾಧರ್‌ ಅವರು ಕೊಡಗಿನ ದಮನಿತ ವರ್ಗಗಳಿಗೆ 
ಸಂಘಟನೆಯೊಂದು ಬೇಕೆಂದು ಅದಕ್ಕೆ ಸಂಬಂಧಿಸಿದಂತೆ ಯೋಜನೆಯನ್ನು 
ಮಾಡುತ್ತಿದ್ದವು. ಕೆ.ಆರ್‌.ಎಂ.ಎಂ.ನ ದೌರ್ಜನ್ಯಕ್ಕೆ ವಿರೋಧವಾಗಿ ಬರೆದ ನಮ್ಮ 
ಲೇಖನೆಗಳು ಮಾತುಗಳು ಮಾಧ್ಯಮದಲ್ಲಿ ಬರುತ್ತಲೇ ಇರಲಿಲ್ಲ. ಈಗಾಗಲೇ ನಾನು 
ಹೇಳಿದ ಹಾಗೆ ಕೊಡಗಿನ ದಮನಿತ ಜಾತಿಗಳು, ವರ್ಗಗಳು, ಅಲ್ಪಸಂಖ್ಯಾತರು 
ಹೀಗೆ ಎಲ್ಲರ ಶ್ರೇಯಸ್ಸಿಗಾಗಿ ಹಾಗೂ ಕೆ.ಆರ್‌.ಎಂ.ಎಂ.ನ ಕಂಟಕದಿಂದ ಪಾರಾಗಲು 


ಸಮರಸ / ೧೦೫ 


ಪತ್ರಿಕಾ ಹೇಳಿಕೆಗಳಿಗಿಂತ, ಸಂಘಟನೆಯೊಂದು ಮುಖ್ಯ ಎಂಬ ತೀರ್ಮಾನಕ್ಕೆ ಬಂದೆವು. 
ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಧ್ವನಿಗೂಡಿಸಿದವರಲ್ಲಿ ಮಾರ್ಕಿಸ್ಟ್‌ ಕಮ್ಯೂನಿಸ್ಟ್‌ 
ಪಕ್ಷದವರು ಕೂಡ ಎನ್ನುವುದು ಮುಖ್ಯ. 

ಕೊಡಗಿನಲ್ಲಿ ಇದೊಂದು ಪ್ರಭಾವೀ ರಾಜಕೀಯ ಪಕ್ಸವಲ್ಲದಿದ್ದರೂ, ವಿಚಾರ 
- ಪ್ರಣಾಳಿಕೆಗಳಲ್ಲಿ ಈ ಪಕ್ಷದ ಕೊಡುಗೆ ಬಹಳಷ್ಟಿದೆ. ಈ ಹಿನ್ನಲೆಯಲ್ಲಿ "ಕೊಡಗು 
ಮೂಲ ನಿವಾಸಿಗಳ ಸಂಘು"ವನ್ನು ಕೊಡಗು ಕನ್ನಡಿಗರು ಜಂಟಿಯಾಗಿ 
ಕಾರ್ಯನಿರ್ವಹಿಸಬೇಕೆಂದು ತೀರ್ಮಾನವಾಯಿತು. ಈ ಹೊಸ ಸಂಘಟನೆಗೆ "ಕೊಡಗು 
ಪ್ರಜಾವೇದಿಕೆ ಎಂದು ಕರೆಯಲಾಯಿತು. "ಕೊಡಗು ಪ್ರತ್ಮೇಕರಾಜ್ಕ"ದ 
ಪ್ರಣಾಳಿಕೆಗಳನ್ನು ತಾತ್ವಿಕವಾಗಿ, ಹಾಗೂ ಪ್ರತ್ಯಕ್ಷವಾಗಿ ವಿರೋಧಿಸುವ 
ಯೋಜನೆಯನ್ನೂ ವೇದಿಕೆಯು ಸಿದ್ಧಪಡಿಸಿತು. ವೇದಿಕೆಯು ಸದಸ್ಮರೆಲ್ಲರೂ 
ಒಮ್ಮತದಿಂದ ದೇವಿಪ್ರಸಾದ್‌ ಹಾಗೂ ವಿದ್ಯಾಧರ ಅವರನ್ನು ಪ್ರಜಾವೇದಿಕೆಯ 
ಸಂಚಾಲಕರನ್ನಾಗಿ ಘೋಷಿಸಿದರು. 


೧೯೯೭ರ ನವೆಂಬರ್‌ ೨೩ ರಂದು ನಡೆದ ಕೆ.ಆರ್‌.ಎಂ.ಎಂ.ನ ರ್ಮಾಲಿಗಿಂತ 
ಎರಡು ದಿನದ ಮೊದಲು ಬೆಂಗಳೂರಿನ ಪ್ರೆಸ್‌ ಕ್ಲಬ್‌ಗಳಲ್ಲಿ ಹಮ್ಮಿಕೊಂಡ 
ಪತ್ರಿಕಾಗೋಷ್ಠಿಯಲ್ಲಿ ಕೆ.ಆರ್‌.ಎಂ.ಎಂ. ನ ಷಡ್ಕಂತ್ರಗಳನ್ನು ದೇವಿಪ್ರಸಾದ್‌, 
ವಿದ್ಯಾಧರ ಹಾಗು ನಾನು ಜಗಜ್ಜಾಹೀರ ಮಾಡಿದೆವು. ಎಲ್ಲಾ ಮಾಧ್ಯಮಗಳಲ್ಲೂ 
ನಮ್ಮೆಲ್ಲರ ಪ್ರತಿಭಟನೆ ವ್ಯಕ್ತವಾಯಿತು. ನವೆಂಬರ್‌ ೨೩ರಂದು ರ್ಕಾಲಿಯಲ್ಲಿ 
ಡಿಸೆಂಬರ್‌ ೩ರಂದು ಕೊಡಗು ಬಂದ್‌ ಮಾಡಬೇಕೆಂದು ನಾಚಪ್ಪ ಕರೆನೀಡಿದರು. 
ಕರನಿರಾಕರಣೆ ಮೊದಲಾದ ವಿಚಾರಗಳು ಇವರ ನಿರ್ಣಯದಲ್ಲಿದ್ದವು. 


ನಾಚಪ್ಪ ಮಾತನಾಡುತ್ತಾ ಕೊಡಗಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲು 
'ಎದೆಯಿಲ್ಲದ "ಷಂಢರು" ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಎಂಬಿತ್ಯಾದಿ 
ಅವರ ಯೋಗ್ಯತೆಗೆ ತಕ್ಕ ಹಾಗೆ ಮಾತನಾಡಿದರು. ಡಿಸೆಂಬರ್‌ ೩ನೇ ತಾರೀಕಿನಂದು 
ಕೊಡಗಿನ ಜನರು ಯಾರು "ಷಂಢರು" ಎಂಬುದನ್ನು ತೋರಿಸಿಕೊಟ್ಟರು. 
ಸೋಮವಾರ ಪೇಟೆಯಲ್ಲಿ ಬಂದು ಸಂಪೂರ್ಣವಾಗಿ ವಿಫಲವಾದರೆ, ಮಡಿಕೇರಿಯಲ್ಲಿ 
ಭಾಗಶಃ ಬಂದ್‌ ಆಯಿತು. ವಿರಾಜಪೇಟೆಯಲ್ಲಿ ಮಾತ್ರ "ಬಂದ್‌" ಆದವು. 


೧೦೬/ ಸಮರಸ 


ದಮನಿತರ ನೋವು, ಆಕ್ರೋಶ ನೇರವಾಗಿ ವ್ಯಕ್ತವಾದದ್ದೇ ಕೆ. ಆರ್‌.ಎಂ.ಎಂ.ನ 
ಬಂದ್‌ ಕರೆಯನ್ನು ವಿಫಲಮಾಡುವ ಮೂಲಕ ಎನ್ನುವುದು ಜಗಜ್ಜಾ ಹೀರಾಯಿತು. ಈ 
ಸಂದರ್ಭದಲ್ಲಿ ದೇವಿಪ್ರಸಾದ್‌ ಅವರ ನಾಯಕತ್ವವು ಸ್ಮರಣೀಯವಾದುದು. 
ಕೆ.ಆರ್‌.ಎಂ.ಎಂ. ನ ಜಾತೀಯ ಶಕ್ತಿಗಳಿಗೆ ಸಂಪಾಜೆಯನ್ನು ಬಂದ್‌ ಮಾಡಿ 
ದೇವಿಪ್ರಸಾದ್‌ ಆವರ ಮುಖಭಂಗ ಮಾಡಬೇಕೆಂಬ ಹಠ. ಅದಕ್ಕೆ ಸಂಪಾಜೆ ಜನರು 
ತೋರಿದ ಪ್ರತಿಕ್ರಿಯೆಯು ಗೂಂಡಾಶಕ್ತಿಗೊಂದು ಒಳ್ಳೆಯ ಉತ್ತರವಾಯಿತು. ಅಲ್ಲಿನ 
ಗಲಾಟೆಯ ಹಿಂದೆ ನಿವೃತ್ತ ಲೆಪ್ಟಿನೆಂಟ್‌ ಜನರಲ್‌ ಒಬ್ಬರ ಹೆಸರೂ ಬಂದಿತು. 
ಪೋಲೀಸ್‌ ಸ್ಟೇಶನ್‌ನಲ್ಲೂ ಅದರ ಬಗ್ಗೆ ಚರ್ಚೆಗಳಿದ್ದರೂ ಆ ವ್ಯಕ್ತಿಯ ಪ್ರಬಲ 
ಶಕ್ತಿಗಳಿಂದಾಗಿ ಪಾರಾಯಿತು. 


ಜನಪರ ಹೋರಾಟದಲ್ಲಿ ತೊಡಗಿಸಿಕೊಂಡ ದೇವಿಪ್ರಸಾದ್‌ ಅವರು 
ಸಂಪಾಜೆ ಹೋರಾಟದ ಸಂದರ್ಭದಲ್ಲಿ ಬಲಾಡ್ಕ ಶಕ್ತಿಗಳು ವಿವಿಧ ಪೋಲಿಸ್‌ 
ಕೇಸ್‌ಗಳಲ್ಲಿ ಸಿಕ್ಕಿಬೀಳುವಂತೆ ವ್ಯೂಹವನ್ನು ಬಲಾಡ್ಮ ಶಕ್ತಿಗಳನ್ನು ರಚಿಸಿದೆವು. 
ಮಾನಸಿಕವಾಗಿ ದೇವಿಪ್ರಸಾದ್‌ ಅವರಿಗೆ ಕಿರುಕುಳವನ್ನು ನೀಡಲಾಯಿತು. ಆದರೆ 
ಯಾವುದಕ್ಕೂ ಎದೆಗುಂದದೆ ದೇವಿಪ್ರಸಾದ್‌ ಸಾಮಾಜಿಕ ನ್ಕಾಯದ 
ನ್ಮಾಯುಯುತವಾದ ಹೋರಾಟದ ಎಲ್ಲಾ ನೋವುಗಳನ್ನು ನುಂಗಿಕೊಂಡರು. 
ಸಂಘಟನೆಯ ಮೂಲಕ ಹಾಗೂ ಕೆಲವೆಡೆ ವೈಯಕ್ತಿಕವಾಗಿಯೇ ಸವಾಲುಗಳನ್ನು 
ಎದುರಿಸಿದರು. ಸೋಮವಾರಪೇಟೆಯಲ್ಲಿ ಯಶಸ್ವಿಯಾಗಿ ಬಂದ್‌ ವಿಫಲ ಮಾಡಿದ 
ಎಂ.ಟಿ. ವಿಜೇಂದ್ರರಂಥವರು, ಈವರೆಗೆ ಸುಮ್ಮನಿದ್ದ ರಾಜಕಾರಣಿಗಳು ದೇವಿಪ್ರಸಾದ್‌ 
ಅವರ ಜೊತೆಗೆ ಜನರ ಕೆಲಸಕ್ಕೆ ಕೈ ಜೋಡಿಸಿದರು. ಈ ಮೂಲಕ ದೇವಿಪ್ರಸಾದ್‌ 
ಕೊಕ್ಕೆರ ಸುಬ್ಬಯ್ಯ, ಕಾಮೆಯಂಡ ಮುತ್ತಣ್ಣ, ಅಮ್ಮಕೊಡವ, ಎನ್‌. ಬಿ.ಕೃಷ್ಣ ಅವರ 
ನೇತೃತ್ವದ ಕೊಡಗು ಪ್ರಜಾವೇದಿಕೆ ಮತ್ತಷ್ಟು ಬಲಗೊಂಡಿತು. 


ಇದೊಂದು "ಗೌಡರ ವೇದಿಕೆ" ಎಂಬ ರೀತಿಯ ಅಪಾದನೆಗಳನ್ನು 
ಮಾಡುತ್ತಿದ್ದ ಕೆ.ಆರ್‌.ಎಂ.ಎಂ. ಅಥವಾ ಅದರ ಕೃಪಕಟಾಕ್ಷದಲ್ಲಿದ್ದ ಮಡಿಕೇರಿ 
ಕೇಂದ್ರಿತ ದಿನಪತ್ರಿಕೆಗಳು, ಪ್ರಜಾವೇದಿಕೆಯು ಕೊಡಗಿನ ದುಡಿಯುವ ವರ್ಗಗಳ, 
ನೊಂದ ಜನರ ಅದರಲ್ಲೂ ಕೆಳಜಾತಿಗಳ ಜನರ ವೇದಿಕೆಯಾದದ್ದನ್ನು ಕೆಲವೇ 


ಸಮರಸ / ೧೦೭ 


ತಿಂಗಳಲ್ಲಿ ಕಂಡುಕೊಂಡವು. ವೇದಿಕೆ ಕೆ.ಆರ್‌.ಎಂ.ಎ.ನ ಜಾತೀಯ ಅಟ್ಟಹಾಸವನ್ನು 
ಪ್ರತಿಭಟಿಸಿದಾಗ, ಪ್ರಜಾವೇದಿಕೆಯು "ಕೊಡವ ವಿರೋಧಿ" ಎಂಬ ರೀತಿಯ 
ಅಪಪ್ರಚಾರವನ್ನು ಬೌದ್ಧಿಕವಾಗಿ ದಿವಾಳಿಯಾಗಿಸುವ ಈ ಮಂದಿಯೆಲ್ಲಾ ಮಾಡಿದರು. 
ಆದಾಗ್ಯೂ, ಪ್ರಜಾವೇದಿಕೆಯು ದೇವಿಪ್ರಸಾದ್‌ ಅವರ ನೇತೃತ್ವದಲ್ಲಿ ಬಲಿಷ್ಠಗೊಂಡಿತು. 
ವಿಜೇಂದ್ರ, ವಿದ್ಯಾಧರ, ವಿ.ಪಿ.ಶಶಿಧರ್‌ ಮತ್ತಿತರ ಯುವಕರನ್ನು ಹುರಿದುಂಬಿಸುತ್ತಾ 
ಪ್ರಜಾವೇದಿಕೆಯು ಕೊಡಗಿನ ಬಲಿಷ್ಠ ಶಕ್ತಿಯಾಗಲು ಅವರು ಕಾರಣರಾದರು. 


೧೯೯೮ರ ಸೋಮವಾರಪೇಟೆ ರ್ಕಾಲಿಯು ವಿಜೇಂದ್ರ ಹಾಗೂ 
ದೇವಿಪ್ರಸಾದ್‌ ಅವರ ನೇತೃತ್ವದಲ್ಲಿ ನಡೆಯಿತು. ಕರ್ನಾಟಕದ ಖ್ಯಾತ ವಿದ್ವಾಂಸರು, 
ಕನ್ನಡ ಪರಹೋರಾಟಗಾರರಾದ ಡಾ| ಎಂ. ಚಿದಾನಂದ ಮೂರ್ತಿ, ಪ್ರೊ. ಎಲ್‌.ಎಸ್‌. 
ಶೇಷಗಿರಿರಾವ್‌, ಗೊ.ರು. ಚೆನ್ನಬಸಪ್ಪ ಮುಂತಾದ ಮಹನೀಯರಿಂದ ಇದೇ 
ಸಮ್ಮೇಳನದಲ್ಲಿ ಕೊಡಗು ಪ್ರಜಾವೇದಿಕೆಗೆ ಸಾರ್ವಜನಿಕವಾಗಿ ಬೆಂಬಲ ಸಿಕ್ಕಿತೆಂಬ 
ವಿಷಯ ಕೂಡ ಇಲ್ಲಿ ಮಹತ್ವವಾಗಿದೆ. 


೧೯೯೯ರಲ್ಲಿ ವಿಜೇಂದ್ರ ಅವರು ವೇದಿಕೆಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 
ಮಡಿಕೇರಿಯಲ್ಲಿ ರ್ಕಾಲಿಯೊಂದನ್ನು ಸಂಘಟಿಸಿದಾಗ, ದೇವಿಪ್ರಸಾದ್‌ ಅವರು 
ಮತ್ತೊಮ್ಮೆ ಪ್ರತ್ಯೇಕ ಜಿಲ್ಲಾ ಹೋರಾಟವು ಯಾವ ರೀತಿಯಲ್ಲಿ ಸ್ವಾರ್ಥಪರವಾಗಿತ್ತು 
ಎಂದು ವಿವರಿಸುತ್ತಾ ವಾಗ್ದಾಳಿಯನ್ನು ಮಾಡಿದರು. "ಬ್ರಿಟಿಷರು ಕೊಡಗು ಬಿಟ್ಟು 
ಹೋಗುವಾಗ ಕಣ್ಣೀರು ಸುರಿಸಿದ ಜನರು ಈಗ ಪ್ರತ್ಯೇಕ ರಾಜ್ಯ ಕೇಳುತ್ತಿದ್ದಾರೆ,” 
ಎಂದು ೧೯೯೫ರಲ್ಲೇ ಪ್ರತ್ಯೇಕವಾದಿಗಳನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದ್ದ 
ದೇವಿಪ್ರಸಾದ್‌ ಅವರ ವಾಗ್ದಾಳಿಯು ಅದೇ ದಾಟಿಯಲ್ಲಿ ಇಲ್ಲಿಯೂ 
ಮುಂದುವರಿಯಿತು. ಇಷ್ಟೊಂದು ಗಂಭೀರವಾದ ವಿಚಾರಗಳನ್ನು ಅವರು 
ಮಾತನಾಡುತ್ತಿದ್ದರೂ, ಅವರ ಭಾಷೆಯಲ್ಲಿ ಆಣಕುಗಳು, ಗೇಲಿ, ವ್ಯಂಗ, ತಮಾಷೆ 
ಲೇವಡಿಗಳು ಮಾರ್ಮಿಕವಾಗಿರುತ್ತಿದ್ದವು. ಕೇಳುಗರನ್ನು ಈ ಕಾರಣಕ್ಕಾಗಿಯೇ 
ಅವರು ಒಂದೇ ಏಟಿಗೆ ಮಂದಸ್ಮಿತರನ್ನಾಗಿಯೂ ಮಾಡುತ್ತಿದ್ದರು ಮತ್ತು 
ಹಾಗೆಯೇ ಗಂಭೀರವಾಗಿ ಆಲೋಚಿಸಿವಂತೆ ಕೂಡಾ ಮಾಡುತ್ತಿದ್ದರು. 


೧೦೮/ ಸಮರಸ 


ಕೊಡಗು ಪ್ರಜಾವೇದಿಕೆಗೆ ದೇವಿಪ್ರಸಾದ್‌ ಅವರಂಥ ನಾಯಕರು ೧೯೯೭ರ 
ಸಂಕ್ರಮಣ ಕಾಲದಲ್ಲಿ ದೊರಕದಿದ್ದರೆ, ವೇದಿಕೆ ಕೂಡಾ ಕೆ. ಆರ್‌.ಎಂ.ಎಂ.ನ 
ಇನ್ನೊಂದು ಮುಖವಾಗುತ್ತಿತ್ತು. ಜೀವನದ ಅನುಭವ, ದೂರದರ್ಶಿತ್ವ, ಜಾತ್ಯತೀತ 
ಮನೋಭಾವ ಹಾಗೂ ಅವೆಲ್ಲಗಳಿಗಿಂತ ಹೆಚ್ಚಾಗಿ ಸಂಘಟನೆಯಲ್ಲಿ ಪ್ರಜಾಪ್ರಭುತ್ವೀಯ 
ಅಂಶಗಳನ್ನು ಅಳವಡಿಸಿಕೊಂಡ ಗುಣಗಳು ಕೊಡಗು ಪ್ರಜಾವೇದಿಕೆಯನ್ನು 
ಉಳಿಸಿದವು. ಹಾಗಲ್ಲದಿದ್ದರೆ, ವೇದಿಕೆಯು ಕೆ.ಆರ್‌.ಎಂ.ಎಂ.ನ ರೀತಿಯಲ್ಲಿ 
ಏಕವ್ಯಕ್ತಿ ಕೇಂದ್ರಿತವಾಗಿ ಕುಸಿದು ಬೀಳುತ್ತಿತ್ತು. ಅವರು ಅದರ ಅಧ್ಯಕ್ಷರಾಗಿದ್ದ 
ಅವಧಿಯಲ್ಲಿ ವೇದಿಕೆಯಲ್ಲಿದ್ದ ಭಿನ್ನ ಹಿನ್ನಲೆಯ, ಭಿನ್ನ ಜಾತಿಗಳ ಭಿನ್ನ ಸೈದ್ಧಾಂತಿಕ 
ಹಿನ್ನಲೆಯ, ಹಿರಿಯಕಿರಿಯರು ವೇದಿಕೆಯನ್ನು ಬೆಂಬಲಿಸುತ್ತಿದ್ದ ಉಳಿದ 
ಸಂಘಟನೆಗಳ ಸಲಹೆಗಳನ್ನು, ವಿಮರ್ಶೆಗಳನ್ನು ಕೇಳಬೇಕಾಗಿತ್ತು. ಕೆಲವೊಮ್ಮೆ 
ಅಂತವುಗಳಲ್ಲಿ ಕುತರ್ಕ ಸಂಘಟನೆ ವಿರೋಧಿ ಅಂಶಗಳಿದ್ದರೂ, ಅವುಗಳೆಲ್ಲವನ್ನೂ 
ಬಹಳ ಸಹನೆಯಿಂದ ಕೇಳಿ, ಕೂಡಿ ಕೆಲಸ ಮಾಡಿದ ಅನೇಕ ಬದಲಾವಣೆಗಳನ್ನು ನಾವು 
ನೋಡಬಹುದು. 


ಎಂ. ಟಿ. ವಿಜೇಂದ್ರ ಅವರು ವೇದಿಕೆಯ ಅದ್ಯಕ್ಷರಾಗಿ ಕೆಲಸ 
ನಿರ್ವಹಿಸತೊಡಗಿದಾಗ ಪೂರ್ಣ ಪ್ರಮಾಣದಲ್ಲಿ ಅವರ ಬೆನ್ನೆಲುಬಾಗಿ ನಿಂತವರು 
ದೇವಿಪ್ರಸಾದ್‌ ಅವರು. ದೇವಿಪ್ರಸಾದ್‌ ಅವರು ಸಂಘಟನೆಯ ಅಧ್ಯಕ್ಷರಾಗಿ ಇರಲಿ, 
ಅಥವಾ ಇಲ್ಲಿದಿರಲಿ ಜನರು ಪ್ರಜಾವೇದಿಕೆ ಎಂದಾಕ್ಷಣ "ದೇವಿಪ್ರಸಾದ್‌" ಎಂದು 
ಉದ್ಗಾರ ತೆಗೆಯುವುದು ಸುಳ್ಳೇನಲ್ಲ! ಈ ಕಾರಣಕ್ಕಾಗಿಯೇ ದೇವಿಪ್ರಸಾದ್‌ ಎಲ್ಲರ 
ಮಿತ್ರರಾಗಿರುವುದು. ಸಂಘಟನೆಗೆ ಸಂಬಂಧಿಸಿದಂತೆ ಅನೇಕ ಬಾರಿ ಬಿಸಿಬಿಸಿ 
ಚರ್ಚೆಗಳಾದರೂ, ಕೆಲವೊಮ್ಮೆ ಟೀಕೆಗಳನ್ನು ಮಾಡಿದರೂ ದೇವಿಪ್ರಸಾದ್‌ ಅವರು 
ತಮ್ಮ ಮುಗುಳ್ನಗೆಯಲ್ಲೇ ನಮ್ಮನ್ನು ಮೋಡಿ ಮಾಡುತ್ತಿದ್ದ ಕ್ಷಣಗಳು ನನಗೆ 
ಈಗಲೂ ನೆನಪಿದೆ. ಸೈದ್ದಾಂತಿಕ ಪ್ರಶ್ನೆಗಳಿಗೆ ಸಂಬಂಧಿಸಿದ ಚರ್ಚೆಗಳ 
ಸಂದರ್ಭದಲ್ಲಾಗಲಿ, . ಅಥವಾ ಸಂಘಟನೆಗೆ ಸಂಬಂಧಿಸಿದ ಚರ್ಚೆಗಳಲ್ಲಾಗಲಿ 
ಅಥವಾ ದೇವಿಪ್ರಸಾದ್‌ ಅವರು ಕೆಲವೊಮ್ಮೆ ಒಮ್ಮೊಮ್ಮೆ "ಸ್ಫೋಟಗೊಳ್ಳುವ" 
ಸಂದರ್ಭಗಳಲ್ಲಾಗಲಿ, ಕೆಲವೊಮ್ಮೆ ಭಾವುಕರಾದರೂ, ಕೆಲವೇ ಕ್ಷಣಗಳಲ್ಲಿ ಅವರು 


ಸಮರಸ / ೧೦೯ 
ಸಹಜಸ್ಥಿತಿಗೆ ಮರಳಿದ ಅನೇಕ ಘಟನೆಗಳು ಅವರ ವ್ಯಕ್ತಿತ್ವಕ್ಕೆ ಕನ್ನಡಿಯಾಗಿವೆ. 


ಸಾಹಿತಿಯಾಗಿ, ಕಲಾವಿದರಾಗಿ, ನಾಟಕಕಾರರಾಗಿ, ಹಾಗೂ ಜನಪರ 
ಸಂಘಟನೆಗಳಲ್ಲಿ ತೊಡಗಿಕೊಂಡ ಕಾರ್ಯಕರ್ತರಾಗಿ ತಮ್ಮ ವ್ಯಕ್ತಿತ್ವವನ್ನು 
ರೂಪಿಸಿಕೊಂಡ ದೇವಿಪ್ರಸಾದ್‌ ಅವರನ್ನು ಒಂದು ಸೀಮಿತಿ ದೃಷ್ಟಿಯಲ್ಲಿ 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಂದು ಸೀಮಿತ ಕಾಲಘಟ್ಟದಲ್ಲಿ 
ಅವರೊಂದಿಗೆ ಒಡನಾಡಿದ ನಾನು ಅವರನ್ನು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆಯು 
ಇನ್ನೂ ಮುಗಿದಿಲ್ಲ. ಆದರೆ ಒಂದು ವಿಚಾರವಂತೂ ಸ್ಪಷ್ಟ. ಶತಮಾನಗಳಿಂದ 
ಕೊಡಗಿನಲ್ಲಿ ಕಂಡುಬಂದ ಬಲಾಢ್ಯ ಜಾತಿಗಳ ಅಟ್ಟಹಾಸಕ್ಕೆ, ದೌರ್ಜನ್ಯಕ್ಕೆ ಒಂದು 
ವಿರಾಮ ಏನಾದರೂ *ಈಗ ಬಂದಿದ್ದರೆ ಅದಕ್ಕೆ ದೇವಿಪ್ರಸಾದ್‌ ಅವರಂತಹ 
ಮಾನವೀಯ ಕಾಳಜಿಯ ವ್ಯಕ್ತಿಗಳ ಪ್ರತಿಭಟನೆ ಮುಖ್ಯ ಕಾರಣ ಎಂದು ಹೇಳಲು 
ನನಗೆ ಸಂಕೋಚವೇನಿಲ್ಲ. ಅವರು ಮನಸ್ಸು ಮಾಡಿದ್ದರೆ, ಅಂತಹ ಶಕ್ತಿಗಳ ಜೊತೆಗೆ 
ರಾಜಿ ಮಾಡಿಕೊಂಡು ರಾಜಕೀಯವಾಗಿ ಬಹಳ ಪ್ರಭಾವಿಯಾದ ಸ್ಥಾನಗಳನ್ನೂ 
ಪಡೆಯಬಹುದಾಗಿತ್ತು. ಅಂತಹ ರಾಜಿ ರಹಿತವಾಗಿ ಸಾರ್ವಜನಿಕ ಜೀವನವನ್ನು 
ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಕೆಚ್ಚೆದೆ ಬೇಕು, ಹಟಬೇಕು, 
ತಾತ್ಕಾಲಿಕ ಆಸೆ- ಆಮಿಷಗಳಿಗೆ ಬಲಿಯಾಗದೆ ತಾನು ಹೇಳಿದ ರೀತಿ 
ಬದುಕುವಂತಿರಬೇಕು. ಈ ಕಾರಣಕ್ಕಾಗಿಯೇ ದೇವಿಪ್ರಸಾದ್‌ ಅವರು ನನಗೆ ಇಷ್ಟವಾದ 
ಹಿರಿಯ ಗೆಳೆಯರಾಗಿರುವುದು, ಸಂಶೋಧಕ ಮಿತ್ರರಾಗಿರುವುದು ಹಾಗೆಯೇ 
ಸಂಘಟನೆಯ ವಿಚಾರದಲ್ಲಿ ಸಮಾನ ಮನಸ್ಕಳಾಗಿರುವುದು. 


ಕೊಡಗು ಪ್ರಜಾವೇದಿಕೆ ಸಂಘಟಕ 
೯ ವಿ.ಎಸ್‌. ರಾಮಕೃಷ್ಣ, ಕುಶಾಲನಗರ 


ಲಕ್ಷ್ಮಣಃ ಕರಸಂಧಾನ 
ದೂರ ಪಾಥೇಚ ರಾಘವ 
ದೃಢ ಮುಸ್ಟ್ಯಂತು ರಾಧೇಯ 
ತ್ರಿಗುಣಂ ಪಾಂಡು ನಂದನ 


ಎನ್ನುವುದು ಸಂಸ್ಕೃತದ ಒಂದು ಸುಭಾಷಿತ. ಲಕ್ಷ್ಮಣನು ಬಾಣಗಳನ್ನು 
ಪುಂಖಾನುಪುಂಖವಾಗಿ ಬಿಡುವುದರಲ್ಲಿ ಪ್ರವೀಣನು, ಆತನ ಅಣ್ಣನಾದ ರಾಘವನು 
(ಶ್ರೀ ರಾಮಚಂದ್ರ) ಅತ್ಯಂತ ದೂರದ ಗುರಿಯಿಟ್ಟುಕೊಂಡು ಲಕ್ಷ್ಮ ತಪ್ಪದೆ ಬಾಣ 
ಪ್ರಯೋಗದಲ್ಲಿ ನಿಷ್ಣಾತನು, ಹಿಡಿದ ಮುಷ್ಕಿಯನ್ನು ಕದಲಿಸದೆ ಅಚಲ ನಿರ್ಧಾರದಿಂದ 
ಬಾಣಾನು ಸಂಧಾನದಲ್ಲಿ ರಾಧೇಯನು (ಕರ್ಣನು) ನಿಪುಣನು. ಈ ಮೂರು 
ವಿಶಿಷ್ಟತಮಗುಣಗಳೂ ಕುಂತೀ ಪುತ್ರನಾದ ಫಲು ಗುಣ (ಅರ್ಜುನ)ನಲ್ಲಿ 
ನೆಲೆನಿಂತಿರುವುವು. 


ಈ ಅಮೋಘ ಸುಭಾಷಿತದ ಅನ್ವಯಾರ್ಥವು ಸಂಘಟನಾ ಚತುರರಾದ 
ಎನ್‌.ಎಸ್‌. ದೇವಿಪ್ರಸಾದರವರಿಗೆ ಸರ್ವವಿಧದಿಂದಲೂ ಒಪ್ಪುವುದು. ಕೊಡಗು- 
ದ.ಕನ್ನಡ ಗಡಿನಾಡಿನ ಸಾಂಸ್ಕೃತಿಕ ರಾಯಭಾರಿಯಂತೆ ಮೆರಗು ಹೊತ್ತಿರುವ 
ದೇವೀಪ್ರಸಾದರವರು, ಸಾಹಿತ್ಯ ಪ್ರತಿಭೆಯಲ್ಲಿ ಅದ್ವಿತೀಯರು, ಕಲಾತ್ಮಕ ಕ್ಷೇತ್ರದಲ್ಲಿ 
ಸಂಪದ್ಭರಿತರು, ರಾಜಕೀಯ ಕ್ಷೇತ್ರದಲ್ಲಿ ಪುಟನೆಗೆಯುವ ಧರೀಣರು. ಚಲನಚಿತ್ರ 
ನಿರ್ಮಾಣಲೋಕದ ಆಚಾರ್ಯ ಪುರುಷರು, ನಿರೂಪಣಾ, ನಿರ್ವಹಣೆ, ನಿರ್ದೇಶನ 
ಕ್ಷೇತ್ರದ ಕಾರ್ಯ ಚತುರರು. ಹೀಗೆ ಲಕ್ಷ್ಮಣನ ಶರಸಂಧಾನ ವೈಖರಿ, ರಾಘವನ 


ಸಮರಸ / ೧೧೧ 


ದೂರಾನುಸಂಧಾನ ಪ್ರತಿಭೆ, ರಾಧೇಯನ ದೃಢಮುಷ್ಟಿ, ಎಲ್ಲಕ್ಕೂ ಮಿಗಿಲಾಗಿ ಪಾರ್ಥನ 
ಬುದ್ದಿಶಕ್ತಿ ಕಾರ್ಯಚತುರತೆ ನಿಷ್ಠೆ ಗಾಂಭೀರ್ಯಗಳು ಸಂಘಟನಾ ಚತುರ 
ನಾಯಕರೆಂದು ಖ್ಯಾತರಾದ ದೇವೀಪ್ರಸಾದರಲ್ಲಿ ವಿಶಿಷ್ಟ ಗಾಂಭೀರ್ಯದಿಂದ ಮೇಳೈಸಿ 
ಮೆರಗು ನೀಡಿವೆ. 


ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಬೆಳಕು ಕಂಡಿರುವ ದೇವೀಪ್ರಸಾದರ ಸಾಹಿತ್ಯ 
ಪ್ರತಿಭೆ, 'ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ', 'ಶಿರಾಡಿ ಭೂತ', 'ಹೇಂಗಿತ್ತ್‌ 
ಹೇಂಗಾತ್ತ್‌'(ಗೌಡ ಕನ್ನಡದಲ್ಲಿ ನಾಟಕ ರಚನೆ) ನವನೀತ. ಕೊಡಗಿನಲ್ಲಿ ಸಾಂಸ್ಕೃತಿಕ 
ಸಾಮರಸ್ಕ ಉದ್ಭಾಟನೆ ಮುಂತಾದ ಸಂಸಾಧಿತ ಕೃತಿಗಳ ರೂಪದಲ್ಲಿ ಕೊಡಗಿನಲ್ಲಿ ಭಾಷಾ 
ಸಾಂಸ್ಕೃತಿಕ ಸಾಮರಸ್ಕ (ಸಂಪಾದಿತ) ಕೃತಿಗಳ ಮೂಲಕವೂ ಸಾರಸ್ವತ ಲೋಕದಲ್ಲಿ 
ವಿಜೃಂಭಿಸಿವೆ. ಬೆಳೆಯ ಸಿರಿ ಮೊಳಕೆಯಲ್ಲೇ ಎನ್ನುವ ಜನೋಕ್ತಿಯಂತೆ 
ದೇವೀಪ್ರಸಾದರು 'ದೊಡ್ಡ ವೀರ ರಾಜನ ಕೊನೆಯ ದಿನಗಳು'ಎಂಬ ಐತಿಹಾಸಿಕ 
ಕಥೆಯನ್ನು ಕಾಲೇಜಿನ ವಿದ್ಯಾರ್ಥಿ ದಿಶೆಯಲ್ಲೇ ಮೈಸೂರು ಮಹಾರಾಜ ಕಾಲೇಜಿನ 
ವಾರ್ಷಿಕ ಸಂಚಿಕೆಗೆ ಬರೆದುಕೊಟ್ಟು ಯುವ ಪ್ರತಿಭೆ ಯಾಗಿ ಸಾಹಿತ್ಯ ಕ್ಷೇತ್ರಕ್ಕೆ 
ಪ್ರವೇಶಿಸಿದರು. ಅವರ ಸಾಹಿತ್ಯ ಪ್ರತಿಭೆ ಬಹುಮುಖವಾಗಿ ಪ್ರಕಾಶಗೊಂಡು ಪಶ್ಚಾತ್ಮ 
ಇತಿಹಾಸಕಾರರು ಭಾರತೀಯರನ್ನು ಮನೋದೌರ್ಬಲ್ಮಗೊಳಿಸಲಿಕ್ಕಾಗಿ (Brain Wash) 
ತಮಗೆ ಕಂಡರೀತಿಯಲ್ಲಿ ಇತಿಹಾಸವನ್ನು ಪರಿವರ್ತಿಸಿ ಬರೆದಿಟ್ಟದೆಲ್ಲವೂ 
ವೇದವಾಕ್ಕವೆಂದು ನಂಬುವಂತೆ ಮಾಡಿದ್ದರು. ದೇವಿಪ್ರಸಾದರು ನಿಜವಾದ ಸತ್ಯ 
ಶೋಧನೆಯಾಗ ಬೇಕೆನ್ನುವ ತುಡಿತದಿಂದ ಪ್ರದೀಪ್ತರಾಗಿ 'ಕಲ್ಯಾಣಪ್ಪನ ಕಾಟಕಾಯಿ' 
(ದಂಗೆ-ಬಂಡಾಯ) ಎಂಬ ಶೀರ್ಷಿಕೆಯನ್ನೇ ಬದಲಾಯಿಸಿ 'ಅಮರ ಸುಳ್ಯದ 
ಸ್ವಾತಂತ್ರ್ಯಸಮರ'ಎಂಬ ಗಂಭೀರ ಹೆಸರನ್ನು ನಾಲ್ದೆಸೆ ಮೊಳಗಿಸಿ ಚಾರಿತ್ರಿಕ ಸತ್ಮ 
ಶೋಧನಾ ಪುರುಷರಾಗಿ ಮೆರೆದರು. 


'ತ್ರಿಗುಣಂ ಪಾಂಡುನಂದನ' ಎಂಬ ಪ್ರಾಚೀನೋಕ್ತಿಯಂತೆ ಕಲಾವಿದರೂ 
ಸಾಹಿತಗಳು, ಚಾರಿತ್ರಿಕ ಸಂಶೋಧಕರೂ ಆದ 'ದೇವಿಪ್ರಸಾದ'ರ ಯಶೋದುಂದುಭಿ 
ಮೊಳಗಿದುದು ಅವರ ನೇತೃತ್ವದಲ್ಲಿ ಅನುಷ್ಠಾನರಂಗಕ್ಕೆ ಹೊರಗಿಳಿದು ಕನ್ನಡಮ್ಮನ 
ಐಕ್ಕತಾಸಾಧನಾಕಣವಾಗಿ ರೂಪುಗೊಂಡ 'ಪ್ರಜಾವೇದಿಕೆ'ಯ ಗಂಭೀರ ಕಹಳೆಯ ದನಿಯ 


೧೧೨/ ಸಮರಸ 


ಮೂಲಕವೇ ಆಗಿದೆ. ವಿಜಯ ನಗರ ಸಾಮ್ರಾಜ್ಯದ ಅಧಿಪತ್ಮದಲ್ಲಿ ವಿಶಾಲ ಕನ್ನಡದ 
ಅವಿಭಾಜ್ಯ ಅಂಗವಾಗಿ ಮೆರೆದ ಕೊಡಗು ಬ್ರಿಟಿಷರ ಕಾಲದಲ್ಲಿ, ವಿಚ್ಛಿದ್ರಕಾರೀ ಶಕ್ತಿಗಳ 
ಹಿಡಿತಕ್ಕೆ ಸಿಲುಕಿ ಕರ್ನಾಟಕವು ಐದು ಆಡಳಿತ ಪ್ರದೇಶಗಳಾಗಿ ಹರಿಹಂಚಾದ ಕಾಲದಲ್ಲಿ 
ಹಾಲೇರಿವಂಶದ ಕನ್ನಡ ಅರಸರ ಆಡಳಿತಕ್ಕೆ ಒಳಗಾದ ಕೊಡಗು ಪ್ರತ್ಶ್ಯೇಕ ರಾಜಕೀಯ 
ಘಟಕವಾಗಿ ಕಾಲ ವೈಪರೀತ್ಮದಿಂದ ಹೊರಹೊಮ್ಮಿತು. ಸ್ವತಂತ್ರ ಭಾರತದ ರಾಜ್ಯ 
ಪುನರ್ವಿಂಗಡನಾ ವ್ಯವಸ್ಥೆ (States Reorganisation Commission) 
ಅನ್ವಯಿಸಿ ಕೊಡಗಿನ ಕನ್ನಡಾಭಿಮಾನಿಗಳ ಸಹೃದಯತೆಯಿಂದ ಕೊಡಗು ಅಖಂಡ 
ಕರ್ನಾಟಕದ ಅವಿಭಾಜ್ಯ ಅಂಗವಾಗಿ ಕ್ರಿ.ಶ. ೧೯೫೬ರಲ್ಲಿ ತನ್ನ ಉಜ್ವಲ ಭವಿಷ್ಯವನ್ನು 
ಸಿದ್ಧಾಂತೀಕರಿಸಿ ಕೊಂಡಿತು. ಕಾಲಕ್ರಮೇಣ ತಲೆದೋರಿದ ವಿಚ್ಛಿದ್ರಕಾರೀ ಶಕ್ತಿಗಳ 
ಹೊಡೆತದಿಂದ ಕೊಡಗಿನಲ್ಲಿ ಪ್ರತ್ಕೇಕತಾವಾದವು ಬಿಸಿಯುಸಿರೆಳೆಯುತ್ತಿದ್ದ ಕಾಲದಲ್ಲಿ 
ಕೊಡಗು ಗಡಿ ನಾಡಿನ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ 
ಎನ್‌.ಎಸ್‌.ದೇವಿಪ್ರಸಾದರು ಕೊಡಗು ಪ್ರಜಾವೇದಿಕೆಯೆನ್ನುವ ಸೇವಾ ಸಂಸ್ಥೆಯನ್ನು 
ಸಂಘಟಿಸಿ, ಬೆಳೆಸಿ ಕಾರ್ಯತತ್ಪರವಾಗುವಂತೆ ಮಾಡುವುದರಲ್ಲಿ ಕೃತ ಕೃತ್ಯರಾದರು. 


ಪ್ರಜಾ ವೇದಿಕೆಯ ಸಿಂಹ ಘರ್ಜನೆ 

ಐದುಕೋಟಿ ಕನ್ನಡಿಗರ ಕನಸು ನನಸಾದ ಅಖಂಡ ಕರ್ನಾಟಕ 
ನಿರ್ಮಾಣಗೊಂಡು ಕನ್ನಡಿಗರ ಭಾವೈಕ್ಕತೆ ಸಾಕಾರಗೊಳುತ್ತಿದ್ದಂತೆ, ಕೊಡಗು 
ಪ್ರತ್ಕೇಕತೆಯ ಆಕ್ರಂದನ ಕೇಳಿ ಬರತೊಡಗಿತು. ಕೆಲವಡೆ ವಿಘಟನೆಯವಾದ 
ಫಲಪ್ರದವಾಗುವುದೇನೋ ಎಂಬ ಭಯವೂ ಉಲ್ಬಣಿಸತೊಡಗಿತು. ಅಖಂಡ 
ಕರ್ನಾಟಕದ ರಚನೆಗಾಗಿ ತನು, ಮನ, ದನಗಳನ್ನು ಮುಡಿಪಾಗಿಟ್ಟ 
ಎನ್‌.ಎಸ್‌.ದೇವೀಪ್ರಸಾದರಂತಹ ಕನ್ನಡಾಭಿಮಾನಿಗಳಿಗೆ ಈ ಕರ್ಕಶ ಧ್ವನಿಯನ್ನು 
ಸಹಿಸಲಾಗಲಿಲ್ಲ. ಗಣ್ಮರನ್ನೆಲ್ಲಾ ಒಂದೆಡೆ ಸೇರಿಸಿ ಕೊಡಗು ಪ್ರತ್ಕೇಕತೆಯ 
ಕರ್ಕಶಧ್ವನಿಯನ್ನು ಅಡಗಿಸುವ ಧೀರ ಪ್ರಯತ್ನ ನಡೆಯಿತು. ಇದಕ್ಕೆ ಸಾಹಿತ್ಯ ಕ್ಷೇತ್ರದ 
ಸಾಹಿತ್ಯ ಸರಸ್ವತೀ ಉಪಾಸಕ, ಕಲಾವಿದ, ನಾಟಕ, ಚಲನಚಿತ್ರ ನಿರ್ಮಾತೃ ಅಮರ ಸುಳ್ಳ 
ಸ್ವಾತಂತ್ರ್ಯ ಸಂಗ್ರಾಮ ರಂಗದ ಹಿರಿಯ ಅಭಿಮಾನಿ ಸಂಪಾಜೆಯ ಎನ್‌.ಎಸ್‌. 
ದೇವಿಪ್ರಸಾದರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆರಿಸಲಾಯಿತು. ಕನ್ನಡಾಭಿಮಾನಿಗಳ 


ಸಮರಸ / ೧೧೩ 


ಈ ಹೋರಾಟ ಸಮಿತಿಗೆ 'ಪ್ರಜಾವೇದಿಕೆ 'ಯೆಂದು ನಾಮಕರಣ ಮಾಡಲಾಯಿತು. 
ಕನ್ನಡಾಭಿಮಾನಿಗಳಾದ ಹಿರಿಯ ಹೋರಾಟ ಧುರೀಣರನ್ನು ಸಮಿತಿ ತನ್ನ ಸಂಘಟನಾ 
ಚತುರರನ್ನಾಗಿ ಆರಿಸಿಕೊಂಡಿತ್ತು. ಇಬ್ಬರು ಖಾಯಂ ಆಹ್ವಾನಿತರನ್ನೊಳಗೊಂಡ 
'ಪ್ರಜಾವೇದಿಕೆ' ಸಮಿತಿಯಲ್ಲಿ ೧೯ ಜನ ಉತ್ಸಾಹಿ ಸದಸ್ಯರು ಸಮಾವೇಶಗೊಂಡಿದ್ದರು. 
ಸರ್ವಶ್ರೀ ಎನ್‌.ಎಸ್‌.ದೇವಿಪ್ರಸಾದ್‌, ಎಂ.ಟಿ. ವಿಜೇಂದ್ರ ಕೊಕ್ಕೆರ, ಎಂ. ಸುಬ್ಬಯ್ಯ, 
ಕಾಮೆಯಂಡ ಮುತ್ತಣ್ಣ, ಎನ್‌.ಬಿ. ಕೃಷ್ಣ, ಕೆ.ಟಿ. ಸುಬ್ಬಯ್ಯ, ಕೆ.ಟಿ.ಪೂವಯ್ಕ, 
ಎ.ಆರ್‌. ಮುತ್ತಣ್ಣ, ಕೆ.ಎ. ಫಾಲಾಕ್ಷ, ಕೆ.ಬಿ. ಬಾಲಕೃಷ್ಣ, ಹೆಚ್‌. ಬಿ. 
ಈಶ್ವರಚಂದ್ರ, ಡಿ.ಸಿ. ಜಯರಾಮ್‌, ಕೆ.ಆರ್‌. ವಿದ್ಯಾಧರ, ತಂಬಂಡ ವಿಜಯ 
ಪೂಣಚ್ಚ, ಸಿ.ಪಿ. ಗೋಪಾಲ್‌, ವಿ.ಪಿ. ಶಶಿಧರ ಎನ್ನುವ ೧೯ ಸದಸ್ಕರ ಸಮಿತಿಗೆ 
ವಿ.ಎಸ್‌. ರಾಮಕೃಷ್ಣ ಮತ್ತು ಬಿ.ಇ. ಶೇಷಾದ್ರಿಯವರು ಖಾಯಂ ಆಹ್ವಾನಿತರಾಗಿದ್ದರು. 


ಸಮಿತಿಯ ಕಾಲಕ್ರಮ ಸಭೆಗಳು ಅಧ್ಯಕ್ಷರ ಘನ ಅಧ್ಯಕ್ಷತೆಯಲ್ಲಿ ಮಡಿಕೇರಿ, 
ವಿರಾಜಪೇಟೆ, ಸೋಮವಾರಪೇಟೆ, ಕುಶಾಲನಗರ ಮುಂತಾದ ಕ್ಷೇತ್ರಗಳಲ್ಲಿ ನಡೆದು 'ಏಳಿ 
ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ' ಎಂಬ ಶ್ರೀ ಸ್ವಾಮಿ ವಿವೇಕಾನಂದರ ಸಿಂಹ 
ಘರ್ಜನೆಯ ಪುನರುಚ್ಚಾರಣೆಯೊಂದಿಗೆ ಮುಂದಿನ ಹೋರಾಟದ ಯಥೋಚಿತ 
ಪೂರ್ವಭಾವೀ ಸಿದ್ಧತೆಗಳನ್ನು ಕೈಗೆತ್ತಿ ಕೊಳ್ಳಲಾಯಿತು. ಸಂಪಾಜೆ, ಚೆಂಬು, ಕರಿಕೆ, 
ಭಾಗಮಂಡಲ, ಚೆಟ್ಟಿಮಾನಿ, ಚೇರಂಬಾಣೆ, ಬೆಟ್ಟಗೇರಿಗಳಲ್ಲೂ ಕಾರ್ಯ ಪ್ರವರ್ತಕ 
ಸಭೆಗಳನ್ನು ನಡೆಸಿ ಉದ್ದಿಶ್ಶ ಸಫಲತೆಗಾಗಿ ಪ್ರಯತ್ನಿಸುವಂತೆ ನಿರ್ಣಯಗಳನ್ನು 
ಕೈಗೊಳ್ಳಲಾಯಿತು ೩೧-೧೦-೧೯೯೮ ರಂದು ಸ್ವಾತಂತ್ರ್ಯ ವೀರ ಗುಡ್ಡೆಮನೆ ಅಪ್ಪಯ್ಯ 
ಗೌಡರನ್ನು ಗಲ್ಲಿಗೇರಿಸಿದ ಬಗ್ಗೆ ತೀವ್ರ ಸಂತಾಪ ಸೂಚನಾಸಭೆಯನ್ನು ಮಡಿಕೇರಿ ಕೋಟೆ 
ಆವರಣದಲ್ಲಿ ನಡೆಸಲಾಯಿತು. 


ಹೋರಾಟದ ಪ್ರಮುಖ ಕಾರ್ಯಕ್ರಮಗಳಲ್ಲೆಲ್ಲಾ ಅಗ್ರಮಾನ್ಯ ಸ್ಥಾನ 
ಪಡೆದುದು ಪ್ರಜಾವೇದಿಕೆಯ ಆಶ್ರಯದಲ್ಲಿ ೨೩-೧೧-೧೯೯೮ರಲ್ಲಿ ಸಮಿತಿಯ ಅಧ್ಯಕ್ಷ 
ಎನ್‌.ಎಸ್‌. ದೇವಿಪ್ರಸಾದರ ಅಧ್ಯಕ್ಷತೆಯಲ್ಲಿ ನಡೆದ ಬೃಹತ್‌ ಅಧಿವೇಶನವು 
ವಿಜೃಂಭಣೆಯಿಂದ ನಡೆದು ಸರ್ವಮಾನ್ಮತೆ ಪಡೆಯಿತು. ಈ ಅಧಿವೇಶನಕ್ಕೆ 
ಬೆಂಗಳೂರಿನ ಕನ್ನಡ ಧುರೀಣರಾದ ಪ್ರೊ. ಎನ್‌.ಎಸ್‌. ಶೇಷಗಿರಿರಾವ್‌, 


೧೧೪ / ಸಮರಸ 


ಚಿದಾನಂದಮೂರ್ತಿ ಮುಂತಾದ ಅಗ್ರಮಾನ್ಶರು ಆಹ್ವಾನಿತರಾಗಿ ಸಮ್ಮೇಳನದಲ್ಲಿ 
ಭಾಗವಹಿಸಿದರು. ಅಧ್ಯಕ್ಷರ ಮೇಘನಾದ ಕನ್ನಡಿಗನ ಔದಾಸೀನ್ಶವನ್ನು 
ಮೂಲೋಚ್ಛಾಟನೆ ಮಾಡಿ ಭಾವೈಕ್ಕತೆಯ ಸಂಜೀವಿನಿಯನ್ನು ಸಿಂಚನಗೊಳಿಸುವುದರಲ್ಲಿ 
ಸಫಲವಾಯಿತು. 


ಮಡಿಕೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಇನ್ನೊಂದು ಭಾರೀ ಸಮ್ಮೇಳನ 
ಗುರಿಸಾಧನೆಯ ಅಚಲ ನಿರ್ಧಾರವನ್ನು ಕೈಗೊಂಡಿತು. 


ಈ ಎಲ್ಲ ರುದ್ರ ರಮಣೀಯ ಹೋರಾಟಗಳ ರೂವಾರಿಯಾಗಿ 
ಪ್ರಜಾವೇದಿಕೆಯ ಸಂಘಟನಾ ಚತುರರಾಗಿ ಕನ್ನಡ ನಾಡಿನ ಬೆನ್ನೆಲುಬನ್ನು ಜೀವ 
ಸತ್ವಗಳೊಂದಿಗೆ ಪ್ರನರುಜ್ಜೀವನಗೊಳಿಸಿ, ಕನ್ನಡಮ್ಮನ ವೀರ ಪುತ್ರರಾಗಿ ಮೆರೆದ 
ಎನ್‌.ಎಸ್‌.ಡಿಯವರು ಕನ್ನಡ ರಾಜ್ಯದ ಅಭಿನಂದನೆ, ಪ್ರಶಂಸೆ, ಸದಾಶಯ. 
ಸನ್ಮಾನಗಳಿಗೆ ಸರ್ವದಾ ಪಾತ್ರರು ೬೦ನೆಯ ಹರೆಯದಲ್ಲಿ ದಿನಾಂಕ 
೨೭-೦೪-೨೦೦೨ರಂದು ಷಷ್ಠ್ಯಬ್ಹಿಯ ಸಡಗರ ಸಮಾರಂಭದಲ್ಲಿ ವೈಭವೀಕರಿಸಲ್ಪಟ್ಟ 
ಶ್ರೀ ಎನ್‌.ಎಸ್‌. ದೇವೀಪ್ರಸಾದರು ಶತಾಯುವಾಗಿ ಮೆರೆದು ಭುವನೇಶ್ವರಿಯ 
ದಿವ್ಮೋಪಾಸನೆಯಲ್ಲಿ ನಿರತವಾಗಿ ಆಯುರಾರೋಗ್ಯ ಐಶ್ವರ್ಯವಂತರಾಗಿ ಬಾಳಲಿ 
ಎಂದು ಭಗವಂತನಲ್ಲಿ ನನ್ನ ಹೃದಯ ತುಂಬಿದ ಪ್ರಾರ್ಥನೆ. 


ಶತಸಂವತ್ಸರಂ ದೀರ್ಪ್ಷ ಮಾಯಃ 
ಸಿರಿ ಗನ್ನಡಂ ಗೆಲ್ಲೆ 
ನಲ್ಮೆಯ ನುಡಿ ಬಾಳ್ಗೆ 


ದೇವಿಪ್ರಸಾದರ ಎರಡು ಕೃತಿಗಳು 
45 ಪ್ರೊ! ಪೂಜಾರಿ ಮೊಣ್ಣಪ್ಪ, ಬೆಂಗಳೂರು 


ಸಂಪಾಜೆ ದೇವಿಪ್ರಸಾದರು ಸಾಂಸ್ಕೃತಿಕ ವ್ಯಕ್ತಿಯಾಗಿ ನಾಡಿಗೆ ಮೂರು ದಾರಿಗಳು 
ಚಲನಚಿತ್ರ ಮತ್ತು ಶಿರಾಡಿ ಭೂತ ನಾಟಕ ನೀಡಿ, ಕರ್ನಾಟಕದಲ್ಲಿ ಹೊಸ ಚರ್ಚೆಗೆ 
ಕಾರಣರಾಗಿದ್ದಾರೆ. ನನಗೆ ಅವರು ಮುಖ್ಯರಾಗುವುದು ಅವರ ಎರಡು ಕೃತಿಗಳಿಗಾಗಿ. 
ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ ಹಾಗೂ ಕೊಡಗಿನಲ್ಲಿ ಭಾಷಾ ಸಾಂಸ್ಕೃತಿಕ ಸಾಮರಸ್ಕ 
ಎಂಬೆರಡು ಕೃತಿಗಳು ಐತಿಹಾಸಿಕ ಮಹತ್ವವನ್ನು ಪಡಕೊಂಡಿವೆ. ಅಲ್ಲದೆ ನಾಡು ನುಡಿ 
ಮತ್ತು ಸಮಗ್ರತೆಯ ಬಗ್ಗೆ ಸಂಪಾಜೆ ದೇವಿಪ್ರಸಾದರ ಸಂಶೋಧನಾತ್ಮಕ 
ಒಳನೋಟಗಳಿಗೆ ಸಾಕ್ಷಿಯಾಗಿವೆ. 


ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ 


ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ ೧೮೩೭ರ ಕಲ್ಕಾಣಪ್ಪನ ಕಾಟಕಾಯಿಯೆಂದು 
ಬ್ರಿಟಿಷರಿಂದ ಕರೆಯಲ್ಪಟ್ಟು ಕೊಡಗು ಕೆನರಾ ಜಿಲ್ಲೆಗಳಿಗೆ ಸಂಬಂಧಿಸಿದ ರೈತರ 
ದಂಗೆಯೆಂಬುದರ ಸಂಶೋಧನಾತ್ಮಕ ಕೃತಿ. ೧೮೩೪ರಲ್ಲಿ ಕೊಡಗಿನ ರಾಜ 
ಚಿಕ್ಕವೀರನನ್ನು ಬ್ರಿಟಿಷರು ಪದಚ್ಯುತಿಗೊಳಿಸಿದಾಗ, ಹುಲಿಕಡಿದ ನಂಜಯ್ಯ, ಕೆದಂಬಾಡಿ 
ರಾಮ ಗೌಡ, ಕೂಜುಗೋಡು ಅಪ್ಪಯ್ಯ ಮತ್ತು ಮಲ್ಲಪ್ಪ, ಗುಡ್ಡೆಮನೆ ಅಪ್ಪಯ್ಮ 
ಮುಂತಾದವರು ಜಂಗಮ ವೇಷಧಾರಿಯಾದ ಕಲ್ಮಾಣಪ್ಪನನ್ನು ಮುಂದಿಟ್ಟುಕೊಂಡು ೧೮ 
೩೭ರ ಮಾರ್ಚ್‌ ೩೦ ರಂದು ಬೆಳ್ಳಾರೆ ಕೋಟೆಯನ್ನು ವಶಪಡಿಸಿ, ಪ್ರತ್ತೂರು, ವಿಟ್ಲ, 
ನಂದಾವರ, ಅರ್ಕುಳ ಹಾದಿಯಾಗಿ ಮಂಗಳೂರಿಗೆ ಸಾಗಿ ಏಪ್ರಿಲ್‌ ೫ರಂದು 
ಬಾವುಟಗುಡ್ಡೆಯಲ್ಲಿ ಯೂನಿಯನ್‌ ಜಾಕನ್ನ ಕೆಳಗಿಳಿಸಿ, ಕೊಡಗರಸರ 


ವಿಜಯಧ್ವಜವನ್ನು ಹಾರಿಸಿ ಒಂದಷ್ಟು ಕಾಲ ಕೆನರಾ ಜಿಲ್ಲೆಯನ್ನು ಆಳಿ, ಕೊನೆಗೆ 
ವಸಾಹತುಶಾಹಿ ಪಿತೂರಿಗೆ ಬಲಿಯಾಗುವ ದುರಂತವನ್ನು ಸಾಕ್ಷ್ಮಾಧಾರ ಸಹಿತ 
ದೇವಿಪ್ರಸಾದರು ಸಾದರ ಪಡಿಸಿದ್ದಾರೆ. 


ಹಾಗೆ ನೋಡಿದರೆ ಕಲ್ಕಾಣಪ್ಪನ ಹೋರಾಟದ ಇತಿಹಾಸವನ್ನು ಈ ಹಿಂದೆ 
ತಿ.ತಾ. ಶರ್ಮ ಮತ್ತು ಡಿ.ಎನ್‌. ಕೃಷ್ಣಯ್ಯ ಪ್ರಸ್ತುತ ಪಡಿಸಿದ್ದಾರೆ. ನಾನೊಂದು ಪುಸ್ತಕ 
ಬರೆದಿದ್ದೇನೆ. ಪ್ರಸಿದ್ದ ಕಾದಂಬರಿಕಾರ ಕುಳುಕುಂದ ಶಿವರಾಯರು (ನಿರಂಜನರು) 
ಅಪರಂಪಾರ ಮತ್ತು ಕಲ್ಮಾಣಸ್ವಾಮಿ ಎಂಬ ಎರಡು ಮತ್ತು ಮಾಸ್ತಿಯವರು 
ಚಿಕ್ಕವೀರರಾಜೇಂದ್ರ ಎಂಬೊಂದು ಕಾದಂಬರಿ ಮೂಲಕ ಅಮರ ಸುಳ್ಯದ ದಂಗೆಯು 
ದರೋಡೆಯಲ್ಲವೆಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. 


ಆದರೆ ಬ್ರಿಟಿಷರ ದಾಖಲೆಗಳನ್ನೆ ಓದಿ ಅವುಗಳನ್ನು ಕನ್ನಡಕ್ಕೆ ತರ್ಜುಮೆ 
ಮಾಡಿ ದೇವಿಪ್ರಸಾದರು ಅಮರ ಸುಳ್ಯದ ದಂಗೆಯು ದರೋಡೆಯಲ್ಲವೆಂಬುದನ್ನು 
ತೋರಿಸಿಲು ಬಳಸಿದ ಸಂಶೋಧನಾ ಮಾರ್ಗ ತೀರಾ ವಿಭಿನ್ನವಾದುದು. ಇತಿಹಾಸ 
ಅಧ್ಯಯನದಲ್ಲಿ ಭಾವುಕತೆಗೆ ಸ್ವಾನವಿರಕೂಡದೆಂಬ ವಾಸ್ತ ವವಾದ ಮತ್ತು ಸತ್ಮದ 
ಶೋಧನೆಗಾಗಿ ಎಂತಹ ಕಷ್ಟವನ್ನಾದರೂ ತಾಳಿಕೊಳ್ಳಲೇಬೇಕೆಂಬ ಸ್ವಾನುಭವ 
ದೇವಿಪ್ರಸಾದರ ಕೃತಿಗೆ ಕರ್ನಾಟಕದ ಚರಿತ್ರೆಯಲ್ಲಿ ಒಂದು ಶಾಶ್ವತ ಸ್ಥಾನ 
ದೊರಕಿಸಿಕೊಟ್ಟಿದೆ. | 


ಕೊಡಗಿನ ಭೌಗೋಳಿಕ ಹಿನ್ನೆಲೆ, ಇತಿಹಾಸ, ಕಾಟಕಾಯಿಯ ನೈಜ ಕತೆ, 
ಲೆವಿನ್‌ ವರದಿ ಮತ್ತು ರಿಕ್ತರ್‌ ಗಜೆಟಿಯರನ ಪರಾಮರ್ಶೆ ಈ ಕೃತಿಯನ್ನು ಒಂದು 
ಉತ್ಕೃಷ್ಟ ಪರಾಮರ್ಶನ ಗ್ರಂಥವನ್ನಾಗಿ ಮಾಡಿದೆ. ತಮ್ಮ ಲೇಖನಗಳನ್ನು ಇನ್ನಷ್ಟು 
ಸಾಕ್ಸ್ಯಾಧಾರಗಳಿಂದ ಪುಷ್ಟೀಕರಿಸಲು ಅವರು ನೀಡಿರುವ ಐದು ಅನುಬಂಧಗಳು 
ಕೊಡಗು ಮತ್ತು ಕರಾವಳಿ ಕರ್ನಾಟಕ ಕಾಸರಗೋಡುಗಳ ನೈಜ ಚರಿತ್ರೆಯನ್ನು 
ಸಂಶೋಧಿಸಲು ಆಸಕ್ತರಾಗಿರುವ ಜಿಜ್ಞಾಸುಗಳಿಗೆ ದಾರಿದೀಪವಾಗಿದೆ. 


ಭಾರತದ ಸ್ವರ್ಣ ಸ್ವಾತಂತ್ರೋತ್ಸವದ ಕಾಲದಲ್ಲಿ ೧೯೮೭ - ೮೮ 


ಸಮರಸ / ೧೧೭ 


ಇತಿಹಾಸದಲ್ಲಿ ಅವಗಣನೆಗೆ ತುತ್ತಾದ ಅಮರ ಸುಳ್ಳ ರೈತ ದಂಗೆಯನ್ನು ಜನ 
ಮಾನಸದಲ್ಲಿ ಸ್ಥಿರಗೊಳಿಸಲು ಖ್ಯಾತ ಚಿಂತಕರಾದ ಡಾ| ಪ್ರಭಾಕರ ಶಿಶಿಲ್ಲ ಜನಾರ್ದನ 
ಕಣಕ್ಕೂರು ಜೀವನರಾಂ, ಜವರೇಗೌಡ, ಶಿವಣ್ಣ ನೆಲಮನೆ, ಎಂ.ಬಿ. ಸದಾಶಿವ, 
ಸಂಜೀವ ಕುದ್ವಾಜೆ, ಮುಂತಾದವರ ಸಹಕಾರದಿಂದ ಅವರು ಸುಳ್ಕದಿಂದ 
ಮಂಗಳೂರುವರೆಗೆ ಕಾಲ್ನಡಿಗೆ ಜಾಥಾವೊಂದನ್ನು ಸಂಘಟಿಸಿದರು. ೧೯೮೮ರ ಮಾರ್ಚ್‌ 
೩೦ರಂದು ಜಾಥಾ ಸುಳ್ಮದಿಂದ ಹೊರಟು ಸೋಣಂಗೇರಿ, ಐವರ್ನಾಡು, ಬೆಳ್ಳಾರೆ, 
ಕುಂಬ್ರ, ಪುತ್ತೂರು, ಮಾಣಿ, ನಂದಾವರ, ಬಿ.ಸಿ.ರೋಡು, ಫರಂಗಿಪೇಟೆ ಮಾರ್ಗವಾಗಿ 
ಸಾಗಿ ಮಂಗಳೂರಿನ ಬಾವುಟಗುಡ್ಡೆಯ ಸಂತ ಎಲೋಶಿಯಸ್ಸ್‌ ಕಾಲೇಜು ಆವರಣದಲ್ಲಿ 
ಏಪ್ರಿಲ್‌ ೫ರಂದು ದೇವಿಪ್ರಸಾದರು ವಿಜಯ ಧ್ವಜ ಹಾರಿಸುವುದರೊಂದಿಗೆ 
ಕೊನೆಗೊಂಡ ಐತಿಹಾಸಿಕ ವಿದ್ಮಮಾನವನ್ನು ಕೃತಿಯಲ್ಲಿ ಕುತೂಹಲಕರವಾಗಿ 
ದಾಖಲಿಸಲಾಗಿದೆ. ಜಾಥಾದುದ್ದಕ್ಕೂ ಪ್ರದರ್ಶಿಸಲೆಂದೇ ಡಾ| ಪ್ರಭಾಕರ ಶಿಶಿಲ ರಚಿಸಿದ 
ಅಮರಕ್ರಾಂತಿ ಬೀದಿ ನಾಟಕವನ್ನು ಕೃತಿಯಲ್ಲಿ ಕೊಡಲಾಗಿದೆ. ಇದರಲ್ಲಿ ಡಾ. ಶಿಶಿಲರು 
ಅದ್ಬುತವಾದ ಲಾವಣಿಯೊಂದನ್ನು ರಚಿಸಿದ್ದು ಈ ನಾಟಕವು ಶಾಲಾ ಕಾಲೇಜುಗಳ 
ಮತ್ತು ಯುವಕ ಯುವತಿ ಮಂಡಲಗಳ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ 
ಪ್ರದರ್ಶಿಸಿದರೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ದೂರದರ್ಶನದವರು ರಾಜ್ಯದಾದ್ಯಂತ 
ಬಿತ್ತರಿಸಿದರೆ, ೧೮೩೭ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದವರಿಗೆ ಅಷ್ಟರ 
ಮಟ್ಟಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. 


ದೇವಿಪ್ರಸಾದರು ಈ ಕೃತಿ ರಚನೆಗೆ ಹೊರಟದ್ದೇಕೆ? ಈ ಪ್ರಶ್ನೆಗೆ ಅವರ 
ಕೃತಿಯಲ್ಲೇ ಸಮಾಧಾನವಿದೆ. ಬ್ರಿಟಿಷರು ಅಮರ ಸುಳ್ಮದ ಸ್ವಾತಂತ್ರ್ಯ 
ಹೋರಾಟಗಾರರನ್ನು ದರೋಡೆಕೋರರೆಂಬಂತೆ ಚಿತ್ರಿಸಿ ಹುತಾತ್ಮರನ್ನು ಅವಹೇಳನ 
ಮಾಡಿದ್ದು ಅವರಿಗೆ ಸಹಿಸಲಸಾಧ್ಯವಾದ ನೋವಾಗಿತ್ತು. ಈಗಿನ ಕೆಲವು ಅರೆಬರೆ 
ಶಿಕ್ಷಿತರೂ ಕೂಡಾ ಕಲ್ಮಾಣಪ್ಪ ಮತ್ತವನ ಕಡೆಯವರನ್ನು ದರೋಡೆಕೋರರೆಂದೇ 
ಚಿತ್ರಿಸುತ್ತಿರುವ ಐತಿಹಾಸಿಕ ಅಪಚಾರವನ್ನು ಸರಿಪಡಿಸಲೆಂದೇ ಇತಿಹಾಸದಲ್ಲಿ ಎಲ್ಲೋ 
ಕಳೆದುಹೋಗಿದ್ದ, ಸುಳ್ಳದ ದಂಗೆಯ ಬಗ್ಗೆ ಬ್ರಿಟಿಷರಿಂದಲೇ ರಚಿತವಾದ ಕಡತ ಮತ್ತು 


೧೧೮/ ಸಮರಸ 
ವರದಿಗಳನ್ನು ಹೊರಗೆಳೆದು, ಅಮರ ಸುಳ್ಳ ದಂಗೆಯ ಹುತಾತ್ಮರಿಗೆ ಅಷ್ಟರ ಮಟ್ಟಿನ 
ನ್ಯಾಯ ಒದಗಿಸಿದರು. ಇನ್ನದನ್ನು ಮುಂದುವರಿಸಿ, ಹುತಾತ್ಮರಿಗೆ ಮಡಿಕೇರಿ, ಬೆಳ್ಳಾರೆ, 
ಮಂಗಳೂರುಗಳಲ್ಲಿ ಸ್ಮಾರಕ ನಿರ್ಮಿಸುವುದು ನಾಡಿನ ಎಲ್ಲಾ ಜನರ ಕರ್ತವ್ಯವಾಗಿದೆ. 


ಕೊಡಗಿನಲ್ಲಿ ಭಾಷಾ ಸಾಂಸ್ಕೃತಿಕ ಸಾಮರಸ್ಯ 


ಸಂಪಾಜೆಯಲ್ಲಿ ಕೊಡವ ಅಕಾಡೆಮಿ ಮತ್ತು ಅಮರಕ್ರಾಂತಿ ಉತ್ಸವ ಸಮಿತಿಯ 
ಜಂಟಿ ಆಶ್ರಯದಲ್ಲಿ ನಡೆದ ವಿಚಾರ ಗೋಷ್ಠಿಯಲ್ಲಿ ಮಂಡಿತವಾದ ಪ್ರಬಂಧಗಳ 
ಸಂಕಲನವಿದು. ಆರಂಭದಲ್ಲಿ ದೇವಿಪ್ರಸಾದರು ಸಂಶೋಧನಾತ್ಮಕ ಲೇಖನವೊಂದರಿಂದ 
ವಿಚಾರಗೋಷ್ಠಿಯ ದಿಕ್ಕನ್ನು ನಿರ್ದೇಶಿಸಿದ್ದಾರೆ. ಡಾ. ಲೋಕೇಶ ಕೊಡೀರ, 
ಡಾ. ಪ್ರಭಾಕರ ಶಿಶಿಲ, ಬಾಚರಣೆಯಂಡ ಅಪ್ಪಣ್ಣ, ಬಾಲ ಸುಬ್ರಹ್ಮಣ್ಯ ಕಂಜರ್ಪಣೆ, 
ಶ್ರೀಧರ ಆರಾಧ್ಯ, ಪೂವಪ್ಪ ಕಣಿಯೂರು, ವಿದ್ಕಾಧರ ಬಡ್ಡಡ್ಕ ಮುಂತಾದ ನಾಡಿನ 
ವಿದ್ವಾಂಸರು ಕೊಡಗು ಭಾಷೆಯ ಇತಿಹಾಸ, ಕೊಡಗು ಭಾಷೆ ಮಲೆಯಾಳ, ತುಳು, 
ಕನ್ನಡ, ಅರೆಭಾಷೆ, ಹವ್ಯಕ ಭಾಷೆ, ಇತ್ಕಾದಿಗಳೊಡನೆ ಹೊಂದಿರುವ ಸಂಬಂಧವನ್ನು 
ಸಂಶೋಧನಾತ್ಮಕವಾಗಿ ಸಾಕ್ಷ್ಯಾಧಾರ ಸಮೇತ ಸಾಧಿಸಿ ತೋರಿಸಿದ್ದಾರೆ. 


ಈ ಕೃತಿಗೆ ಹಂಪಿಯ ಕನ್ನಡ ವಿ.ವಿ.ಯ ವಿದ್ವಾಂಸ ಡಾ. ತಂಬಂಡ ವಿಜಯ 
ಪೂಣಚ್ಚ ಮುನ್ನುಡಿ ಬರೆದು ದೇವಿಪ್ರಸಾದರ ಸಾಹಸದಿಂದಾಗಿ ಕೊಡಗಿನಲ್ಲಿ ಕೊಡಗು 
ಭಾಷೆಯನ್ನಾಡುವ, ೧೮ ಜನ ಸಮುದಾಯಗಳಿವೆ. ಮತ್ತು ಇವರಲ್ಲಿ ಅತ್ಮ್ಕಂತ 
ಶೋಷಣೆಗೊಳಗಾದ ಶೂದ್ರಾತಿಶೂದ್ರರಿದ್ದಾರೆಂಬ ಸತ ಹೊರಲೋಕಕ್ಕೆ 
ಗೊತ್ತಾಗುತ್ತಿರುವುದು ಶ್ಲಾಘನೀಯ ವಿಚಾರವೆಂದು ಮೆಚ್ಚುಗೆ ಸೂಚಿಸಿದ್ದಾರೆ. ಕೊಡವ 
ಎಂಬ ಹಸರಲ್ಲಿ ಒಂದೇ ವರ್ಗ ಎಲ್ಲಾ ಸವಲತ್ತುಗಳನ್ನೂ ತನ್ನದಾಗಿಸುವ 
ಹೆಚೆಮೋನಿಕ್‌ ನಡವಳಿಯನ್ನು ಬಯಲಿಗೆಳೆವ ಪ್ರಜಾಪ್ರಭುತ್ವವನ್ನು ಮನ್ನಿಸುವ 
ಪ್ರಯತ್ನವಿದೆಂದು ಈ ಕೃತಿ ಸಹೃದಯರ ಮೆಚ್ಚುಗೆಗೆ ಪಾತ್ರವಾಗಿದೆ. 


ದೇವಿಪ್ರಸಾದರು ಕೊಡಗಿನಲ್ಲಿ ಜಾತೀಯತೆ ಮತ್ತು ಹೆಂಗಿತ್ತ್‌ ಹೆಂಗಾತ್‌ 
ಎಂಬ ಇನ್ನೂ ಎರಡು ಕೃತಿ ರಚಿಸಿದ್ದಾಗಿ ನಾನು ಕೇಳಿದ್ದೇನೆ. ಅವನ್ನು ನಾನು 


ಸಮರಸ / ೧೧೯ 


ಓದಿಲ್ಲವಾಗಿ ಈ ಮೇಲಿನ ಎರಡು ಕೃತಿಗಳ ಬಗ್ಗೆಯಷ್ಟೇ ನನ್ನ ಅಭಿಪ್ರಾಯ 
ವೃಕ್ತಪಡಿಸುತ್ತಿದ್ದೇನೆ. ಇವೆರಡು ಕೃತಿಗಳ ಹಿಂದಿರುವ ಲೋಕದೃಷ್ಟಿ ಒಂದೇ ಯಾರಿಗೂ 
ಅನ್ಯಾಯವಾಗಬಾರದು ಎಂಬ ಮೌಲ್ಯದ ಪ್ರತಿಪಾದನೆ. ೧೮೩೭ರ ಅಮರ ಸುಳ್ಳ 
ದಂಗೆಯ ಹುತಾತ್ಮರಿಗಾದ ಅನ್ಕಾಯ ಸರಿ ಪಡಿಸಲು ಅಮರ ಸುಳ್ಕದ ಸ್ವಾತಂತ್ರ್ಯ 
ಸಮರವೆಂಬ ಕೃತಿ ಹೊರಬಂತು. ಕೊಡಗಿನಲ್ಲಿನ ಭಾಷಾ ಸಾಂಸ್ಕೃತಿಕ 
ಅಸಹಿಷ್ಣುತೆಯಿಂದಾಗಿ ಸಹೃದಯರ ಬದುಕು ಅಸಹನೀಯವಾಗುವ ದುರ್ಭರ, 
ಪ್ರಜಾಸತ್ತಾ ವಿರೋಧಿ ಸಂದರ್ಭದಲ್ಲಿ ದೇವಿಪ್ರಸಾದರ ಕೊಡಗಿನಲ್ಲಿ ಭಾಷಾ ಸಾಂಸ್ಕೃತಿಕ 
ಸಾಮರಸ್ಕ ಕೃತಿ ಹೊರಬಂತು. 


ಇದನ್ನು ಗಮನಿಸಿದರೆ ಸಂಪಾಜೆ ದೇವಿಪ್ರಸಾದರದು ಜಾತ್ಮತೀತ , ಪಕ್ಷಾತೀತ, 
ಭಾಷಾತೀತ, ಮತ್ತು ಸರ್ವಸಮಾನತೆಯನ್ನು ಬಯಸಿ, ಪ್ರಜಾಸತ್ತೆಯ ಮೌಲ್ಯಗಳಿಗೆ 
ಗೌರವ ನೀಡುವ ಬಹು ದೊಡ್ಡ ಮನಸ್ಸು ಎನ್ನುವುದು ವೇದ್ಯವಾಗುತ್ತದೆ. ಇಂಥವರೆ 
ಭಾರತದ ಪ್ರಜಾಸತ್ತೆಯ ಆಧಾರ ಸ್ತಂಭಗಳು. ಅದಕ್ಕಾಗಿ ದೇವಿಪ್ರಸಾದರನ್ನು ನಾಡು 
ಗೌರವಿಸಬೇಕಾಗುತ್ತದೆ. 


ದೇವಿ ಪ್ರಸಾದರ ಸಂಶೋಧಕ ದೃಷ್ಟಿ 
೫, ಡಾ। ಚಂದ್ರಶೇಖರ ದಾಮ್ಣೆ, ಸುಳ್ಳ. 


ಎಲ್ಲರೂ ಸಾಗುವ ದಾರಿಯಲ್ಲಿ ನಡೆವವನಿಗೆ ವಿವರಿಸುವುದಕ್ಕೆ ಹೊಸ 
ಅನುಭವವೇನೂ ಇರುವುದಿಲ್ಲ. ಈಗಾಗಲೇ ಎಲ್ಲ ಹೇಳಿ ಆಗಿರುತ್ತದೆ. ಆದರೆ ಹೊಸ 
ದಾರಿಮಾಡಿಕೊಂಡು ಸಾಗುವವನಲ್ಲಿ ಸಾವಿರಾರು ಹೊಸ ವಿವರಗಳಿರುತ್ತವೆ. ಅಂತೆಯೇ 
ಎಲ್ಲರೂ ನೋಡುವ ದೃಷ್ಟಿಕೋನದಿಂದಲೇ ಕಾಣುವವನಿಗೆ ಹೊಸ ಚಿಂತನೆಗಳೇ 
ಮೂಡುವುದಿಲ್ಲ. ಆದರೆ ವಿರುದ್ದ ದಿಕ್ಕಿನಿಂದ ನೋಡ ತೊಡಗಿದರೆ ಮನಸ್ಸಿನಲ್ಲಿ 
ಚಿಂತನೆಗಳ ಪ್ರವಾಹವೇ ಧುಮ್ಮಿಕ್ಕುತ್ತದೆ. ಅಂತಹವನೇ ನಿಜವಾದ 
ಸಂಶೋಧಕನಾಗಬಲ್ಲ. ದೇವಿಪ್ರಸಾದರ ಸಂಶೋಧನೆಯ ಹಿಂದೆಯೂ ಇಂತಹ ಹೂಸ 
ನೋಟವಿದೆ. ಬಾ, ಇಲ್ಲಿ ನಿಂತು ನೋಡೆಂದರೆ ಎದುರಗಡೆ ನಿಂತು ನೋಡುವ 
ಜಾಯಮಾನ ಅವರದು. ಹಾಗಾಗಿಯೇ ಮೂಡಿ ಬಂದದ್ದು 'ಅಮರ ಸುಳ್ಳದ ಸ್ವಾತಂತ್ರ್ಯ 
ಸಮರ'ದ ನವ ಚರಿತ್ರೆ. ಈ ವರೆಗಿನ ಚರಿತ್ರೆಯ ಪಾಠವನ್ನು ಪ್ರಶ್ನಿಸುವ ಬುದ್ಧಿಯೇ 
ಅವರನ್ನು ಹೊಸ ಶೋಧನೆಗೆ ಪ್ರಚೋದಿಸಿತು. ಇದು ನಮ್ಮ ಸ್ವಳೀಯ ಚರಿತ್ರೆಯ 
ಪ್ರನರಾವಲೋಕನಕ್ಕೆ ಒಂದು ಪ್ರೇರಣೆಯೂ ಆಯಿತು. 


ಬ್ರಿಟಿಷ್‌ ಆಡಳಿತದ ಹೊಗಳು ಭಟರು ಮಾಡಿದ್ದು 'ದೇಶ ದ್ರೋಹ' 
ಹಾಗೂ ಬ್ರಿಟಿಷರನ್ನು ಸದೆ ಬಡಿಯಲು ಹೊರಟವರದ್ದು 'ದೇಶ ಪ್ರೇಮ' ಎಂಬ 
ಪರಿಕಲ್ಪನೆಗಳ ಚೌಕಟ್ಟಿನಲ್ಲಿ ದೇವಿಪ್ರಸಾದರು ಅಮರ ಸುಳ್ಯದ ಸ್ವಾತಂತ್ರ್ಯ 
ಸಮರವನ್ನು ವರ್ಣಿಸಿದ್ದಾರೆ. ತಿಲಕ್‌, ಗೋಖಲೆ, ಸುಭಾಶ್ಚಂದ್ರ ಬೋಸ್‌, ಗಾಂಧಿ, 
ನೆಹರು ಮುಂತಾದವರದ್ದು ಸ್ವಾತಂತ್ರ್ಯ ಹೋರಾಟವೆನ್ನುತ್ತಾರೆ. ಮೊದಲ ಸ್ವಾತಂತ್ರ್ಯ 
ಸಂಗ್ರಾಮಕ್ಕೆ ೨೦ ವರ್ಷ ಮೊದಲೇ ಜರಗಿದ ಅಮರ ಸುಳ್ಳದ ಜನರ ದಂಗೆಯನ್ನು 


ಸಮರಸ / ೧೨೧ 


ಸ್ವಾತಂತ್ರ್ಯ ಹೋರಾಟವೆಂದು ದಾಖಲಿಸಲು ನಮ್ಮವರೇ ಹಿಂದೇಟು ಹಾಕಿರುವ ಬಗ್ಗೆ 
ಇವರು ಪ್ರಶ್ನೆ ಎತ್ತುತ್ತಾರೆ. ಬ್ರಿಟಿಷರು ಬರೆಸಿದ ಅಥವಾ ಅವರ ಕೃಪಾಶ್ರಯದಲ್ಲಿದ್ದವರು 
ಬರೆದ ಇತಿಹಾಸವನ್ನು ಸಾರಾಸಗಟಾಗಿ ತಿರಸ್ಕರಿಸುವ ಇವರು ನಿರಂಜನರ 'ಸ್ವಾಮಿ 
ಅಪರಂಪಾರ' ಮತ್ತು 'ಕಲ್ಮಾಣ ಸ್ವಾಮಿ' ಕಾದಂಬರಿಗಳ ಜಾಡಿನಲ್ಲಿ ತಮ್ಮ 
ಚಿಂತನೆಯನ್ನು ಹರಿಸಿದ್ದಾರೆ. ಆದರೆ ಇವರೊಳಗಿನ ಸಂಶೋಧಕ ಕಾಣಸಿಗುವವುದು 
ಇವರು ಒದಗಿಸುವ ದಾಖಲೆಗಳಲ್ಲಿ ತಮ್ಮ ತರ್ಕಕ್ಕೆ ಪೂರಕವಾದ ಆಧಾರಾಂಶಗಳನ್ನು 
ವಿಶ್ಲೇಷಣೆಯೊಂದಿಗೆ ಮಂಡಿಸುತ್ತಾರೆ. ಬ್ರಿಟಿಷ್‌ ಅಧಿಕಾರಿಗಳ ಪತ್ರಗಳು, 
ಸುತ್ತೋಲೆಗಳು, ನ್ಯಾಯ ತೀರ್ಮಾನಗಳ ಭಾಷೆಯನ್ನು ವಿಶ್ಲೇಷಿಸಿ ಪರೋಕ್ಷವಾಗಿ 
ಕಲ್ಮಾಣಪ್ಪನದು ಕಾಟಕಾಯಿ, ಅಂದರೆ ದರೋಡೆಯಲ್ಲ, ಬದಲಾಗಿ ಸ್ವಾತಂತ್ರ್ಯ 
ಹೋರಾಟವೆಂದು ಬ್ರಿಟಿಷರೇ ಒಪ್ಪಿದಂತಾಗಿದೆ ಎಂದು ಪ್ರತಿಪಾದಿಸುತ್ತಾರೆ. 


ಚಾರಿತ್ರಿಕವಾದ ಐತಿಹಾಸಿಕತೆಯನ್ನೂ ಸಮಗ್ರವಾಗಿ ಚರ್ಚೆಗೆತ್ತಿಕೊಳ್ಳುವ 
ದೇವಿಪ್ರಸಾದರು ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರಕ್ಕೆ ತಳಪಾಯವೊದಗಿಸಿದ 
ಪ್ರದೇಶಗಳನ್ನು ಕೂಡಾ ಗುರುತಿಸಿದ್ದಾರೆ. ಅಂದರೆ ಈಗಿನ ವಿರಾಜಪೇಟೆ, ಮಡಿಕೇರಿ, 
ಸೋಮವಾರಪೇಟೆ, ಅರಕಲಗೂಡು, ಸಕಲೇಶಪುರ, ಸುಳ್ಳ, ಪುತ್ತೂರು, ಬೆಳ್ತಂಗಡಿ 
ಹಾಗೂ ಕಾಸರಗೋಡು ಪ್ರದೇಶದವರೂ ಈ ದಂಗೆಯಲ್ಲಿ ಭಾಗಿಗಳಾಗಿದ್ದರೆಂಬುದು 
ಅವರ ವಾದ. ಹೀಗೆ ವ್ಶ್ಕಾಪಕತೆಯುಳ್ಳ ಈ ಕ್ರಾಂತಿಯು ಇತಿಹಾಸದಲ್ಲಿ 
ದಾಖಲಾಗದಿದ್ದುದಕ್ಕೆ ಅವರಲ್ಲಿ ಖೇದವಿದೆ. ಅದೂ ಕೂಡಾ ೧೯೯೨ರಲ್ಲಿ ಕರ್ನಾಟಕ 
ಸರಕಾರ ಪ್ರಕಟಿಸಿದ ಕನ್ನಡ ಗಜೆಟಿಯರ್‌ನಲ್ಲಿಯೂ ಇದನ್ನು ಉಲ್ಲೇಖಿಸದಿದ್ದುದು 
ವಿಷಾದನೀಯ. ಈ ಅಧ್ಯಯನಕ್ಕಾಗಿ ಸಾಕಷ್ಟು ಮೂಲಗಳಿಂದ ಹಾಗೂ 
ಕ್ಷೇತ್ರಕಾರ್ಯಗಳಿದಂ ಇವರು ಮಾಹಿತಿ ಸಂಗ್ರಹಿಸಿದ್ದಾರೆ. ತಿ.ತಾ. ಶರ್ಮರು ಕರ್ನಾಟಕ 
ಸ್ವಾತಂತ್ರ್ಯ ಸಂಗ್ರಾಮವನ್ನು ಎವರಿಸುವಲಿ ಈ ಜಿಲ್ಲೆಯ ವ್ಯಕ್ತಿಗಳನ್ನು ಹಾಗೂ 
ಸ್ಥಳಗಳನ್ನು ಹೆಸರಿಸುವಲ್ಲಿ ಆಗಿರುವ ತಪ್ಪುಗಳನ್ನು ಗುರುತಿಸಿ ಸರಿಯಾದ ಹೆಸರುಗಳ 
ಪಟ್ಟಿ ನೀಡಿದ್ದಾರೆ. ಅಮರ ಸುಳ್ಳದ ದಂಗೆಯ ಕುರಿತಾದ ಲೆವಿನನ ವರದಿಯನ್ನು 
ಸವಿಸ್ತಾರವಾಗಿ ಕನ್ನಡದಲ್ಲಿ ಒದಗಿಸಿದ್ದಾರೆ. ಇದರಲ್ಲಿ ಮಂಗಳೂರು ನಗರದ ನಿವಾಸಿಗಳು 
ದಂಗೆಯ ಪರವಾಗಿ ನಿಂತು ಬ್ರಿಟಿಷರಿಗೆ ಅಸಹಕಾರ ನೀಡಿದ ಬಗ್ಗೆ ಸ್ಪಷ್ಟ ವಿವರವಿದೆ. 


೧೨೨/ ಸಮರಸ 


ಅಂತೆಯೇ ದಂಗೆಗೆ ಪೋಷಕವಾಗಿದ್ದ ರೈತರಲ್ಲಿದ್ದ ಅತೃಪ್ತಿಗೆ ಇದ್ದ ಸಾಂದರ್ಭಿಕ 
ಕಾರಣಗಳ ವಿವರಗಳೂ ಈ ವರದಿಯಲ್ಲಿ ದೊರಕುತ್ತವೆ. ತನ್ನ ವಾದಗಳಿಗೆ ಆಧಾರವಾಗಿ 
ನೀಡಿದ ಅನುಬಂಧಗಳಲ್ಲಿ ತೀ.ತಾ. ಶರ್ಮರ ಕೃತಿಯಿಂದ ಕೊಡಗು ಮತ್ತು ಕೆನರಾ 
ಬಂಡಾಯ, ಬ್ರಿಟಿಷರ ಪರವಹಿಸಿದವರ ವಿವರ ಸಮರದಲ್ಲಿ ಭಾಗವಹಿಸಿದವರ 
ಹೆಸರುಗಳು, ಐಗೂರು ವೆಂಕಟಾದ್ರಿನಾಯಕನ ಲಾವಣಿ, ಕೆನರಾ ಬಂಡಾಯಗಾರರ 
ವಿಚಾರಣೆಯ ನ್ಯಾಯಾಂಗ ಸೂಚಿ ಇತ್ಯಾದಿ ದಾಖಲೆಗಳಿವೆ. ಸಾಧಾರಣವಾಗಿ ಒಬ್ಬ 
ಶಿಸ್ತು ಬದ್ದ ಸಂಶೋಧಕನ ಉದ್ದೇಶ, ಆಸಕ್ತಿ, ಶ್ರಮ ಹಾಗೂ ಸಾಧನೆಗಳ ಸ್ಪಷ್ಟ ಚಿತ್ರ 
'ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ' ಎಂಬ ಕೃತಿಕಾರರಾದ ದೇವಿಪ್ರಸಾದರಲ್ಲಿ 
ಕಂಡುಬರುತ್ತವೆ. ರಾಜಕೀಯ, ಶಿಕ್ಷಣ-ಸಾಹಿತ್ಯ- ಸಂಸ್ಕೃತಿ ಮುಂತಾಗಿ ಬಹುವಿಧ 
ಕ್ಷೇತ್ರಗಳಲ್ಲಿ ತೊಡಗಿ ಕೊಂಡಿರುವ ದೇವಿಪ್ರಸಾದರು ಸಂಶೋಧನೆಯಲ್ಲಿ ತೋರಿದ 
ನಿಷ್ಠೆಯು ವೃತ್ತಿಪರ ಸಂಶೋಧಕರಲ್ಲಿ ಸಾತ್ವಿಕ ಅಸೂಯೆ ಹುಟ್ಟಿಸಿದರೆ ಅಚ್ಚರಿ ಇಲ್ಲ. 


ಶಿರಾಡಿ ಭೂತದ ಅಧ್ಯಯನದೊಂದಿಗೆ ದೇವಿಪ್ರಸಾದರು ಸಂಸ್ಕೃತಿ ಶೋಧನೆಯ 
ಕೆಲಸವನ್ನೂ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಸ್ಥಳೀಯ ಇತಿಹಾಸದ ಶೋಧನೆಯೂ 
ಇದರಲ್ಲೇ ಸೇರಿದೆ. ಸಂಸ್ಕೃತಿ ಶೋಧನೆಯ ಮೂಲ ದ್ರವ್ಯವಾದ ಜಾನಪದೀಯ 
ಐತಿಹ್ಯಗಳ ಅಧ್ಯಯನಕ್ಕೆ ಅವರು ಕೈ ಹಾಕಿದ್ದಾರೆ. ಹಾಗಾಗಿಯೇ ಅವರು ಬರೆದು 
ನಿರ್ದೇಶಿಸಿ ಪ್ರದರ್ಶನಕ್ಕೆ ಹಚ್ಚಿದ ಶಿರಾಡಿ ಭೂತದ ಕಥನವು ಅವರ ಶೋಧನೆಯ 
ಪ್ರವೃತ್ತಿಗೆ ಸಾಕ್ಷಿ ಒದಗಿಸುತ್ತದೆ. 


ಕೇವಲ ಸಂದಿ ಪಾಡ್ದನಗಳ ನೆನಪಿನಲ್ಲಷ್ಟೇ ಉಳಿದು ಸವೆಯುತ್ತ ಅಳಿದು 
ಹೋಗುತ್ತಿರುವ ಯಾವುದೇ ಭೂತದ ಐತಿಹ್ಯವ ತತ್ಕಾಲೀನ ಸಾಮಾಜಿಕ ಇತಿಹಾಸವನ್ನೂ 
ವ್ಯಾಖ್ಯಾನಿಸುತ್ತದೆ. ಈ ಸೂಕ್ಷ್ಮವನ್ನು ಅರಿತ ದೇವಿಪ್ರಸಾದರು ಶಿರಾಡಿ ಭೂತಕ್ಕೆ 
ಸಂಬಂಧಿಸಿದ ಸಂದಿ ಪಾಡ್ದನಗಳನ್ನು ವ್ಮಾಪಕವಾಗಿ ಸಂಗ್ರಹಿಸಿಕೊಂಡು ಅದರ 
ದೈವೀನೆಲೆಯನ್ನೂ ಸಾಮಾಜಿಕ ಆಶಯವನ್ನೂ ಸಮನ್ವಯಗೊಳಿಸಿದ್ದಾರೆ. ಹಾಗಾಗಿ 
ಅವರು ಒಂದೆಡೆಯಿಂದ ದೈವೀ ಶಕ್ತಿಯನ್ನು ನಂಬಿ ಆರಾಧಿಸುವವರಿಗೆ ನೋವನ್ನುಂಟು 
ಮಾಡುವುದಿಲ್ಲ. ಹಾಗೆಯೇ ಇನ್ನೊಂದೆಡೆಯಿಂದ ಸಾಮಾಜಿಕ ಚಿಂತಕರ ಜಿಜ್ಞಾಸೆಗೆ 
ತಿನಿಸನ್ನು ಕಡಿಮೆ ಮಾಡುವುದಿಲ್ಲ. ಈ ಸಮತೂಕದ ಚಿಂತನೆಯ ಅವರನ್ನು ತಾತ್ವಿಕ 


ಸಮರಸ / ೧೨೩ 


ಬದ್ಧತೆಗಳ ಭಾರಕ್ಕೆ ಸಿಲುಕಿಸದೆ ಸ್ವತಂತ್ರವಾಗಿ ಯೋಚಿಸುವ ಹಾಗೂ ನಿರ್ಣಯಗಳಿಗೆ 
ಬರುವ ಸ್ವಂತಿಕೆಯನ್ನು ಉಳಿಸಿದೆ. ಒಬ್ಬ ನಿಜವಾದ ಸಂಶೋಧಕನಿಗಿರಬೇಕಾದ ಈ 
ಗುಣವ ದೇವಿಪ್ರಸಾದರಿಗೆ ಬಂದಿರುವುದರಿಂದಲೇ ಅವರ ವಾದಸರಣಿಯು ಗೆಲ್ಲುತ್ತದೆ 
ಹಾಗೂ ಮಾನೃತೆ ಪಡೆಯುತ್ತದೆ. 

ಕುತೂಹಲ ಭರಿತ ದೃಷ್ಟಿಯಿಂದಷ್ಟೇ ಚಿಕಿತ್ಸಕ ಬುದ್ದಿ ಬೆಳೆಯಲು ಸಾಧ್ಯ. 
ಇದಕ್ಕೆ ವ್ಯಾಪಕವಾದ ಓದಿನ ಅವಶ್ಯಕತೆ ಇದೆ. ಪ್ರಸ್ತಕಗಳನ್ನು ಕೊಂಡೂ ಓದಬೇಕುದ 
ತಂದೂ ಓದಬೇಕು. ಸಿರಿವಂತರಾದ ದೇವಿಪ್ರಸಾದರು ಪಸ್ತಕಗಳನ್ನು ಕೊಂಡು ಓದುವುದೇ 
ಹೆಚ್ಚು. ಅವರಲ್ಲಿ ಸಾಕಷ್ಟು ಮೌಲ್ಕಯುಕ್ತವಾದ ಪುಸ್ತಕಗಳ ಸಂಗ್ರಹವಿದೆ. ಓದಿದ 
ಪುಸ್ತಕವನ್ನು ಕಪಾಟಿನಲ್ಲಿಟ್ಟು ಬಿಡುವುದಿಲ್ಲ ಅವರು. ಓದಿದ ವಿಷಯದ ಬಗ್ಗೆ ಚಿಂತನೆ 
ನಡೆಸುತ್ತಾರೆ. ಅಲ್ಲದೆ ಲೇಖಕರ ಭೇಟಿಯಾದಾಗ ಚರ್ಚಿಸುತ್ತಾರೆ. ಒಳ್ಳೆಯದೆನಿಸಿದ್ದನ್ನು 
ವಿಮರ್ಶೆ ನಡೆಸುತ್ತಾರೆ. ಅವರ ಈ ಪ್ರವೃತ್ತಿ ಕೆಲವು ಲೇಖಕರಿಗೆ 
ಅಪಭಧ್ಯವೆನಿಸಬಹುದಾದರೂ ದೇವಿಪ್ರಸಾದರ ಶೋಧಕ ದೃಷ್ಟಿಕೋನಕ್ಕೆ ಪುಷ್ಟಿ ನೀಡುತ್ತದೆ. 


ಸಾಮಾನ್ಯವಾಗಿ ಶ್ರೀಮಂತರು ಸಾಹಿತಿಗಳ ಗೆಳೆತನವನ್ನು ಸಂಪಾದಿಸುವುದು 
ತೀರಾ ವಿರಳ. ಏಕೆಂದರೆ ಅವರಿವರಿಗೆ ಮಾತಾಡಲು ವಿಷಯವೇ ಇರುವುದಿಲ್ಲ. ಒಂದು 
ಪೆಗ್‌ ರಮ್ಮಿಗೆ ಹಾಕುವ ದುಡ್ಡಿಗಿಂತಲೂ ಕಮ್ಮಿ ನೀಡಿ ಒಂದು ಪುಸ್ತಕ ಖರೀದಿಸುವ 
ದೊಡ್ಡ (?)ಮನಸ್ಸು ಕೂಡಾ ಅನೇಕ ಸಿರಿವಂತರಿಗಿರುವುದಿಲ್ಲ. ಅವರು ಟಿ.ವಿ. ಹಾಕಿ 
ಮೈ ಮನಸ್ಸು ಕೆಡಿಸುವವ ಮನರಂಜನೆಯಲ್ಲಿ ಮುಳುಗಿರುತ್ತಾರಷ್ಟೆ ಹೊರತು ನಮ್ಮ 
ಜಾನಪದ ಕಲೆಯ ಕಡೆಗೆ ತಲೆಹಾಕಿಯೂ ಮಲಗುವುದಿಲ್ಲ. ಹೀಗಿರುತ್ತ, ಸಾಹಿತ್ಯ 
ಕಲಾರಾಧಕನಾಗಿ ಅಪರೂಪಕ್ಕೆ ಕಾಣಿಸಿಕೊಳ್ಳುವ ಸಿರಿವಂತರಲ್ಲೊಬ್ಬರು ನಮ್ಮ 
ದೇವಿಪ್ರಸಾದರು. ಹಾಗಾಗಿ ಸಂಪಾಜೆಯ ಅವರ ಮನೆಯ ಗೋಡೆ, ಕಂಬ, 
ಕವಾಟುಗಳಿಗೆ ಸಾಹಿತಿ ಕಲಾವಿದರ ಪರಿಚೆಯವಿರುವಪ್ಟು ಇತರ ಸಿರಿವಂತರಿದ್ದಿರಲಾರದು. 

ಇಷ್ಟುದರೂ ದೇವಿಪ್ರಸಾದರಿಂದ ಸಾಧ್ಯವೆಂದು ನಾವೆಲ್ಲರೂ ಎಣಿಸಿಕೊಂಡಿದ್ದ 
ಕೆಲವೊಂದು ಕೆಲಸಗಳು ಇಷ್ಟರಲ್ಲೇ ಆಗಬೇಕಾಗಿತ್ತು. ಅವರು ಶಿರಾಡಿ ಭೂತದ 
ಅಧ್ಯಯನಕ್ಕೆ ಪೂರಕವಾಗಿ ಇನ್ನು ಕೆಲಸವನ್ನು ಮುಂದುವರಿಸಬೇಕಿತ್ತು. ಸುಳ್ಕದಿಂದ 
ಮಂಗಳೂರಿಗೆ ನಡೆದ ಅಮರ ಸುಳ್ಳದ ಸ್ವಾತಂತ್ರ್ಯ ಹೋರಾಟದ ಸಂಸ್ಮರಣ ಜಾಥವನ್ನು 


೧೨೪/ ಸಮರಸ 
ಹೆಚ್ಚು ಚೆನ್ನಾಗಿ ಯೋಜಿಸಿ ಸಂಘಟಿಸಬೇಕಾಗಿತ್ತು. ಏಕೆಂದರೆ ಕುಲ ಪರಂಪರೆಯನ್ನು 
ನೆನಪಿಸಿಕೊಂಡು ಸುಳ್ಳದ ಜನತೆ, ಅದರಲ್ಲೂ ಯುವಜನತೆ ಭುಗವಹಿಸಿದಕ್ಕಿಂತ ಹೆಚ್ಚು 
ಸಂಖ್ಯೆಯಲ್ಲಿ ಹೊರಗಿನಿಂದ ಒಂದು ನೆಲೆಸಿದದವರು ಅಭಿಮಾನದಿಂದ ನಡೆದಿದ್ದಾರೆ. 
ಏಕೆ ಹೀಗಾಯಿತೆಂಬ ಬಗ್ಗೆ ದೇವಿಪ್ರಸಾದರು ಒಂದಿಷ್ಟು ಸಂಶೋಧನೆ ನಡೆಸಬೆಕು. 
ಸ್ಥಳೀಯರು ತಂಡೋಪ ತಂಡವಾಗಿ ಬಂದು ಅವಿಸ್ಮರಣೀಯವಾದ ಜಾಥಾವನ್ನು ಏಕೆ 
ನಡೆಸಲಾಗಿಲ್ಲವೆಂಬುದೂ ಸಂಶೋಧನೆಯ ವಿಷಯವೇ ಆಗಿದೆ. ಕಾರಣಗಳನ್ನು 
ವಿಶ್ಲೇಷಿಸಿದ ಬಳಿಕ ಇನ್ನೊಮ್ಮೆ ಇಂಥ ಜಾಥಾವನ್ನು ಐತಿಹಾಸಿಕವಾಗುವಂತೆ 
ಏರ್ಪಡಿಸುವಲ್ಲಿ ಅವರೇ ನೇತೃತ್ವ ನೀಡಬೇಕು. ಇಷ್ಟಲ್ಲದೆ ದೇವಿಪ್ರಸಾದರಿಂದ 
ಸುಳ್ಳದಲ್ಲಿ ಇಷ್ಟರಲ್ಲೇ ಒಂದು ಸಾಂಸ್ಕೃತಿಕ ಕೇಂದ್ರ ನಿರ್ಮಾಣವಾಗಬೇಕಿತ್ತು. ಇದಕ್ಕಾಗಿ 
ಅವರು ಮನಸ್ಸು ಮಾಡುವುದೊಂದೇ ಬಾಕಿ ಇರುವ ವಿಷಯ. ಸಂಪನ್ಮೂಲಗಳೆಲ್ಲವೂ 
ಅವರಲ್ಲಿ ಇವೆಯೆಂಬುದು ಸಾಹಿತಿ ಕಲಾವಿದರಿಗೆ ತಿಳಿದಿರುವ ವಿಷಯ. ಸುಳ್ಳದ 
ಸಂಶೋಧನೆ ಸಂಸ್ಕೃತಿಗಳ ಬೆಳವಣಿಗೆಗಳಿಗೆ ಅವರಿಂದ ಈ ಕೊಡುಗೆಗಳು ಬೇಗನೇ 
ಸಲ್ಲುವಂತಾಗಲಿ. 


ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ 


೯ ಪ್ರೊ. ಕೋಡಿ ಕುಶಾಲಪ್ಪಗೌಡ 


ನನ್ನ ಆತ್ಮೀಯವಾದ ಎನ್‌.ಎಸ್‌.ದೇವಿಪ್ರಸಾದರು ಅಮರ ಸುಳ್ಳದ ಸ್ವಾತಂತ್ರ್ಯ 
ಸಮರದ ಕುರಿತು ವಿವಿಧ ದಾಖಲೆಗಳನ್ನು ಪರಿಶೀಲಿಸಿ, ಹಲವು ಸಂದರ್ಭಗಳಲ್ಲಿ ವಿಚಾರ 
ಪ್ರಚೋದಕ ಭಾಷಣ, ಹಾಗೂ ಲೇಖನ ಪ್ರಕಟಣ ಮುಂತಾದ ಕಾರ್ಯದಲಲ್ಲಿ ಕೆಲವು 
ವರ್ಷಗಳಿಂದ ನಿರತರಾಗಿದ್ದರು. ಹಿಂದೆ ಬ್ರಿಟಿಷರು, ಮತ್ತೆ ಅವರ ಹಿಂಬಾಲಕರು 
ಬರೆದಿಟ್ಟುದನ್ನೇ ನಾವು ಚರಿತ್ರೆಯೆಂದುಕೊಂಡು, ಗಿಳಿಪಾಠ ಮಾಡುವುದನ್ನು ಕುರಿತು, 
ಚರಿತ್ರೆಯನ್ನೇ ಅಧ್ಯಯನ ವಿಷಯವನ್ನಾಗಿ ಆಯ್ದುಕೊಂಡಿದ್ದ ಅವರು ವ್ಯಗ್ರಮನಸ್ಕರಾಗಿ 
ಆಡುತ್ತಿದ್ದ ಮಾತುಗಳು ಅವರ ಸತ್ಯಶೋಧಕ ಚಿಕಿತ್ಸಕ ಮನಸ್ಸನ್ನು ಪ್ರತಿಬಿಂಬಿ 
ಸುತ್ತಿದ್ದವು. ಈ ಸಂದರ್ಭದಲ್ಲೆಲ್ಲ ನೇತಾಜಿ ಸುಭಾಸ್‌ಚಂದ್ರ ಬೋಸರು Black hole 
of Calcutta ಎಂಬ ಬ್ರಿಟಿಷರು ಅಪಪ್ರಚಾರ ಮಾಡಿದ ವಿಷಯವನ್ನು ಆಧಾರ 
ಸಮೇತ ಖಂಡತುಂಡವಾಗಿ ನಿರಾಕರಿಸಿದ ಸಂಗತಿ ನನಗೆ ನೆನಪಾಗುತ್ತಿತ್ತು. ಚರಿತ್ರೆಯ 
ಪಾಠದಲ್ಲಿ ಸಿಪಾಯಿದಂಗೆಯ (ಮೊದಲ ಸ್ವಾತಂತ್ರ್ಯ ಸಮರ) ಕಾಲದಲ್ಲಿ, ಹಿಂಸೆ 
ಕ್ರೌರ್ಯಗಳನ್ನು ದೇಶೀಯರು ಮಾತ್ರ ನಡೆಸಿದರೆಂಬುದನ್ನು ವೈಭವೀಕರಿಸಿ, ಅವರು 
ನಡೆಸಿದ ಉಪಾಧ್ಯಯರೂ ರಾಜನಿಷ್ಠೆ ಮತ್ತು ಆಸಕ್ತಿಯಿಂದ ಬೋಧಿಸುತ್ತಿದ್ದರು. ನಮಗೆ 
ಸ್ವಾತಂತ್ರ್ಯ ಬಂದ ಮೇಲೂ ಹಿಂದೆಯೇ 8/೩/ wash ಆಗಿದ್ದ ಅಭಿಮಾನಶೂನ್ಮ 
ಭಾರತೀಯ ಜಡಬುದ್ದಿ ಪರದೇಶಿಯರು, ಅರ್ಥಾತ್‌ ಬಿಳಿಯರು ಬರೆದಿಟ್ಟುದೆಲ್ಲವೂ 
ವೇದವಾಕ್ಕವೆಂದು ನಂಬಿ ನಡೆದುಕೊಂಡು ಬಂದಿದೆ. ದೇವಿಪ್ರಸಾದರ ಮನೋವೃತ್ತಿ 
ಇದಕ್ಕೆ ವಿರುದ್ಧ ವಾದುದು. ನಿಜವಾದ ಸತ್ಯಶೋಧನೆಯಾಗಬೇಕೆಂದು ತುಡಿಯುತ್ತಿ ರುವುದು 


೧೨೬/ ಸಮರಸ 


ಅವರ ಕೈಂಕರ್ಯದ ಒಳತೋಟಿ. ಇದನ್ನು ಕುರಿತು ಈ ಗ್ರಂಥದ ಪ್ರಸ್ತಾವನೆಯಲ್ಲಿ 
ಅವರೇ ಹೇಳಿಕೊಂಡಿದ್ದಾರೆ. 


ಮೊದಲ ಸ್ವಾತಂತ್ರ್ಯ ಸಮರಕ್ಕಿಂತ ೨೩ ದಶಕಗಳಷ್ಟು ಹಿಂದೆಯೇ ಬ್ರಿಟಿಷ್‌ 
ಸಾಮ್ರಾಜ್ಯಶಾಹಿ ವಿರುದ್ದ ಜನತೆ ಸಿಡಿದೆದ್ದ ಅಸಾಧಾರಣ ಘಟನೆ ಅಮರ ಸುಳ್ಳ ಎಂದರೆ 
ಈಗಿನ ಬರೇ ಸುಳ್ಯವೆಂಬ ಸೀಮೆಯೇ ಕೇಂದ್ರಬಿಂದುವಾಗಿ ನಡೆಯಿತು. ಆಗಿನ ಕೊಡಗು 
ಭೌಗೋಳಿಕವಾಗಿ ಈಗಿನದಕ್ಕಿಂತ ವಿಸ್ತೃತವಾಗಿತ್ತು ಎಂಬುದನ್ನು ದೇವಿಪ್ರಸಾದರು 
ವಿಶದೀಕರಿಸಿದ್ದಾರೆ. ಇದರಲ್ಲಿ ಸುಳ್ಳ - ಪುತ್ತೂರು ಭಾಗಗಳೂ ಸಮಾವೇಶಗೊಂಡಿದ್ದುವು. 
ಇಲ್ಲಿ ನಡೆದ ಕ್ರಾಂತಿ ಹೊರನೋಟಕ್ಕೆ ಪ್ರಾದೇಶಿಕ ವ್ಯಾಪ್ತಿಯದೆಂದು ತೋರಬಹುದು. 
ಆದರೆ ಈ ಕ್ರಾಂತಿಯ ಸೂತ್ರಧಾರಿಗಳಲ್ಲಿ ಒಬ್ಬನಾದ ಹುಲಿಕಡಿದ ನಂಜಯ್ಯ, 
ಮೈಸೂರು, ಮದರಾಸು, ಹೃದರಾಬಾದ್‌, ದೆಹಲಿ, ಲಾಹೋರ್‌, ತಿರುಚಿನಾಪಳ್ಳಿ 
ಮುಂತಾದಡೆಗಳಲ್ಲಿ ಸಂಚರಿಸಿದ್ದ, ಸಂಪರ್ಕವಿರಿಸಿಕೊಂಡಿದ್ದ. ಇದು ಕೇವಲ 
ವಿಹಾರಾರ್ಥವಾಗಲ್ಲ, ಯಾವುದೋ ಕ್ರಾಂತಿಯ ಉದ್ದೇಶಕ್ಕಾಗಿಯೇ ಎಂದಿರುವಾಗ 
ಇದರ ವ್ಯಾಪ್ತಿ ವಿಸ್ತಾರವಾದುದು ಎಂಬುದು ಸ್ವಯಂವೇದ್ಯವಾಗುತ್ತದೆ. ಆದುದರಿಂದ 
ಇದು ಕೇವಲ ಸ್ಥಳೀಯ, ಇದು ಕಾಟಕಾಯಿ, ಇದರ ವೀರರು 'ಕೊತ್ತಳಿಕೆ ವೀರರು' 
ಎಂದೆಲ್ಲ ನಮ್ಮವರೇ ಹೇಳಿಕೊಂಡಿರುವುದು., ತಾತ್ಸಾರದ ಮಾತನ್ನಾಡುವುದು ಸಂಕುಚಿತ 
ಮನೋವೃತ್ತಿಗೆ ಪ್ರತೀಕವಾಗುತ್ತದೆ. ಏನೇ ಆದರೂ, ಸ್ವದೇಶೀ ಕ್ರಾಂತಿಯ ಕಿಡಿ ಇಲ್ಲಿಂದ 
ಪ್ರಜ್ವಲಿಸಿತು. ಪ್ರಚಂಡ ಬ್ರಿಟಿಷ್‌ ಕಂಪೆನಿ ಸರಕಾರವನ್ನು ಅಲ್ಲಾಡಿಸಿತು. ಇಲ್ಲಿಂದ 
ಹೊರಟ ಸ್ವಾತಂತ್ರ್ಮವಾಹಿನಿಗೆ ಬೆಳ್ಳಾರೆ, ಸುಬ್ರಹ್ಮಣ್ಮ, ಪುತ್ತೂರು, ಬಂಟ್ವಾಳ 
ಮುಂತಾದ ಕಡೆಯ ಉಪವಾಹಿನಿಗಳೂ ಸೇರಿ, ವಿಸ್ತಾರವಾಗಿ ಮಂಗಳೂರಿಗೆ ಧಾವಿಸಿ, 
ಅಲ್ಲಿಂದ ಬ್ರಿಟಿಷರನ್ನು ಹೊಡೆದೋಡಿಸಿ, ಹದಿನಾಲ್ಕು ದಿನಗಳವರೆಗೆ ಮಂಗಳೂರಿನ 
ಬಾವುಟಗುಡ್ಡೆಯಲ್ಲಿ ಸ್ವಾತಂತ್ರ್ಯ ಧ್ವಜವನ್ನು ಹಾರಿಸಿ, ರಾಜ್ಯಭಾರ ಮಾಡಿತ್ತೆಂಬುದು 
ತುಂಬ ರೋಚಕವಾದ ವಿಷಯ. 


ಇಂತಹ ನಮ್ಮ ಹಿರಿಯರು ಮಾಡಿದ ಅಂದಿನ ಸಾಹಸ, ಸಾಧನೆ, ತ್ಕಾಗ, 
ಬಲಿದಾನಗಳು ಇಂದಿನ ಕೃತಫ್ನು ಸಮಾಜದ ಅವಜ್ಞೆಯಿಂದ, ಉದಾಸೀನ 
ಮನಸ್ಕತೆಯಿಂದ ಅರಿವಳಿಕೆಗೆ ಪಕ್ಕಾಗಿವೆ. ಈ ನೆಲದ ನೀರುಂಡು, ಅವರು ಉಸಿರಾಡಿದ 


ಸಮರಸ / ೧೨೭ 


ಗಾಳಿಯನ್ನೇ ಉಸಿರಾಡಿ, ಉದರಂಭರಣ ಮಾಡುತ್ತಿರುವ ನಾವು ಅಂತಹ ಹಿರಿಯರಿಗೆ 
ಕೃತಜ್ಞತೆ ತೋರದೆ, ಅವರ ನೆನಪನ್ನು ಹಸಿರಾಗಿರಿಸದೆ. ಅವರಿಂದ ಸ್ಫೂರ್ತಿಯನ್ನು 
ಪಡೆದು, ನಮ್ಮ ಜೀವನವನ್ನು ಅಭಿಮಾನಧನರಾಗಿ ನಡೆಸದೆ, ಜಡದೇಹಿಗಳಾಗಿ, 
ಜಡಮತಿಗಳಾಗಿ, ಹೇಗೋ ಹಾಗೆ ಜೀವಿಸಿದ್ದರೆ, ಸ್ವಾಭಿಮಾನಶಾಲಿಗಳಾದ ಇತರ 
ಜನಾಂಗಗಳಿಗಿಂತ ಹಿಂದೆ ಬಿದ್ದು ಹೇಳ ಹೆಸರಿಲ್ಲದೆ ನಶಿಸುವುದು ನಿಶ್ಚಯ. ಇದನ್ನು 
ಮನಗಂಡು ಪರಿತಾಪಗೊಂಡು, ಪ್ರಸ್ತುತ ಗ್ರಂಥದ ಲೇಖಕರು ಶ್ರಮಪಟ್ಟು, 
ಆಧಾರಗಳನ್ನು ಸಂಗ್ರಹಿಸಿ, ಅವಲೋಕಿಸಿ, ಇದನ್ನು ಬರೆದಿರುತ್ತಾರೆ ೧೯೯೮ರಲ್ಲಿ 
ಸುಳ್ಳದಿಂದ ಮಂಗಳೂರುವರೆಗೆ ಒಂದು ಕಾಲ್ನಡಿಗೆಯ ಜಾಥಾವನ್ನೂ ಏರ್ಪಡಿಸಿದ್ದರು. 
ಇದಕ್ಕೆ ಎಲ್ಲ ಜನತೆಯಿಂದ ಅಭಿಮಾನದ ಅಭೂತಪೂರ್ವ ಸ್ವಾಗತ, ಬೆಂಬಲಗಳು 
ದೊರೆತು ಜಾಥಾ ಯಶಸ್ವಿಯಾಯಿತು. ಆ ಸಂದರ್ಭದಲ್ಲಿ ಕೈಗೊಂಡ ನಿರ್ಣಯಗಳು 
ಇನ್ನೂ ನಿಜರೂಪ ತಳೆಯದೆ ಉಳಿದುಕೊಂಡಿವೆ. ಇವೆಲ್ಲವೂ ಮತ್ತೆ ಮರೆತುಹೋಗುವ 
ಮುನ್ನ ಸದಾ ನೆನಪನ್ನುಕ್ಕಿಸುವ ಸಲುವಾಗಿ (ಈ ಪ್ರದೇಶದ ಜನತೆ, ಎಳೆಯರೂ 
ಸೇರಿದಂತೆ ಇದನ್ನೋದಿ ಸ್ಪೂರ್ತಿ ಪಡೆದು ಮುಂದೆ ನಡೆಯಬೇಕಾದ ಕಾರ್ಯಭಾರಗಳನ್ನು 
ನೆರವೇರಿಸಲಿ, ಅಖಂಡ ಕರ್ನಾಟಕದ ಬೇರೆಡೆಯ ಜನತೆ ಇದನ್ನೋದಿ ಸಾಕಾರಗೊಳ್ಳಲಿ) 
ಈ ಪ್ರದೇಶದ ಹಿಂದಿನ ತಲೆಮಾರಿನವರ ಸಾಹಸಗಾಡಿ'ಯನ್ನು ಕೇಳಿ 
ಪುಳಕಿತಗೊಳ್ಳುವಂತಾಗಲಿ, ದೇವಿಪ್ರಸಾದರ ಸಾಹಿತ್ಮಿಕ, ಸಾಮಾಜಿಕ ಸೇವಾ 
ಕೈಂಕರ್ಯಗಳಿಗೆ ಭಗವತ್ಸಪೆಯಿಂದ ನಿರಂತರ ಯಶಸ್ಸು ದೊರೆಯುತ್ತಿರಲಿ ಎಂಬುದು 
ನನ್ನ ಹಾರ್ದಿಕ ಬಯಕೆ. 


[ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ ಕೃತಿಯ ಮುನ್ನುಡಿ] 


ಸಂಪಾಜೆಯ ನಾಟಕ ರಚನಾ ಕಾರ್ಕಾಗಾರ 
25 ಜಬ್ಬಾರ್‌ ಸಮೊ 


ಸಂಪಾಜೆಯ ಪರಿಸರದಲ್ಲಿ ನಾಟಕ, ಯಕ್ಷಗಾನ, ಚಿತ್ರಕಲೆ, ಮುಂತಾದ 
ಸಾಂಸ್ಕೃತಿಕ ವೈವಿಧ್ಯತೆಗಳ ಚಟುವಟಿಕೆಗಳು ಸಮರ್ಥರ ಪೋಷಣೆಯೊಂದಿಗೆ ಹೊಸ 
ಆಯಾಮಗಳನ್ನು ಗುರುತಿಸಿಕೊಳ್ಳುತ್ತಿದೆ. ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದ ನಾಟಕಾಸಕ್ತರ 
ಗಮನ ಸೆಳೆದ ಸಂಪಾಜೆಯ "ನಿಸರ್ಗ ಬಯಲು ರಂಗ ಮಂಚ" ದಲ್ಲಿ ನಿರತನಿರಂತ 
ತಂಡದವರಿಂದ ಅಪೂರ್ವ ನಾಟಕ ತರಬೇತಿ ಶಿಬಿರ ಮುಗಿದ ನಂತರ ಮನೆ ಮನೆ 
ನಾಟಕಗಳಂತಹ ಅತ್ಯಂತ ನವೀನವಾದ ನಾಟಕದ ನಿಲುವುಗಳನ್ನು ಸಾದರಪಡಿಸಿರುವುದು 
ಈ ಪರಿಸರದವರೆಲ್ಲರ ಮನದಲ್ಲಿ ಹಚ್ಚ ಹಸಿರಿನ ನೆನಪಾಗಿ ಉಳಿದಿದೆ. 


ಸ್ವಲ್ಪ ಕಾಲದ ನಂತರ ಸಂಪಾಜೆಯ ರಂಗಮಂಚದ ಕ್ರೀಯಾಶೀಲ ಚೈತನ್ಯ 
ಎನಿಸಿಕೊಂಡ ಎನ್‌. ಎಸ್‌. ದೇವಿಪ್ರಸಾದರ ಮನೆಯ ಸುಂದರ ವಾತಾವರಣದ ಮಧ್ಯೆ 
ನಾಟಕದ ಹೊಸ ನೆಲೆಗಳು ಪ್ರಕಟಗೊಂಡವು. ಫೆಬ್ರವರಿ ತಿಂಗಳ ಇಪ್ಪತ್ತ ಮೂರನೆಯ 
ದಿನಾಂಕದಿಂದ ಮೊದಲ್ಗೊಂಡು ಅದೇ ತಿಂಗಳ ಇಪ್ಪತ್ತೆಂಟನೆಯ ದಿನಾಂಕದವರೆಗ 
ಶ್ರೀಯುತರ ಮನೆಯಲ್ಲಿ ಕೊಡಗು ಲೇಖಕ ಮತ್ತು ಕಲಾವಿದರ ಬಳಗದವರ 
ಸಹಯೋಗದಲ್ಲಿ ಯುವ ನಾಟಕ ರಚನಾಸಕ್ತರಿಗಾಗಿ ಒಟ್ಟು ಆರು ದಿನಗಳ ನಾಟಕ 
ರಚನಾ ತರಬೇತಿ ನೀಡಲಾಯಿತು. ಕೊಡಗಿನ ಆರು ನಾಟಕಕಾರರು ಮತ್ತು ದ.ಕ.ದ 
ಓರ್ವರು ಹೀಗೆ ಒಟ್ಟು ಏಳು ಮಂದಿ ಆರು ದಿನಗಳೊಳಗೆ ಆರು ಭಿನ್ನ ವಸ್ತುಗಳನ್ನು 
ಕೇಂದ್ರವಾಗಿರಿಸಿ ನಾಟಕಗಳನ್ನು ಸಿದ್ಧಪಡಿಸಿದರು. ಕಾರ್ಕಾಗಾರ ಯಶಸ್ವಿಗೊಂದು ಸಾಕ್ಷಿಯಾಗಿ 
ಉಳಿಯಿತು. 


ಸಮರಸ / ೧೨೯ 


ಕೊಡಗು ಲೇಖಕ ಮತ್ತು ಕಲಾವಿದ ಬಳಗ ರಚನಾತ್ಮಕ ಟೀಕೆ ಟಿಪ್ಪಣಿಗಳನ್ನು 
ಒಪ್ಪಿಕೊಂಡು ತನ್ನ ಬೆಳವಣಿಗೆಯನ್ನು ಸಾಧಿಸುತ್ತಾ ಬಂದಿರುವ ಸಂಘಟನೆಯಾಗಿದೆ. 
ಈ ಬಳಗದ ಸಕ್ರಿಯ ಕಾರ್ಯಾಧ್ಯಕ್ಷರಾದ ಸಂಶುದ್ದೀನ್‌ ಓರ್ವ ಪ್ರತಿಭಾವಂತ ಬರಹಗಾರ 
ಹಾಗೂ ನಾಟಕಕಾರರಾಗಿದ್ದಾರೆ. ರಾಜ್ಯ ಮಟ್ಟದ ಪತ್ರಿಕೆಗಳ ವರದಿಗಾರರಾಗಿ 
ಪತ್ರಿಕೆಯೊಂದರ ಸಂಪಾದಕರಾಗಿ ಬೆಳವಣಿಗೆಯ ವಿವಿಧ ಮಜಲುಗಳನ್ನು ಹಾದು 
ಬಂದಿರುವ ಶ್ರೀಯುತರು ಬಳಗದ ನಾಟಕರಚನಾ ತಂಡಕ್ಕೆ ಸ್ಪೂರ್ತಿ ಉತ್ಸಾಹವನ್ನು 
ತುಂಬಿದರಷ್ಟಲ್ಲದೆ ಅಗತ್ಯ ಸಲಹೆಗಳನ್ನು ನೀಡಿದರು. ಇವರೊಂದಿಗೆ ಇದ್ದ 
ಮಲ್ಲಿಕಾರ್ಜುನ ಕಲಮುರಳ್ಳಿ ತಮ್ಮ *ಕಲಮರಳ್ಳಿಯ ಕಡಿ'ಗಳು" 
ಎಂಬ ಕೃತಿಗೆ ಜಾನಪದ ಅಕಾಡೆಮಿಯ ಬಹುಮಾನ ಪಡೆದರು. ಮಡಿಕೇರಿಯ ಸರಕಾರಿ 
ಪ್ರಥಮದರ್ಜೆ ಕಾಲೇಜಿನಲ್ಲಿ ಕನ್ನಡ ಉಪನ್ಮಾಸಕರಾಗಿದ್ದ ಇವರ ಪರಿಶ್ರಮದಿಂದಲೇ 
ಮಡಿಕೇರಿಯ ಜಡಭರಿತ ಸ್ಥಿತಿಯಲ್ಲೂ ಕನ್ನಡ ವಿಭಾಗ ಉಸಿರಾಡುತ್ತಿದ್ದುದು. 


ಇನ್ನುಳಿದ ನಾಟಕಕಾರರು, ಮಡಿಕೇರಿ ಕಾಲೇಜಿನ ಲವಕುಮಾರ್‌, ಪ್ರೇಮ, 
ಕವಿತಾರೈ, ಮಮತಾ ಹಾಗೂ ಕಲ್ಪನಾ ಆಗಿದ್ದರು. ಇವರೊಂದಿಗೆ ಸೇರ್ಪಡೆಗೊಂಡ 
ಬಾಲಕೃಷ್ಣ ಮೂಲತ ಮಂಗಳೂರಿನವರಾದರೂ ಸದ್ಮ ದೇವಿಪ್ರಸಾದರೊಂದಿಗೆ 
ಲವಲವಿಕೆಯ ಹುಡುಗ. ದಿನಾಂಕ ೨೩.೦೨.೯೧ ರಂದು ನಿಸರ್ಗರಂಗ ಮಂಚದಲ್ಲಿ 
ನೀನಾಸಂ ತಂಡದ "ಹದ್ದು ಮೀರಿದ ಹಾದಿ"ನಾಟಕ ಜರುಗಿತು, ತಂಡದ ನಟರಾದ 
ನಟರಾಜ ಏಣಗಿ, ಸುಳ್ಳ ಅಭಿನಯದ ಎಚ್‌. ಎಂ. ಕುಮಾರಸ್ವಾಮಿ, ನಿರತನಿರಂತರ 
ದ ಗೋಪಾಡ್ಕಾರ್‌, ಚಿತ್ರಕಾರ ವೆಂಕಟ್‌ ಮೋಂಟಡ್ಕ ಇವರೆಲ್ಲರ ಉಪಸ್ಥಿತಿಯಲ್ಲಿ 
ದೇವಿಪ್ರಸಾದರ ಮನೆಯಲ್ಲಿ ನಾಟಕದ ರಚನೆಯ ವಿವಿಧ ಮುಖಗಳು ಹಾಗೂ ವಸ್ತುವಿನ 
ಆಯ್ಕೆಗಳ ಬಗ್ಗೆ ಸ್ವಾರಸ್ಕಕರವಾದ ಚರ್ಚೆ ನಡೆಯಿತು. ಈ ಚರ್ಚೆಯ ನಂತರ ನಾಟಕ 
ರಚನಾಕಾರರಿಗೆ ವಿವಿಧ ವಸ್ತುಗಳನ್ನು ಆಯ್ದು ಸ್ವಂತ ಶೈಲಿ, ತಿಳುವಳಿಕೆ 
ಭಾಷಾನುಸಂಧಾನಗಳಿಂದ ನಾಟಕ ರಚಿಸುವಂತೆ ತಿಳಿಸಲಾಯಿತು. ನಾಟಕ ರಚನೆಯಲ್ಲಿ 
ಆಸಕ್ತಿಯನ್ನು ತಾಳಿದ ಸಂಶುದ್ದೀನ್‌, ಕವಿತಾ ರೈ, ಲವಕುಮಾರ್‌, ಬಾಲಕೃಷ್ಣ, ಮಮತ 
ಹಾಗೂ ಕಲ್ಪನಾ ಅವರು ನಿರಂತರವಾಗಿ ಅತ್ಕಾಸಕ್ತಿ ಕಾಯ್ದುಕೊಂಡು ನಾಲ್ಕು ದಿನಗಳಲ್ಲಿ 
ಆರು ನಾಟಕಗಳನ್ನು ರಚಿಸಿದರು. 


೧೩೦/ ಸಮರಸ 


ನಾಟಕ ರಚನೆಯ ಅಂತಿಮ ಹಸ್ತಪ್ರತಿ ಸಿದ್ದಗೊಂಡ ದಿನ ಈ ಲೇಖಕನೂ 
ಸೇರಿದಂತೆ ವೆಂಕಟ್‌ ಮತ್ತು ದೇವಿಪ್ರಸಾದರ ಸಮ್ಮುಖದಲ್ಲಿ ನಾಟಕಗಳನ್ನು 
ಆಯಾಲೇಖಕರಿಂದ ಓದಿಸಲಾಯಿತು. ಇಬ್ಬರು ವಿದ್ಯಾರ್ಥಿನಿಯರು ದಿ/ಕೊಡಗಿನ 
ಗೌರಮ್ಮನವರ ಎರಡು ಶೇಷ್ಠ ಸಣ್ಣ ಕತೆಗಳಿಂದ ಸ್ಪೂರ್ತಿ ಪಡೆದು ಸಾಮಾಜಿಕ 
ಸಮಸ್ಯೆಯೊಂದನ್ನು ಸರಳವಾದ ಸಂಭಾಷಣೆಯ ಶೈಲಿಗೆ ಅಳವಡಿಸಿದ ರೀತಿ 
ಮನೋಜ್ಞವಾಗಿತ್ತು. ಅಚ್ಚರಿಯೆಂದರೆ ಈ ವಿದ್ಯಾರ್ಥಿನಿಯರು ನಾಟಕ ರಚನೆಯ 
ತಮ್ಮ ಹೊಸ ಅನುಭವದಲ್ಲಿ ಎಲ್ಲೂ ಸುಲಲಿತ ಭಾಷೆಯ ಸಮರ್ಪಕ ಸನ್ನಿವೇಶಗಳ 
ಹೊಂದಿಕೆಯ ಮತ್ತು ದೃಶ್ಮಾವಳಿಗಳನ್ನು ಹೊಂದಿಸುವ ಚಮತ್ಕಾರದ ಕೆಲಸಗಳಲ್ಲಿ 
ಅನನುಭವದ ಛಾಯೆಯನ್ನು ತೋರ್ಪಡಿಸಿಯೇ ಇರಲಿಲ್ಲ. 


ಇನ್ನೋರ್ವಾಕೆ ವಿದ್ಯಾರ್ಥಿನಿ ಪ್ರೇಮ ಎಂಬ ಪದಕ್ಕೆ ವಿಶ್ವವ್ಮಾಪಿಯಾಗಿ ಇರುವ 
ವಿಶಾಲಾರ್ಥವನ್ನು ಹಿಗ್ಗಿಸಿ ತೋರಿಸುವ ವಿಷಯವುಳ್ಳ ನಾಟಕವನ್ನು ರಚಿಸಿದರು. ಪ್ರೇಮದ 
ಗ್ರಹಿಕೆ ಬರಿಯ ಗಂಡು ಹೆಣ್ಣಿನ ಮಧ್ಯೆ ಏರ್ಪಡುವ ಸಂಬಂಧದ ನಾಮವೂ ಹೊಂದಿಲ್ಲ. 
ಅದು ತಂದೆ -ಮಗು, ತಾಯಿ-ಮಗು, ಅಕ್ಕ-ತಮ್ಮ-ಅಣ್ಣ, ಗೆಳೆತನ ಇತ್ಕಾದಿ ನಿರ್ಮಲ 
ರೂಪಗಳ ಉದಾತ್ತೀಕರಣವನ್ನೂ ಸಾಧಿಸಬಲ್ಲುದೆಂಬ ಅಂಶದ ಎಳೆಯಲ್ಲಿ ನಾಟಕವನ್ನು 
ರಚಿಸಿದರು. ನಾಟಕ ಆಯಾ ಪರಿಸರದ ಭಾಷೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಬಹುದು 
ಎಂಬುದಕ್ಕೆ ಇನ್ನೋರ್ವ ವಿದ್ಯಾರ್ಥಿ ನಾಟಕದ ಸೃಷ್ಟಿಯ ಸಾಕ್ಷಿಯೊದಗಿಸಿದರು. ಕೊಡವ 
ಭಾಷೆಯ ಈ ನಾಟಕ ಸಾಮಾಜಿಕ ಪಿಡುಗು ಎನಿಸಿಕೊಂಡ ಮದ್ಯಪಾನವನ್ನು ವಸ್ತುವಾಗಿ 
ಹೊಂದಿಕೊಂಡಿತ್ತು. ನಾಟಕ ಸಾಂಪ್ರದಾಯಿಕ ರಂಗ ನಾಟಕದ ಶೈಲಿಗೆ ಹೆಚ್ಚು 
ಒಗ್ಗಿಕೊಂಡುದು, ನಾಟಕದ ದೃಶ್ಶಗಳ, ಸಂಭಾಷಣೆಗಳ ಸಂಯೋಜನೆಯಲ್ಲಿ 
ಸ್ಪಷ್ಟವಾಗಿತ್ತು. ಇನ್ನೊಬ್ಬ ನಾಟಕಕಾರ ಬಾಲಕೃಷ್ಣರವರು ಈ ಹಿಂದೆಯೇ ಕಾಲೇಜುಮಟ್ಟದ 
ಅನೇಕ ನಾಟಕಗಳಲ್ಲಿ ಕೆಲಸ ಮಾಡಿದ ತಮ್ಮ ಅನುಭವದಿಂದ ನಿರಾಯಾಸವಾಗಿ ರಂಗ 
ನಾಟಕವೊಂದನ್ನು ಸಿದ್ದಪಸಿದರು. ನಾಟಕ ಧ್ವನಿಯ ಏರಿಳಿತದ ಸಾಧನೆಯಲ್ಲಿ ನಾಟಕಕಾರ 
ಸಫಲರಾಗದೇ ಹೋದರೂ, ನಾಟಕದ ಮೂಲಕ ಅಭಿವ್ಯಕ್ತಿಸಲು ಹೊರಟ ಸಮಸ್ಯೆ, 
ನಮ್ಮ ಸಮಾಜದ ಕಂದಾಚಾರದ ಪರಮಾವಧಿ ಎನಿಸಿಕೊಂಡ ವಿಧವಾ ಸಮಸ್ಯೆ ಆಗಿದ್ದುದು 
ನಾಟಕದ ದೃಷ್ಟಿಯ ಹೊಸತನ ಎನಿಸಿಕೊಂಡಿತು. ಅಲ್ಪಸ್ವಲ್ಪ ತಿದ್ದುಪಡಿಗಳೊಂದಿಗೆ ಈ 


ಸಮರಸ / ೧೩೧ 


ನಾಟಕ ರಂಗಪ್ರಯೋಗಕ್ಕೆ ತೀರಾ ಸುಲಭವಾಗಿ ಲಭ್ಯವಾಗುವ ಸಾಧ್ಯತೆಗಳ ದೃಷ್ಟಿಯಲ್ಲಿ 
ಸಫಲ ಪ್ರಯತ್ನ ಎನಿಸಿಕೊಂಡಿತು. 


ವಿದ್ಯಾರ್ಥಿನಿ ಪ್ರೇಮಾ, ನಾಟಕ ರಚಿಸುವುದಕ್ಕಿಂತ, ನಾಟಕಗಳ ಹಿನ್ನಲೆಯಲ್ಲಿ 
ಸಾಕಷ್ಟು ಪ್ರಭಾವ ಬೀರುವ ಹಾಡುಗಳನ್ನು ರಚಿಸುವುದರಲ್ಲಿ, ತಮ್ಮ ಸುಶ್ರಾವ್ಯ ಸ್ವರದಲ್ಲಿ 
ರಾಗ ಸಂಯೋಜಿಸುವ ಕೆಲಸದಲ್ಲಿ ಅತ್ಯುತ್ಸಾಹ ತೋರಿಸಿ ಅದರಲ್ಲಿ ಯಶಸ್ವಿಯೂ ಆದರು. 
ಒಟ್ಟು ನಾಟಕಗಳ ಪೈಕಿ ಅತ್ಮಂತ ಯಶಸ್ವಿ ಎನಿಸಿಕೊಂಡುದು ಶಂಶುದ್ದೀನ್‌ರ ನಾಟಕ. 
ದಲಿತ ಪ್ರಪಂಚದ ನೋವುಗಳನ್ನು ಆಳುವ ಅರಸೊತ್ತಿಗೆಯ ಸುಖದ ಗುಂಗಿಗೆ ಬಿಗಿದುಕಟ್ಟಿ, 
ಸಂಘರ್ಷವೇರ್ಪಡಿಸಿ ಸಹಜವಾದ ಕೊನೆಯೊಂದರಲ್ಲಿ ಸೂಕ್ತವಾದ ಜನಪರವಾದ 
ತೀರ್ಮಾನಕ್ಕೆ ಬರಲು ಅವರ ನಾಟಕದ ವಸ್ತುವಿಗೆ ಸಾಧ್ಯವಾಯಿತು. ಶ್ರೀಮಂತರ ಮನೆಯ 
ಹುಡುಗಿ ಭ್ರಮೆಯ ವಾಸ್ತವದ ನಡುವಣ ಸತ್ಕಾಂಶವನ್ನು ಪ್ರಯೋಗದ ಮೂಲಸ 
ತಿಳಿಯಲೆಳಸಿ, ಅಪ್ಪನ ಪರಂಪರಾನುಗತ ನಂಬುಗೆಗಳಿಗೆ, ಅಸ್ಪೃಶ್ಯ ನಿಲುಮೆಗಳಿಗೆ 
ಸಡ್ಡುಹೊಡೆದು ದಲಿತನೋರ್ವನ ಕೈ ಹಿಡಿಯಲು ಪ್ರಯತ್ನಿಸುತ್ತಾ ಯಶಸ್ವಿಯಾಗುತ್ತಾಳೆ 
ಎನ್ನುವಾಗ ದಲಿತ ಹುಡುಗನ ಪರಿಸರವು ಅವನನ್ನು ವಿಚಿತ್ರವಾದ ಸಂದರ್ಭವೊಂದರಲ್ಲಿ 
ಬಲಿತೆಗೆದುಕೊಳ್ಳುತ್ತದೆ. ತಂದೆಯೇ ಈ ಕೃತ್ಯವನ್ನು ಮಾಡಿಸಿರಬೇಕೆಂದು ನಂಬುವ 
ಮಗಳು. ಪ್ರೀತಿಯ ಓಘವನ್ನು ಬಿಟ್ಟು ಸೇಡಿನ ಪ್ರಕ್ರಿಯೆಯೋ ಎಂಬಂತೆ ಪಕ್ಕನೆ 
ಇನ್ನೋರ್ವ ದಲಿತನೊಂದಿಗೆ ಸಂಬಂಧ ಕಲ್ಪಿಸಿಕೊಳ್ಳುತ್ತಾಳೆ. ನಾಟಕದ ಸಂಭಾಷಣೆಗಳು 
ಶಕ್ತಿಯುತವಾಗಿವೆ. ಒಟ್ಟು ನಾಟಕದ ಧ್ವನಿ ಸಮಕಾಲೀನ ನಾಟಕಗಳಿಗೆ ಸಂವಾದಿಯಾಗಿದ್ದು, 
ಹೊಸತನದ ನಿಲುಮೆಯನ್ನೂ ಅಡಗಿಸಿಕೊಂಡಿದೆ. 


ಹೀಗೆ ಒಟ್ಟು ಆರು ನಾಟಕಗಳು ರಚನೆಗೊಂಡು, ದೇವಿಪ್ರಸಾದರ ಆಸಕ್ತಿಯಿಂದ 
ಹೊತ್ತಗೆಯ ರೂಪ ಪಡೆಯಲು ಸಿದ್ಧವಾಗಿತು. ಇದೇ ಸಂದರ್ಭದಲ್ಲಿ ದ.ಕ.ದ ತುಳು 
ನಾಟಕಗಳ ಹಿರಿದೊರೆಯೆನೆಸಿಕೊಂಡ ಚಲನಚಿತ್ರ ಸಂಭಾಷಣೆಗಾರ, ನಿರ್ದೇಶಕ, ನಟ 
ರಾಮಣ್ಣ ರೈ ಯವರೂ ಕಾರ್ಕಾಗಾರದ ಯಶಸ್ವಿಗೆ ಅಪಾರವಾಗಿ ಶ್ರಮಿಸಿದರು. 
ಸಮಾರೋಪದ ದಿನದಂದು ದೇವಿಪ್ರಸಾದರ ಮನೆಯ ಪ್ರಾಂಗಣದಲ್ಲಿ ಸರಳ ಸಮಾರಂಭ 
ಏರ್ಪಡಿಸಲಾಗಿತ್ತು. ಕೊಡಗಿನ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳು ಭಾಗವಹಿಸಿದ ಈ 
ಸಮಾರಂಭದಲ್ಲಿ ದೇವಿಪ್ರಸಾದವರ ಆಶಯ. ಅಂಕಣದಲ್ಲಿ ಓದಿದ ಕಾರ್ಯಗಾರದಲ್ಲಿ 


೧೩೨೨ / ಸಮರಸ 


ರಚಿತಗೊಂಡ ನಾಟಕಗಳು ಪರಿಪೂರ್ಣತೆಯನ್ನು ಸಾಧಿಸಿವೆಯೇ ಎಂಬ ಪ್ರಶ್ನೆಗಿಂತ 
ಕಾರ್ಯಗಾರ ನಾಟಕ ರಚನಾಸಕ್ತರಿಗೆ ಮುಕ್ತವಾದ ಪೋಷಣೆ, ಅವಕಾಶ ಹಾಗೂ 
ಮಾರ್ಗದರ್ಶನಗಳನ್ನು ನೀಡಿದೆಯೇ ಎಂಬುದೇ ಬಹುಮುಖ್ಯವಾದುದಾಗಿತ್ತು. ಈ 
ಕಾರ್ಕಗಾರದಿಂದ ಪ್ರೇರಣೆ ಪಡೆದ ಲೇಖಕರು ಮತ್ತಷ್ಟು ಪ್ರಕಾಶಕ್ಕೆ ಬಂದರೆ ಸಾರ್ಥಕ್ಕದ 
ಅನುಭವ ನನ್ನ ಪಾಲಿಗೆ ಆಗುತ್ತದೆ ಎಂಬ ಮಾತುಗಳು ಕಾರ್ಕಗಾರದ ಒಟ್ಟು ಉದ್ದೇಶದ 
ಸರ್ವ ಅರ್ಥವನ್ನು ವಿಷದಪಡಿಸುತ್ತದೆ. ದೇವಿಪ್ರಸಾದರ ಅಪೂರ್ಣ ಹಳೆಯ 
ಹೊಸ ನಾಟಕ ಕೃತಿಗಳ ಸಂಗ್ರಹ ನಾಟಕಕಾರರನ್ನೂ, ಪತ್ರಿಕಾ ಪ್ರತಿನಿಧಿಗಳನ್ನು ವಿಶೇಷವಾಗಿ 
ಆಕರ್ಷಿಸಿದುವು. ಇವುಗಳಿಂದ ನಾಟಕಕಾರರಿಗೆ ಸಹಜ ಅನುಭವ ದೊರೆತುದನ್ನು 
ಅವರೆಲ್ಲರೂ ಧ'ನ್ಮತಾಬಾವದಿಂದ ನೆನಪಿಸಿಕೊಂಡುದುದೂ ಇಲ್ಲಿ 
ಉಲ್ಲೇಖಾರ್ಹವೆನಿಸುತ್ತದೆ. f 


ನಾಟಕಗಳ ಪ್ರಯೋಗ ರಚನೆ ನಿರ್ದೇಶನಗಳ ಒಟ್ಟು ಮೌಲ್ಯಮಾಪನ 
ನಡೆಯುವಾಗ ಕಲೆಯ ತೊಡಕುಗಳನ್ನು ಕ್ಲಿಷ್ಟತೆಗಳನ್ನು ನಿವಾರಿಸುವ ಒಂದು ಯಶಸ್ವೀ 
ಪ್ರಯೋಗವೆನಿಸಿಕೊಂಡ ಸಂಪಾಜೆಯ ಈ ನಾಟಕ ಕಾರ್ಕಾಗಾರ ಈ ವಲಯದಲ್ಲಿ 
ನಾಟಕಗಳ ಕುರಿತಾದ ಪ್ರಜ್ಞೆಯ ಜೀವಂತಿಕೆಗೆ ನೇರ ದೃಷ್ಟಾಂತವಾಗಿದೆ. ದೇವಿಪ್ರಸಾದರ 
ಕಲ್ಪನೆಯಲ್ಲಿ ಇನ್ನೂ ಇಂತಹ ನೂರಾರು ಯೋಜನೆಗಳು ಸಿದ್ದಗೊಳ್ಳುತ್ತಿವೆ. ಅವರ 
ಸೃಜನಶೀಲ ನಿಲುಮೆಗಳು ಸಾಂಸ್ಕೃತಿಕವಾದ ಪ್ರಯೋಗಗಳ ಅತ್ಕಾಸಕ್ತಿಗಳನ್ನು ಈ ಪರಿಸರದ 
ಜನರು ಕಲಾವಿದರು ಸದುಪಯೋಗಪಡಿಸಿಕೊಂಡಾಗ, ಇಂತಹ ಕಾರ್ಕಾಗಾರಗಳು 
ಜನುಮನದಲ್ಲಿ ಅಚ್ಚಳಿಯದೆ ಉಳಿದೀತು ಮತ್ತು ಸುಪ್ತ ಪ್ರತಿಭೆಗಳ ವಿಕಸನ A 
ಚೇತೋಹಾರಿ ಮಾಧ್ಯಮಗಳನ್ನು ರಚಿಸಿಕೊಟ್ಟ ಕೀರ್ತಿಯೂ ಬಂದೀತು. 


ಸರಲ 


ಸಂಪಾಜೆಯಲ್ಲಿ ರಂಗೇರಿದ 'ಶಿರಾಡಿ ಭೂತ ' 
೬ ಡಾ। ನಾ. ದಾಮೋದರ ಶೆಟ್ಟಿ 


ಗ್ರಾಮೀಣ ಪರಿಸರದಲ್ಲಿ ರಂಗಭೂಮಿಯನ್ನು ಸೃಷ್ಟಿಸಿಕೊಳ್ಳುವುದು ಅನೇಕ 
ದೃಷ್ಟಿಯಲ್ಲಿ ಒಳ್ಳೆಯದು. ಹಳ್ಳಿಯ ಜನರನ್ನು ಒಂದೆಡೆ ಸಂಘಟಿಸಿ ಅವರ ನೋವು 
ನಲಿವುಗಳಿಗೆ ಮಾತಾಗುವುದು, ಅವರ ಕಲ್ಪನೆಗೆ ಗರಿಕಟ್ಟುವದು, ಅವರ ಪ್ರತಿಭೆಗಳಿಗೆ 
ಅವಕಾಶ ಕಲ್ಪಿಸುವುದು ಹೀಗೆ ಅನೇಕ ದೃಷ್ಟಿಯಲ್ಲಿ ಆ ಕೆಲಸ ಆಗಬೇಕು. 
ಸಾಧ್ಯವಾದಷ್ಟು ನಗರೀಕೃತ ನೆಳಲು ಬೆಳಕಿನಾಟದ ಆಧುನಿಕ ಗೋಜಲುಗಳನ್ನು ಅಲ್ಲಿ 
ತುಂಬದೆ ಅವರದ್ದೇ ಆದ ಬದುಕಿನ ಮರ್ಮಗಳ ಜೊತೆಗಿನ ತಿಣುಕಾಟವನ್ನು 
ಮುಖ್ಯವಾಗಿಸಿಕೊಂಡ ನಾಟಕಗಳು ಪ್ರದರ್ಶನ ಕಾಣಬೇಕು. 'ಶಿರಾಡಿ ಭೂತ ಈ ನಿಟ್ಟಿನ 
ಒಂದು ಉತ್ತಮ ಪ್ರಯೋಗ. 

ಸಂಪಾಜೆಯಂತಹ ಗ್ರಾಮಾಂತರ ಪ್ರದೇಶದಲ್ಲಿ 'ನಿರತ ನಿರಂತ' ದ ಮೂಲಕ 
ರಂಗ ಪ್ರಜ್ಞೆ ಬೆಳೆಸಿಕೊಂಡ ಗ್ರಾಮೀಣ ಮಂದಿ ನಿಸರ್ಗ ರಂಗಮಂಚದ ಮೂಲಕ 
ಎನ್‌.ಎಸ್‌. ದೇವಿಪ್ರಸಾದರು ರಚಿಸಿದ ಈ ನಾಟಕವನ್ನು ಪ್ರಸಿದ್ದ ರಂಗ ನಿರ್ದೇಶಕ 
ಇಕ್ಬಾಲ್‌ ಅಹಮ್ಮದ್‌ ಅವರು ನಿರ್ದೇಶಿಸಿದ್ದರು. 

ಶಿರಾಡಿಭೂತ ಹಾಗೂ ಬಚ್ಚನಾಯಕನ ಪಾಡ್ದನಗಳನ್ನು ಬಳಸಿಕೊಂಡು ಅದರ 
ಮೂಲಕ ಗೌಡ ಜನಾಂಗದಲ್ಲಿ ಬೆಳೆದು ಬಂದ ಭೂತಾರಾಧನಾ ನಂಬಿಕೆಯ 
ಹಿನ್ನಲೆಯನ್ನು ತಿಳಿಯ ಹೇಳುವ ಪ್ರಯತ್ನ ಇಲ್ಲಿದೆ. ಪಾಡ್ದನದ ಒಳಗೆ ಹುದುಗಿರುವ 
ಅದೆಷ್ಟೋ ಕತೆಗಳು ಮನುಷ್ಯ ಮನಸ್ಸುಗಳಲ್ಲಿ ದೃಶ್ಯರೂಪವಾಗಿ ಅರಳದೆ 
ನಶಿಸುವಂತಹ ಸಂದರ್ಭಗಳೇ ಹೆಚ್ಚು. ಅಂತಹುದರಲ್ಲಿ ಪಾಡ್ದನದ ಮೂಲಕ ಒಂದು 
ಜನಾಂಗದ ಪೂರ್ವ ಕತೆಯನ್ನು ದೃಶ್ಮೀಕರಿಸುವ ಯತ್ನ ಇಂತಹ ಅನೇಕ 


> 


೧೩೪ / ಸಮರಸ 


ಪ್ರದರ್ಶನಗಳು ದೃಶ್ಯರೂಪಕ್ಕೆ ಅಳವಡುವಂತಾಗಲು ನಾಂದಿಯಾಗಬಹುದು. 'ಶಿರಾಡಿ 
ಭೂತ' ನಾಟಕದ ಕತೆಯ ನಿರೂಪಣೆಯಲ್ಲಿ ಸುಸಾಂಗತ್ಕವಿಲ್ಲದೆ ಅನೇಕ ಪಾತ್ರಗಳು 
ಎಸ್ಟಾಬ್ಲಿಷ್‌ ಆಗದೆ ಉಳಿದುಬಿಡುತ್ತವೆ. ಪಾತ್ರಗಳ ನಡುವಣ ಸಂಬಂಧಗಳು 
ಸಿದ್ದವಾಗದೆ ಅವುಗಳ ಮೂಲಕ ಪ್ಯಾರಲಲ್‌ ಆಗಿ ಏನೇ ಕೆಲಸ ಮಾಡಿಸುತ್ತ ಹೋದರೂ 
ಕ್ಲೈಮ್ಕಾಕ್ಸ್‌ ನಿರ್ಮಾಣಗೊಳ್ಳದು. ಅಂತಹ ತೊಂದರೆಗಳು ಈ ನಾಟಕದ ಬಂಧದ 
ಒಳಗೇನೇ ಇದೆ. ಶಿರಾಡಿ ಭೂತದ ಇತರ ಪಾಠಗಳನ್ನು ಕಲೆ ಹಾಕಿ ಅದರಿಂದ 

ರಂಗ ತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕ ಇಕ್ಬಾಲರು ಗುಂಪನ್ನು 
ಬಳಸಿಕೊಂಡು ಅದರ ಮೂಲಕ ಅನೇಕ ಕೆಲಸಗಳನ್ನು ಮಾಡಿಸಿದ್ದಾರೆ. ರಂಗಕ್ಕೆ 
ಸಮತೋಲನ ತಂದುಕೊಟ್ಟಿದ್ದಾರೆ. ರಂಗ ತುಂಬುವಂತೆ ಮಾಡಿದ್ದಾರೆ. ದೃಶ್ಯ 
ಬದಲಾವಣೆಯ ಸನ್ನಿವೇಶಗಳನ್ನು ಚೆನ್ನಾಗಿಯೇ ನಿಭಾಯಿಸಿದ್ದಾರೆ. 

ಭೂತದ ಕತೆ ಎಂದ ಮಾತ್ರಕ್ಕೆ ಭೂತಗಳು ನಾಟಕದುದ್ದಕ್ಕೂ ವೇದಿಕೆಯನ್ನು 
ಆವರಿಸಿ ಕುಳಿತಿರುತ್ತವೆ ಎಂದು ತಿಳಿಯಬೇಕಾದ ಅಗತ್ಯವಿಲ್ಲ. ಗುಡ್ಡವನ್ನು ಸಮದಟ್ಟು, 
ಮಾಡುವ ಸಂದರ್ಭದಲ್ಲಿ ದೊರಕಿದ ಪಾತ್ರೆಯ ಮುಚ್ಚಳ ತೆರೆದಾಗ ದಿಗಿಲುಗೊಳ್ಳುವ 
ಮಂದಿ, ಭೂತವು ಹಸಿವೆಂದು ಕಾಡತೊಡಗಿದಾಗ ನಾರಾಯಣ ದೇವರು ಭೂತಕ್ಕೆ ಕೆಲವು 
ಪ್ರಶ್ನೆಗಳನ್ನೊಡ್ಡಿ ಅದನ್ನು ಗೊಂದಲಗೊಳಿಸುವುದು, ಕೊನೆಗೆ ಬ್ರಾಹ್ಮಣ ಮಾಣಿಯಾಗಿ 
ಭೂಮಿಗೆ ಹೋಗುವಂತೆ ಹೇಳಿದಾಗ, ಅದು ಭೂಮಿಗಿಳಿದು (ಗುಡ್ಡ: ವನ್ನು ಸಮದಟ್ಟು 
ಮಾಡಿದ್ದು, ಜನಗಳ ದಿಕ್ಕಾಪಾಲಾದ್ದು ಇತ್ಕಾದಿ ಯಾವ ಭೂಮಿಯಲ್ಲಿ ಎಂಬುದು 
ಪ್ರಶ್ನಾರ್ಹ) ಹಸಿವನ್ನು ಹಿಂಗಿಸಲು ಕಬ್ಬಿನಾಲೆಗೆ ಪ್ರವೇಶಿಸಿ ತಂತ್ರಗಳನ್ನೊಡ್ಡುವುದು - 
ಸುಂದರವಾಗಿ ಮೂಡಿ ಬಂದ ದೃಶ್ಯಗಳು. 

ಇನ್ನೊಂದು ಘಟ್ಟದಲ್ಲಿ ಬಚ್ಚನಾಯಕ ಕೆಲಸದ ನಾಗಿಯನ್ನು 
ಎಳೆಯವಳಾಗಿದ್ದಾಗ ಮದುವೆಯಾಗ ಬಯಸಿದರೆ, ತಂದೆ ಅಡ್ಡ ಬರುತ್ತಾನೆ. 
ನಾಗಿಯನ್ನು ಅನ್ಯ ಮುದುಕನಿಗೆ ಮದುವೆ ಮಾಡಿಸುತ್ತಾನೆ. ನಾಗಿಗೆ ಮಕ್ಕಳಾಗುವುದಿಲ್ಲ. 
ಆದರೆ ಬಚ್ಚನಾಯಕನು ತುಳುನಾಡಿಗೆ ಬರುತ್ತಾ ಸಿದ್ದ ವೇಷದಲ್ಲಿ ನಾಗಿಯ ಮನೆಗೆ 
ಬರುತ್ತಾನೆ. ಅವರೊಳಗಿನ ಹಳೆಯ ಸಂಬಂಧಗಳು ನೆನಪಿಗೆ ಬರುತ್ತವೆ. ಮುಂದೆ, 
ನಾಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಆಕೆಯ ಗಂಡ ಗೌಡ ತನ್ನದೆಂದು 


ಸಮರಸ / ೧೩೫ 


ಒಪ್ಪಿಕೊಳ್ಳುವುದಕ್ಕೆ ಸಿದ್ದನಾಗುವುದಿಲ್ಲ. ತಂದೆಯಿಲ್ಲದ ಮಗುವಿಗೆ ತಾಯಿಯಾಗಿ 
ಉಳಿದುಕೊಳ್ಳುವುದಕ್ಕೆ ಆಕೆ ಇಷ್ಟಪಡದೆ ವಿಷ ಸೇವಿಸಿಕೊಳ್ಳುತ್ತಾಳೆ. ವಿಷ ತನ್ನ 
ಹೊಟ್ಟೆಗಿಳಿಯುತ್ತಿದ್ದಂತೆಯೆ ಹೊಟ್ಟೆಯೊಳಗಿದ್ದ ಮಗುವನ್ನು ಹೊರತೆಗೆಯುವಂತೆ 
ಬಚ್ಚೆನಾಯಕನಿಗೆ ತಿಳಿಸುತ್ತಾಳೆ. ಆ ಮಗುವೇ ಗಿಣಿರಾವ. 


ನಾಟಕದ ಪ್ರಾರಂಭದಲ್ಲಿ ಗಿಣಿರಾಮ ಬಚ್ಚನಾಯಕನಂತೆಯೇ ಬಹಳ 
ಮಗುವೊಂದು ಹುಟ್ಟುತ್ತದೆ ಎಂಬ ಕಲ್ಪನೆ ಕೊಡುವುದಕ್ಕಿಂತ ಬಚ್ಚಣನಾಯಕ ಆ 
ಮಗುವಿನ ತಂದೆ ಎಂಬ ಸುಳಿವು ಕೊಡುತ್ತಿದ್ದರೆ ತುಂಬಾ ನೈಜವಾದ ಪ್ರಸ್ತಾಪವಾಗಿ 
ಬಿಡುತ್ತಿತ್ತು. 

ನಾಗಿಯ ಹೊಟ್ಟೆ ಬಗಿದು ಮಗುವನ್ನು ಹೊರತರುವ ಸನ್ನಿವೇಶದಲ್ಲಿ ನಾಟಕ 
ಪರಾಕಾಷ್ಠೆಯನ್ನು ಕಾಣಬೇಕಿತ್ತು. ಹಾಗಾಗದೆ ಅದು ಸಾಮಾನ್ಯ ದೃಶ್ಯವಾಗಿ ಉಳಿದು 
ಬಿಟ್ಟದ್ದು ನಾಟಕದ ಸೋಲೂ ಹೌದು. 

ಕಬ್ಬಿನಾಲೆಯ ಕ್ಷಿಪ್ರ ದೃಶ್ಯ ನಿರ್ಮಾಣ, ಮದುವೆಗೆ ಸೋಬಾನೆ ಹಾಡುತ್ತ 
ಬರುವುದು ಇತ್ಯಾದಿ ಸಂದರ್ಭಗಳು ಉತ್ತಮ ಬಣ್ಣದ ಬಳಕೆಯೊಂದಿಗೆ 
ಆಸ್ವಾದನೀಯವಾಗಿದ್ದುವು. ನಟರು ರಂಗಭೂಮಿಗೆ ಇನ್ನಷ್ಟು ಒಗ್ಗಿಕೊಳ್ಳಬೇಕಾದ 
ಅಗತ್ಯವಿದೆ. ರಂಗ ತಾಲೀಮಿನ ಕೊರತೆ ನಾಟಕದುದ್ದಕ್ಕೂ ಕಂಡುಬರುತ್ತಿತ್ತು. 

'ಶಿರಾಡಿ ಭೂತ'ದಲ್ಲಿ ಇಲ್ಲಿಯ ತನಕದ ನಾಟಕದ ಪರಿಕಲ್ಪನೆಗೆ ಹೊಸ 
ಆಯಾಮ ಕೊಡಬಲ್ಲ ಸಾಧ್ಯತೆಗಳನ್ನು ಗುರುತಿಸುವುದಕ್ಕೆ ಸಾಧ್ಯವಿದೆ. ಯಕ್ಷಗಾನವು 
ಪುರಾಣದ ಕತೆಗಳನ್ನು ಬಿಂಬಿಸುತ್ತ ಹೇಗೆ ಗಟ್ಟಿಗೊಂಡವೋ ಹಾಗೆಯೇ 
ಭೂತದಾಟಗಳೂ ಸಹಸ್ರಾರು ಪಾಡ್ದನಗಳ ಮೂಲಕ ಭೂತಾರಾಧನೆಯ ಮಹತ್ವವನ್ನು 
ಹೇಳಬಲ್ಲ ಕತೆಯಾಗಬಲ್ಲವ. ಆದರೆ ಅವುಗಳ ಮೂಲಕ ಗೊಡ್ಡು ನಂಬಿಕೆಗಳನ್ನೂ, 
ಭೀತಿಯನ್ನೂ ಮಂದಿಯ ಮನಸ್ಸಿನಲ್ಲಿ ತುಂಬಿ ಬಿಡುವ ಅಪಾಯವಿದೆ. 
ಪ್ರರೋಗಮನಪರವಾದ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವ ಸಾಧ್ಯತೆಗಳಿದ್ದರೆ ಇನಷ್ಟು 
'ಶಿರಾಡಿ ಭೂತ'ಗಳು ಮೇಲೆದ್ದು ಬರಲಿ. 

ಸಂರ 


ಸಂಪಾಜೆಯಲ್ಲಿ ನಿಸರ್ಗ ರಂಗಸಂಬ್ರಮ 


೬ ಐ.ಕೆ. ಬೋಳುವಾರು, 
ಮೋಹನ ಸೋನ 


ಕಳೆದ ಮಳೆಗಾಲದ ರಜೆಯ ಸಂದರ್ಭ ಸಂಪಾಜೆ ಪದವಿ ಪೂರ್ವ 
ಕಾಲೇಜಿನಲ್ಲಿ ಕೊಡಗು ಜಿಲ್ಲಾ ಹೈಸ್ಕೂಲ್‌ ವಿದ್ಯಾರ್ಥಿಗಳಿಗಾಗಿ ರಂಗ ತರಬೇತಿ 
ಶಿಬಿರವೊಂದನ್ನು ಏರ್ಪಡಿಸಲಾಗಿತ್ತು. ನಾವು ಕೆಲವು ಗೆಳೆಯರು ತರಬೇತಿ ನೀಡಲು 
ನೆರವಾಗಿದ್ದೆವು. ಮಕ್ಕಳಿಗೆ ನೀಡಲಾದ ಪ್ರಾಥಮಿಕ ತರಬೇತಿಗೆ ಪೂರಕವಾಗಿ ನಿರಂತರ 
ರಂಗ ಚಟುವಟಿಕೆಗಳು ನಡೆದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳು 
ಉಪಯುಕ್ತವಾಗುತ್ತವೆ ಎನ್ನುವ ವಾಡಿಕೆಯ ಮಾತುಗಳನ್ನು ಹೇಳಿದ್ದೆವು. ಆ 
ಸಮಯದಲ್ಲಿ ಶಿಬಿರದ ಸಂಘಟಕರಲ್ಲಿ ಒಬ್ಬರಾದ ಎನ್‌.ಎಸ್‌. ದೇವಿಪ್ರಸಾದರು ನೀವು 
ಈ ವಿಚಾರದಲ್ಲಿ ಭಯ ಪಡಬೇಕಾಗಿಲ್ಲ. ಸಂಪಾಜೆಯಂತಹ ಒಂದು ಗ್ರಾಮೀಣ 
ಪ್ರದೇಶವನ್ನು ರಂಗ ಚಟುವಟಿಕೆಗಳ ಕೇಂದ್ರವನ್ನಾಗಿಸುವ ಜವಾಬ್ದಾರಿ ನಮ್ಮದು 
ಎಂದಿದ್ದರು. ಇದೀಗ ಅವರು ಹೇಳಿದು ನಿಜವಾಗುತ್ತಲಿದೆ. 


ರಾಜಧಾನಿ ಹಾಗೂ ನಗರ ಪ್ರದೇಶಗಳಲ್ಲಿ ಹೆಪ್ಪುಗಟ್ಟಿ, ನಿಂತಿದ್ದ ರಂಗ ಭೂಮಿ 
ಇತ್ತೀಚೆಗಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹರಿಯುತ್ತಲಿದೆ. ದಕ್ಷಿಣ ಕನ್ನಡ 
ಮತ್ತು ಕೊಡಗು ಜಿಲ್ಲೆಗಳ ಸಾಂಸ್ಕೃತಿಕ ಸಂಪತ್ತನ್ನೂ ತನ್ನೊಳಗೆ ಅದುಮಿಟ್ಟುಕೊಂಡಿರುವ 
ಗ್ರಾಮೀಣ ಪ್ರದೇಶವಾದ ಸಂಪಾಜೆಯ ಪದವಿ ಪೂರ್ವ ಕಾಲೇಜು ಪ್ರಾಂಗಣದಲ್ಲಿ 
ಹೊಸದಾಗಿ ನಿರ್ಮಿಸಲಾದ ಬಯಲು ರಂಗ ವೇದಿಕೆ'ನಿಸರ್ಗ' ಇಲ್ಲಿನ ಹವ್ಮಾಸಿ ರಂಗ 
ಚಟುವಟಿಕೆಗಳ ನಿರಂತರ ಪ್ರಯೋಗಗಳಿಗೆ ಅಣಿಯಾಗಿ ನಿಂತಿದೆ. 


ಸಮರಸ /೧೩೭ 


ನಿಸರ್ಗ ಬಯಲು ರಂಗ ಮಂದಿರ 

ಸಮತಟ್ಟಾದ ನೆಲವನ್ನು ಆಳಕ್ಕೆ ಅಗೆದು ಮೂರು ಎತ್ತರಗಳ 
ಅರ್ಥಚಂದ್ರಾಕೃತಿಯಲ್ಲಿ ನಿರ್ಮಿಸಲಾದ ಪ್ರೇಕ್ಷಕಾಂಗಣ. ಹಾಗೂ ಈ 
ಪ್ರೇಕ್ಷಕಾಂಗಣದ ಯಾವುದೇ ಮೂಲೆಯಿಂದ ವೀಕ್ಷಿಸಿದರೂ ಸ್ಪಷ್ಟ ದೃಶ್ಯಗಳು 
ಲಭ್ಯವಾಗುವ ಅರ್ಧ ಚಂದ್ರಾಕೃತಿಯ ನಟನಾಮಂಚ. ಅದಕ್ಕೆ ತಾಗಿಕೊಂಡಂತಿರುವ 
ಶಾಲಾ ಕಟ್ಟಡ. (ಪ್ರಸಾಧನ ಕೊಠಡಿ ಇತ್ಯಾದಿಗಳಿಗೆ ಅನುಕೂಲವಾಗುವಂತೆ) 
ಸುತ್ತಮುತ್ತಲ ಸುಂದರ ನಿಸರ್ಗ ರಮಣೀಯ ದೃಶ್ಶ ವೈಭವಗಳು. 


ಸಾಕಷ್ಟು ವಿಶಾಲವಾಗಿರುವ ನಟನಾಮಂಚ ಹಾಗೂ ಪ್ರೇಕ್ಷಕಾಂಗಣದ ವಿವಿಧ 
ಎತ್ತರಗಳು ಯಾವುದೇ ಆಧುನಿಕ ನಾಟಕಗಳನ್ನು ರಂಗದಲ್ಲಿ ಸಮರ್ಥವಾಗಿ 
ಪ್ರದರ್ಶಿಸುವುದಕ್ಕೆ ಅನುಕೂಲಕರವಾಗಿ ತೆರೆದುಕೊಂಡಿದೆ. 


ಎಪ್ರಿಲ್‌ ೧೦ ರಿಂದ ೨೭ರ ತನಕ ನಡೆಯುವ ನಿಸರ್ಗ ರಂಗ ಸಂಭ್ರಮದ 
ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಎಪ್ರಿಲ್‌ ೧೦ರಂದು 
ಸಂಜೆ ೬.೩೦ ಕ್ಕೆ ಸರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ 
ಐ. ಎಂ. ವಿಶಲಮೂರ್ತಿಯವರು ನಿಸರ್ಗ ಬಯಲು ರಂಗ ಮಂದಿರವನ್ನು 
ಉದ್ದಾಟಿಸಿದರು. ಹದಿನೇಳು ದಿನಗಳ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ 
ಹಾಗೂ ಹಿರಿಯರಿಗೆ ಎರಡು ರಂಗ ಶಿಬಿರಗಳು ನಡೆಯಿತು. ಶಿಬಿರಗಳ 
ಉದ್ದಾಟನೆಯನ್ನು ನಾಡಿನ ಪ್ರಖ್ಯಾತ ರಂಗತಜ್ಞ ಬಿ.ವಿ. ಕಾರಂತರು ಮಾಡಿದರು. 
ಉದ್ಭಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಖ್ಯಾತ ನಾಟಕಗಾರ 
ಡಾ.ಚಂದ್ರಶೇಖರ ಕಂಬಾರರು ವಹಿಸಿದರು. ಉದ್ದಾಟನಾ ಸಮಾರಂಭದ ಬಳಿಕ 
ಕರ್ನಾಟಕ ನೃತ್ಯ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಮಾಯಾರಾವ್‌ ತಂಡದವರಿಂದ 
' ಭಾರತೀಯ ನೃತ್ಯಗಳು ' ಪ್ರದರ್ಶನಗೊಂಡಿತು. 
ರಂಗವಿಶೇಷ 

ಪ್ರೇಕ್ಷಕರ ದೃಷ್ಟಿಪಥ ಮತ್ತು ದೃಷ್ಟಿಕಿರಣಗಳ ಸಂಗಮ ಕ್ಷೇತ್ರ ಪೂರ್ಣ 
ರಂಗವನ್ನು ಒಂದು ಕಣ್ಣಿನ ರೂಪದಲ್ಲಿ ಕೇಂದ್ರೀಕರಿಸುತ್ತದೆ. ಒಂದು ವಸ್ತುವಿನಿಂದ 


೧೩೮ / ಸಮರಸ 


ಹೊರಟು ಬರುವ ಎಲ್ಲಾ ಬೆಳಕಿನ ಕಿರಣಗಳು ದೃಶ್ಶ ಪರದೆಯ ಮೇಲೆ ಮೂಡಿಸುವ 
ಸಿರ ಚಿತ್ರ ಅರ್ಥಾತ್‌ ನಮ್ಮ ಕಣ್ಣಿನೊಳಗೆ ಗ್ರಹಿಸಲ್ಪಡುವ ರೂಪ ಸಾದೃಶ್ಯತೆವೆನಿಸುತ್ತದೆ. 
ಅಂದರೆ ನಮ್ಮ ಕಣ್ಣು ಈಗ ದೃಷ್ಟಿಕೇಂದ್ರವಾಗುತ್ತದೆ. ಅಂತೆಯೇ ಪ್ರೇಕ್ಷಕಾಂಗಣದಿಂದ 
ಹೊರಟ ಎಲ್ಲಾ ಪ್ರೇಕ್ಷಕರ ದೃಷ್ಟಿಪಥಗಳು ಏಕ ಕೇಂದ್ರದತ್ತ ಸೆಳೆಯಲ್ಪಡಲಾಗುವುದೇಲ 
ಎಂಬುದಕ್ಕೆ ಸ್ಪಷ್ಟ ಉತ್ತರವಾಗುತ್ತದೆ ನಿಸರ್ಗ ರಂಗ ಮಂಚ. ಇದಕ್ಕೆ ಕಾರಣ 
ಪ್ರೇಕ್ಸಕಾಂಗಣಕ್ಕೆ ನಿರ್ಮಿಸಲಾದ ಕೋನೀಯ ವ್ಯವಸ್ಥೆ. ಕಣ್ಣಿಗಿರುವ ಪ್ರಭಾಕೇಂದ್ರವನ್ನು 
ನೆಟ್ಟಿರುವ ದೃಷ್ಟಿಯ ಎಡಬಲ ಪಾರ್ಶ್ವಕ್ಕೆ ೪೫೪೫ರಂತೆ ಒಟ್ಟು ೯೦ನ್ನು ಸ್ಪಷ್ಟವೆಂದೂ 
೯೦ರಿಂದ ಆಚೀಚೆ ೧೫- ೧೫ರಂತೆ ೩೦ ಭಾಗವನ್ನು ಛಾಯಾ ಪ್ರದೇಶವೆಂತಲೂ, 
ಉಳಿದ ಭಾಗವನ್ನು ೧೮೦ರ ತನಕ ಅಸ್ಪಷ್ಟವೆಂತಲೂ ಗುರುತಿಸಲಾಗುತ್ತದೆ. 


ಈ ಎಲ್ಲಾ ಸಾಧ್ಯತೆಗಳಿರುವ ' ನಿಸರ್ಗ ' ತನ್ನ ಮೇಲಿರುವ ಯಾವತ್ತೂ 
ನಟರನ್ನು ಕಿಂಚಿತ್‌ ಚಲನೆಯಿಂದಾಗಿ ಅದ್ಭುತ ದೃಶ್ಶ ಪರಿಣಾಮವನ್ನು ಸೃಷ್ಟಿಸಲು 
ಸಮರ್ಥವಾಗುತ್ತದೆ. ಪ್ರೇಕ್ಷಕರಿಗೂ ಇದೇ ಅನುಭವವಾಗುತ್ತದೆ. ತಾವು ಕುಳಿತಲ್ಲೇ 
ನಟನ ಚಲನೆಯ ವಿರುದ್ದ ದೆಸೆಯಲ್ಲಿ ಸಾಗಿದಂತಾಗುತ್ತದೆ. 


ರಂಗಕ್ಷಿತಿಜ ಇನ್ನೊಂದು ಸೆಳೆತ ನೀಡುತ್ತದೆ. ಪ್ರೇಕ್ಷಕರನ್ನು ಮೂರು 
ವರ್ಗಗಳನ್ನಾಗಿ ನಿರ್ಮಿಸುವ ಈ ಪಾತಾಳಿ ಮೇಲ್ನೋಟ, ಸಮನೋಟ, 
ಕೆಳನೋಟಗಳನ್ನು ಅನಾಯಾಸವಾಗಿ ಕಟೆದು ಎಡಬಲ, ಮೇಲೆ ಕೆಳಗೆ ಎದುರು ಸಾನಿಧ್ಯ 
ಘನ ಪರಿಣಾಮಗಳನ್ನು ತೋರಬಲ್ಲದು. 

ಮುಂದೆ ಪ್ರಯೋಗಗಳಿಂದ ಅನುಭವವಾಗತಕ್ಕ ತಾಂತ್ರಿಕ ತೊಂದರೆಗಳನ್ನು 
ಪ್ರಾಂಗಣದಲ್ಲಿ ನಿವಾರಿಸಿಕೊಳ್ಳುತ್ತಾ ಓರಣ ಕ್ರಿಯೆಯಲ್ಲಿ ತೊಡಗಲಾಗುವುದು ಎಂಬ 
ಮಾತು ದೇವಿಪ್ರಸಾದರ ದೂರ ದೃಷ್ಟಿಗೆ ಸಾಕ್ಷಿ. ಜಗತ್ತಿನ ಬಹು ರಾಷ್ಟ್ರಗಳ 


ರಂಗಕ್ರಿಯೆಗಳನ್ನು ಗಮನಿಸಿರುವ ಇವರ ನೋಟ ನಮ್ಮೆಲ್ಲ ರಂಗ ನಿರ್ಮಾತೃಗಳಿಗೆ 
ಆದರ್ಶಪ್ರಾಯವಾಗಬೇಕು. 


ನಿರತ ನಿರಂತ ರಂಗತರಬೇತಿ ಶಿಬಿರ 
ಜಿಲ್ಲೆಯ ಬೇರೆ ಬೇರೆ ಸ್ಥಳಗಳಲ್ಲಿ ಬಿಡಿ ಬಿಡಿಯಾಗಿ ರಂಗ 


ಸಮರಸ / ೧೩೯ 


ಚಟುವಟಿಕೆಗಳನ್ನು ನಡೆಸುತ್ತಿದ್ದ ಕೆಲವು ರಂಗ ಸ್ನೇಹಿತರು ಇದೀಗ ಒಂದಾಗಿ ಸೇರಿ ನಿರತ 
ನಿರಂತ ಗ್ರಾಮೀಣ ಕಲಾವಿದರ ಸಮುಚ್ಛೆಯೆಂಬ ಹೆಸರಿನ ಹೊಸ ತಂಡವೊಂದನ್ನು 
ರೂಪಿಸಿಕೊಂಡಿದ್ದಾರೆ. ರಂಗಚಳುವಳಿಯನ್ನು ವ್ಯಾಪಕವಾಗಿ ಪ್ರಸರಿಸುವುದು ಹಾಗೂ 

ಸ ಪ್ರಯೋಗಗಳಿಗೆ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಳ್ಳುವ ಉದ್ದೇಶವುಳ್ಳ 
ನಿರತ ನಿರಂತದ ಕಲಾವಿದರು ನಿಸರ್ಗ ರಂಗ ಸಂಭ್ರಮದ ಸಂದರ್ಭದಲ್ಲಿ ಎರಡು ರಂಗ 
ತರಬೇತಿ ಶಿಬಿರಗಳನ್ನು ಸಂಘಟಿಸಿದರು. ಶಿಬಿರ ನಿರ್ದೇಶಕರುಗಳಾಗಿ ಮೋಹನ ಸೋನ, 
ಐ.ಕೆ.ಬೊಳುವಾರು, ಸುರೇಶ್‌ ಶೆಟ್ಟಿಗಾರ್‌, ಮೂರ್ತಿ ದೇರಾಜೆ, ಶಂಕರ ಪ್ರಸಾದ್‌, 
ಫೋನ್‌ ಶೀನಪ್ಪ, ಗೋಪಾಡ್ಕರ್‌ ಎಂ.ಜಿ. ಕಜೆ, ಎಚ್‌.ಎಂ.ಕುಮಾರಸ್ವಾಮಿ 
ಭಾಗವಹಿಸಿದರು. 


ರಂಗ ಪ್ರದರ್ಶನಗಳು 
ನಿಸರ್ಗ ರಂಗ ಸಂಭ್ರಮದ ಅಂಗವಾಗಿ ವಿವಿಧ ರಂಗಪ್ರದರ್ಶನಗಳನ್ನು 
ಹಮ್ಮಿಕೊಳ್ಳಲಾಗಿದ್ದು ಎಪ್ರಿಲ್‌ ೧೧ ರಂದು ಎಲ್ಲಾ ರಂಗಾಸಕ್ತರು ರಾಮಚಂದ್ರ ದೇವರ 
"ಪುಟ್ಟಿ ಕಾಡಿಗೆ ಹೋದದ್ದು ', ಎಪ್ರಿಲ್‌ ೧೨ರಂದು ಅಭಿನಯ ಸುಳ್ಳ ತಂಡದವರಿಂದ 
ಶೇಕ್ಸ್‌ಪಿಯರ್‌ನ 'ಜೂಲಿಯಸ್‌ ಸೀಸರ್‌ 'ಎಪ್ರಿಲ್‌ ೨೬ ರಂದು ಅಂಕುರ ಅರಂತೋಡು 
ಇವರಿಂದ 'ಹನ್ನೊಂದು ಹಂಸಗಳು' ಹಾಗೂ ' ಕತ್ತಲೆ ದಾರಿ ದೂರ ' ಎಂಬ ಎರಡು 
ನಾಟಕಗಳು ನಿಸರ್ಗ ರಂಗ ಮಂಚದಲ್ಲಿ ಪ್ರಯೋಗಗೊಂಡವು. ಶಿಬಿರಾವಧಿಯಲ್ಲಿ 
ಸಿದ್ದಗೊಂಡ ಎರಡು ನಾಟಕಗಳ ರಂಗಪ್ರಯೋಗ ಏಪ್ರಿಲ್‌ ೨೭ ರಂದು ನಡೆಯಿತು. 
ಅಲ್ಲದೆ ಶಿಬಿರದ ವಿವಿಧ ದಿನಗಳಲ್ಲಿ ಮುಖವಾಡ ಪ್ರದರ್ಶನ, ಭಿತ್ತಿಚಿತ್ರ ಪ್ರದರ್ಶನ, 
ಮನೆಮನೆಗಳಲ್ಲಿ ನಾಟಕ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳೂ ಜರಗಿದವು. ಈ 
ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಊರ ಪರ ಊರಿನ ಎಲ್ಲಾ ರಂಗಾಸಕ್ತರು 

ಪಾಲ್ಗೊಂಡರು. 

3೩೦೬ 
*ಉದಯವಾಣಿಯಲ್ಲಿ ಪ್ರಕಟಗೊಂಡ ಲೇಖನ. 


ಪ್ರಸಾದರೊಡನೆ ಸಾಂಸ್ಕೃತಿಕ ಸಂಸರ್ಗ 
55 ಬಾಸುಮ ಕೊಡಗು 


೧೯೮೨ - ೮೩ರ ಸಮಯ. ಆಗಿನ್ನೂ ಕುಗ್ರಾಮ ಚೆಂಬುವಿನಿಂದ ಸಂಪಾಜೆ 
ಹೈಸ್ಕೂಲಿಗೆ ಸೇರಿದ ಸಂದರ್ಭದಲ್ಲಿ ಮೊದಲ ಬಾರಿ ನಾನು ದೇವಿಪ್ರಸಾದರನ್ನು ಅಚ್ಚರಿ 
ಕಂಗಳಿಂದ ನೋಡಿದ್ದೆ. ಕಾರಣ ಅವರು ಸಿನಿಮಾ ಮಾಡಿದ್ದಾರಂತೆ, ರಾಷ್ಟ್ರಪ್ರಶಸ್ತಿ 
ಸಿಕ್ಕಿದೆಯಂತೆ ಇತ್ಯಾದಿ ಇತ್ಯಾದಿ ನನಗೆ ಗ್ಲಾಮರ್‌ ಅನ್ನಿಸಿದ ವಿಚಾರಗಳು ಆದರೆ ಅದೇ 
ದೇವಿಪ್ರಸಾದರು ಕೆಲವೇ ದಿನಗಳಲ್ಲಿ ನನಗೂ ಅತ್ಮೀಯರಾಗಬಹುದು ಎಂಬ ನಿರೀಕ್ಷೆ 
ಆಗ ನನಗಿರಲಿಲ್ಲ. ನನ್ನ ಘೋಷಿಸಿಕೊಂಡಿದ್ದ ನನ್ನ ಹೈಸ್ಕೂಲು ದಿನಗಳಲ್ಲೇ ನಮ್ಮ 
ಚಟುವಟಿಕೆಗಳಿಗೆ ಸಂಸ್ಥೆಯ ಸಂಚಾಲಕರಾಗಿದ್ದು ಸದಾ ಬೆನ್ನು ತಟ್ಟುತ್ತಿದ್ದರು. 


ಆ ದಿನಗಳಲ್ಲಿ ದೇವಿಪ್ರಸಾದ್‌ ಲಯನ್ಸ್‌ ಸಕ್ರಿಯರಾಗಿದ್ದರು. ಅಲ್ಲೂ ಇವರ 
ಕಲಾತ್ಮಕ ಮನೋಧರ್ಮ ಇವರಿಗೆ ಹೆಚ್ಚು ಪ್ರಾಧಾನ್ಯತೆ ತಂದುಕೊಟ್ಟಿತು. ನಾನಾಗಲೇ 
ಸುತ್ತಮುತ್ತಲ ಕೆಲವು ಲಯನ್ಸ್‌ ಕಾರ್ಯಕ್ರಮಗಳಿಗೆ ಪ್ರೇಕ್ಷಕನಾಗಿ ಹೋಗುತ್ತಿದ್ದೆ. 
ದೇವಿಪ್ರಸಾದರ ಮನೆಯಲ್ಲೇ ನಡೆದ ಲ।ಗವರ್ನರ್‌ ಭೇಟಿ ಕಾರ್ಯಕ್ರಮವೊಂದರಲ್ಲಿ 
ನಾನು ಭಾಗವಹಿಸಿದ್ದೆ. ಬಹಳ ಅದ್ದೂರಿ ವ್ಯವಸ್ಥೆಗಳೊಂದಿಗೆ ನಡೆದಿತ್ತು. 
ಲ॥ದೇವಿಪ್ರಸಾದ್‌ ಕೊಡುಗೈ ದಾನಿಯೆಂದೇ ಜನಜನಿತರಾಗಿದ್ದರು. 


ಇನ್ನೊಂದು ನಾನು ಗಮನಿಸಿದ ಅಂಶ ಪ್ರಸಾದರ ಮನೆಯಲ್ಲಿ ನಡೆಯುತ್ತಿದ್ದ 
'ದೇವಿ ಮಹಾತ್ಮೆ" ಸಾವಿರಾರು ಜನರು ಅವರ ಅಂಗಳದಲ್ಲಿ ಜಮಾಯಿಸುತ್ತಿದ್ದರು. 
ಬಂದವರಿಗೆಲ್ಲ ಅವಲಕ್ಕಿ ಪಂಚಕಜ್ಜಾಯ ಪ್ಯಾಕೆಟ್‌ಮಾಡಿ ವಿತರಿಸುತ್ತಿದ್ದರು. ಅವರ 
ಯಕ್ಸಗಾನ ಪ್ರೇಮ ಅಪಾರ. ಕಲ್ಲುಗುಂಡಿ ಸಂಪಾಜೆ-ಸುಳ್ಮಗಳಲ್ಲಿ ನಡೆವ ಪ್ರತಿಷ್ಠಿತ 
ಮೇಳಗಳ ಪ್ರದರ್ಶನಗಳಿಗೆ ಪ್ರಸಾದರು ಯಾವತ್ತೂ ಗೌರವ ಪ್ರವೇಶ ಪಡೆಯುತ್ತಿದ್ದರು. 
ಈಗಲೂ ಯಕ್ಷಗಾನ ಸಂಘಟಕರು ಧನಸಹಾಯಕ್ಕೆ ಇವರ ಮನೆಗೆ ಬರುತ್ತಲೇ ಇದ್ದಾರೆ. 


ಸಮರಸ / ೧೪೧ 


ಈ ನಡುವೆ ಕೆಲವು ವರ್ಷ ಪ್ರಸಾದರ ಆಸಕ್ತಿ ರಾಜಕೀಯದ ಕಡೆ ತಿರುಗಿತು. 
ಸ್ವಲ್ಪ ಸಮಯ ಪ್ರತಿಷ್ಠಿತ ಪಕ್ಷವೊಂದರ ಮುಖವಾಣಿಯಾದರು. ಈ ಸಂದರ್ಭದಲ್ಲೂ 
ಊರ ಪ್ರತೀ ಕಾರ್ಯಕ್ರಮಗಳಿಗೂ ತಪ್ಪದೇ ಭಾಗವಹಿಸುತ್ತಿದ್ದರು. ಬೈಲಿನ ಕೋಲ, 
ಶಿರಾಡಿ ನೇಮಗಳಿಗೆ ಇವರೇ ಮುಖ್ಯಸ್ತರು. ಪಠೇಲರ ಮನೆತನದವರಾದ್ದರಿಂದ ಸಂಪಾಜೆ 
ಸುತ್ತಮುತ್ತಲ ಧಾರ್ಮಿಕ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇವರ ಗುರ್ಕಾರ್ಮೆ 
ಮುಂದುವರಿದಿತ್ತು. 


ನಾನು ಗಮನಿಸಿದಂತೆ ಪ್ರಸಾದರಿಗೆ ರಂಗಭೂಮಿ ಆಸಕ್ತಿ ಬಹಳ 
ಹಿಂದಿನಿಂದಲೂ ಇತ್ತು. ಸಂಪಾಜೆಯಲ್ಲಿ 'ನಿಸರ್ಗರಂಗಮಂಚ' ಉದ್ದಾಟನೆಯಾದಾಗ 
ನಾನಿನ್ನೂ ರಂಗಶಿಬಿರದ ಶಿಬಿರಾರ್ಥಿ. ಮೋಹನ್‌ ಸೋನಾ, ಐ.ಕೆ. ಬೊಳುವಾರು, 
ಸುರೇಶ್‌ ಹಂದಾಡಿ ಮೊದಲಾದ ನಿರ್ದೇಶಕರನ್ನು ಕಲೆಹಾಕಿ ರಂಗಶಿಬಿರ 
ಏರ್ಪಡಿಸಿದ್ದರು. 'ರಂಗಮಂಚ' ಉದ್ದಾಟನೆಗೆ ದಿ।ಬಿ.ವಿ. ಕಾರಂತರನ್ನು 
ಡಾ. ಕೆಂಬಾರನ್ನು ಕರೆಸಿದ್ದು, ಪ್ರಖ್ಯಾತ 'ಮಾಯಾರಾವ್‌'ತಂಡದವರಿಂದ ನೃತ್ಯ 
ಕಾರ್ಶಕ್ರಮವಿರಿಸಿದ್ದು ಸಂಪಾಜೆಯಂತಹ ಊರಿನಲ್ಲಿ ಹೀಗೂ ಸಂಘಟಿಸಬಹುದು ಎಂದು 
ತೋರಿಸಿಕೊಟ್ಟವರು ದೇವಿಪ್ರಸಾದರು. ಇದಾದ ಮೇಲೆ 'ನಿಸರ್ಗ ರಂಗಮಂಚ' 
ಹೆಸರಿನಲ್ಲೇ ರಂಗತಂಡ ಕಟ್ಟುವ ಸಾಹಸಕ್ಕೂ ಕೈ ಹಾಕಿದರು. ನಾನು ಪ್ರಸಾದರೊಂದಿಗೆ 
ಹೆಚ್ಚು ಚಟುವಟಿಕೆಯಿಂದ ಇದ್ದದ್ದು ಈ 'ನಿಸರ್ಗ ರಂಗಮಂಚ'ದಿಂದಾಗಿ. ಪ್ರಸಾದರು 
ಯಾವತ್ತು ಕ್ರಿಯಾಶೀಲರಾಗಿ ಯೋಚಿಸುತ್ತಿರುತ್ತಾರೆ. ಬಹಳಷ್ಟು ಸಾರಿ ಇವರ 
ಯೋಚನೆಗಳನ್ನು ಕಾರ್ಕರೂಪಕ್ಕೆ ತರಲು ಮತ್ತೊಬ್ಬರ ಉತ್ತೇಜನ ಬೇಕಾಗುತ್ತಿತ್ತು. 
ಉತ್ತೇಜನ ಅಂದರೆ ಸಹಾಯ ಎಂದರ್ಥವಲ್ಲ. 'ಸರಿ ಸಾರ್‌ ಮಾಡುವ, ಒಳ್ಳೇ 
ಕಾರ್ಯಕ್ರಮ'ಹೀಗೆಂದರೂ ಸಾಕು ಅವರ ನಿರ್ಧಾರ ಗಟ್ಟಿಯಾಗುತ್ತಿತ್ತು. ಇದನ್ನು ನಾನು 
ನನ್ನ ಹಾಗೂ ಇತರರ ಸಂದರ್ಭದಲ್ಲಿ ಬಹಳಷ್ಟು ಸಾರಿ ಗಮನಿಸಿದ್ದೇನೆ. ನಾನಂತೂ 
ಅವರ ಯೋಜನೆಗಳು ಗೊತ್ತಾದ ಕೂಡಲೇ ಎಡತಾಕುತ್ತಿದ್ದೆ. 


ನಾನೊಮ್ಮೆ ನಾಟಕ ಅಕಾಡೆಮಿ ಪ್ರಾಯೋಜಕತ್ವದ ' ಗುಡ್ಡಗಾಡು ಜನಾಂಗ 
'ದವರಿಗಾಗಿ ಮೀಸಲಾದ ರಂಗಶಿಬಿರವೊಂದರಲ್ಲಿ ಅಡ್ಡಂಡ ಕಾರ್ಯಪ್ಪರವರೊಂದಿಗೆ 
ಭಾಗವಹಿಸಿದ್ದೆ. ಶಿಬಿರ ಮುಗಿದು ನಾಟಕ ಪ್ರದರ್ಶನ ಮಾಡಬೇಕು ಎನ್ನುವಷ್ಟರಲ್ಲಿ 


೧೪೨/ ಸಮರಸ 


ದುಡ್ಡಿನ ಅಡಚಣೆ ಬಂತು. ಶಿಬಿರ ಸಮಾರೋಪ ಮಾಡುವ ಬಗ್ಗೆ ಚಿಂತೆ ಶುರುವಾಯ್ತು. 
ಅಷ್ಟರಲ್ಲಿ ದೇವಿಪ್ರಸಾದರ ನೆನಪಾಯಿತು. ಸಂಪರ್ಕ ಮಾತುಕತೆ ಆಗುತ್ತಲೇ ಇಡೀ ೩೫ 
ಜನರ ತಂಡವನ್ನು ತಿತಿಮತಿ ಶ್ರೇಣಿಹಡ್ಲುವಿನಿಂದ ಸಂಪಾಜೆ 'ನಿಸರ್ಗಮಂಚಕಕ್ಕೆ ಕರೆತಂದು 
ಮೂರು ದಿವಸ ವಿಶೇಷ ರಿಹರ್ಸಲ್‌ ಮಾಡಿ ಬಿ.ವಿ.ಕಾರಂತರನ್ನು ಕರೆಸಿ ಅದ್ದೂರಿ 
ಪ್ರದರ್ಶನವೂ ನಡೆಯಿತು. ಹೀಗೆ ಪ್ರಸಾದರು ಕಲಾವಿದರಿಗೆ ಬಹಳಷ್ಟು ಸಾರಿ 
ಆಪದ್ಬಾಂದವರಾಗಿರುವುದುಂಟು. ನಾನು ಕನಕಪುರದಿಂದ ಇಕ್ಬಾಲ್‌ ಅಹ್ಮದ್‌ 
ಜೊತೆಗೂಡಿ 'ಮೂರುಕಾಸಿನ ಸಂಗೀತ' ನಾಟಕ ತಂದಾಗಲೂ ಪ್ರಸಾದರು ಮಡಿಕೇರಿ 
ಟೌನ್‌ಹಾಲ್‌ನಲ್ಲಿ ಪ್ರದರ್ಶನಕ್ಕೆ ಅಣಿಮಾಡಿ ಸಾವಿರಾರು ರೂಪಾಯಿಗಳನ್ನು ಕೈಯಿಂದ 
ಹಾಕಿದ್ದಾರೆ. 'ಚಿಣ್ಣಬಣ್ಣ' ತಂಡದಿಂದ ಮಕ್ಕಳ ನಾಟಕ ತಂದಾಗಲೂ ಸಂಪಾಜೆ 
ಸುತ್ತಮುತ್ತ ನಾಲ್ಕಾರು ಪ್ರದರ್ಶನಗಳಿಗೆ ವ್ಯವಸ್ಥೆ ಮಾಡಿದ್ದರು. ಕಲಾವಿದರಿಗೆ 
ಪ್ರೋತ್ಸಾಹಿಸುವ ಗುಣ ಇವರಿಗೆ ಲಾಭ ನಷ್ಟಗಳ ಬಗ್ಗೆ ಯೋಚಿಸಲು ಬಿಡುತ್ತಿರಲಿಲ್ಲ. 
ಸಂಪಾಜೆಯ ಜನರಿಗೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಒದಗಿಸಬೇಕೆಂಬುದೇ ಇವರ 
ಮುಖ್ಯ ತುಡಿತವಾಗಿತ್ತು. ಇದಕ್ಕೆ ಮತ್ತೊಂದು ಉದಾಹರಣೆಗೆ 'ಚಕ್ರವ್ಯೂಹ' ಮಣಿಪುರದ 
ಕಲಾವಿದರು 'ರಥನ್‌ ಥೀಯಾಮ್‌' ನಿರ್ದೇಶನದಲ್ಲಿ ತಂದ ನಾಟಕ 'ಚಕ್ರವ್ಮೂಹ' 
ಬೆಂಗಳೂರು ರವೀಂದ್ರ ಕಲಾಕ್ಬೇತ್ರದಲ್ಲಿ ಮಾತ್ರ ಆಡಬಹುದಾದ್ದು ಎನ್ನುವಷ್ಟು ಖ್ಯಾತಿ 
ಹಾಗೂ ಗುಣಮಟ್ಟವನ್ನು ಹೊಂದಿತ್ತು. ಅಂತಹ ನಾಟಕವನ್ನು ಸಂಪಾಜೆಯಲ್ಲಿ 
ಆಡಿಸುವ ಇವರ ಸಾಹಸ ಮತ್ತು ಆಕಾಂಕ್ಸೆ ಅವರ ರಂಗ ಪ್ರೇಮಕ್ಕೆ ಸಾಕ್ಷಿ. 


'ಶಿರಾಡಿ ಭೂತ' ಪ್ರಸಾದರ ಮತ್ತೊಂದು ನನಸಾದ ಕನಸು. ಆರಾಧನಾ 
ರಂಗಭೂಮಿಯ ಕಥಾವಸ್ತುವನ್ನು ತನ್ನದೇ ಆದ ರೀತಿಯಲ್ಲಿ ನೋಡಿ, ಪರಿಭಾವಿಸಿ 
ರಂಗಕ್ಕೆ ತರುವ ಪ್ರಯತ್ನ ಮಾಡಿದರು.. ಇಕ್ಬಾಲ್‌ ಅಹ್ಮದ್‌ರನ್ನು ಇದಕ್ಕೆ 
ನಿರ್ದೇಶಕರನ್ನಾಗಿ ಮಾಡಿದ್ದು ಇವರ ಪ್ರಯೋಗಾತ್ಮಕ ಗುಣಕ್ಕೊಂದು ಉದಾಹರಣೆ. 
ಹಲವಾರು ಟ್ರಯಲ್‌ ಮತ್ತು ಎರರ್‌ಗಳ ಬಳಿಕ 'ಶಿರಾಡಿ ಭೂತ'ಒಂದು ಉತ್ತಮ 
ಪ್ರದರ್ಶನವಾಗಿ ಮೂಡಿ ಬಂತು. ರಾಮನಗರ ಸೇರಿದಂತೆ ಹಲವಾರು ಕಡೆ 
ಪ್ರದರ್ಶನವೂ ಆಯಿತು. ದೂರದರ್ಶನದಲ್ಲೂ ಪ್ರಸಾರವಾಯಿತು. ಈ ನಾಟಕದಲ್ಲಿ 


ಸಮರಸ / ೧೪೩ 


ಬಂಟೋಡಿ ವೇಣುಗೋಪಾಲ್‌, ಜಬ್ಬಾರ್‌ ಸಮೊ ಮತ್ತು ಸಂಪಾಜೆಯ ಬಹಳಷ್ಟು 
ಯುವಕರು ಪ್ರಸಾದರ ಜೊತೆ ಗಟ್ಟಿನಿಂತು ಅವರ ಕನಸನ್ನು ನನಸಾಗಿಸಿದರು. ನಾನು ಈ 
ನಾಟಕದಲ್ಲಿ ನಟನಾಗಿ, ಕಲಾವಿದನಾಗಿ, ಮೇಕಪ್‌ಮ್ಮಾನ್‌ ಆಗಿ, ನಿರ್ದೇಶಕನೂ ಆಗಿ, 
ಬಹುರೂಪಿಯಾಗಿ ಕಾಣಿಸಿಕೊಂಡಿದ್ದೆ. 


ಪ್ರಸಾದರ ಮಹತ್ವಾಕಾಂಕ್ಷೆಯ 'ಅಮರಕ್ರಾಂತಿ ಉತ್ಸವ'ದಲ್ಲಿ ನಾನು ಮತ್ತು 
ನನ್ನ ತಂಗಿ ಪದ್ಮ ಕೊಡಗು ಪಾಲ್ಗೊಂಡಿದ್ದೆವು . ಅದರ ಯಶಸ್ಸು ಎಲ್ಲರ 
ಮನೆಮಾತಾಗಿರುವಾಗ ನನ್ನ ಶಬ್ದಗಳು ಅದಕ್ಕಿಂತ ಹೆಚ್ಚು ಹೇಳಲಾರವು. 


ನಾನು ಪ್ರಸಾದರೊಂದಿಗೆ ಬಹಳಷ್ಟು ಬೆಳೆದಿದ್ದೇನೆ.. ಅವರ ಆಸಕ್ತಿಗಳೇ ನನ್ನ 
ಆರಂಭಿಕ ಬೆಳವಣಿಗೆಗೆ ಕಾರಣ ಎನ್ನಬಹುದು. ಸದಾ ತಿರುಗಾಟದಲ್ಲೇ ಇರುವ ನನಗೆ 
ಅವರ ಷಷ್ಟ್ಯಬ್ದ ಪೂರ್ತಿ ಸಮಾರಂಭದ ಆಮಂತ್ರಣ ಸಿಗದೆ ಭಾಗವಹಿಸದೇ 
ಇರುವಂತಾದ್ದದ್ದು ವಿಷಾದವೆನಿಸಿಸುತ್ತದೆ. ಈ ಲೇಖನ ಬರೆವ ಮೂಲಕ ನಾನೂ 
ಭಾಗವಹಿಸಿದ್ದೇನೆ ಎಂಬ ಖುಷಿ ನನಗಾಗುತ್ತಿದೆ. 


No 


ಕ್ರಿಯಾಶೀಲ ಸಾಧಕರು 
೭: ಪ್ರೊ. ಅಮೃತ ಸೋಮೇಶ್ವರ 


ಇತಿಹಾಸ, ಸಂಸ್ಕೃತಿ, ಪರಂಪರೆ, ಸಾಮಾಜಿಕ ಜಾಗೃತಿ ಮೊದಲಾದ 
ವಿಚಾರಗಳಲ್ಲಿ ಸಕ್ರಿಯವಾಗಿಯೂ, ಆಳವಾದ ಕಾಳಜಿಯಿಂದಲೂ 
ತೊಡಗಿಸಿಕೊಳ್ಳುವವರು ವಿರಳ. ಏಕೆಂದರೆ ಅದು ಸುಲಭ ಸರಳ ಮಾರ್ಗವಲ್ಲ. ಅದಕ್ಕೆ 
ತೀವ್ರವಾದ ಆಸಕ್ತಿ, ಅಧ್ಯಯನ, ಪರಿಶ್ರಮ, ನಾಡು ನುಡಿಗಳ ಗಾಢ ಪ್ರೇಮ, 
ಜನಸಂಪರ್ಕ, ಸಂಘಟನ ಸಾಮರ್ಥ್ಯ, ಸಂವಹನ ಶಕ್ತಿ ಬೇಕಾಗುತ್ತದೆ. ಅಲ್ಪತೃಪ್ತರಿಗೂ, 
ಸುಲಭಜೀವಿಗಳಿಗೂ, ಐಷಾರಾಮ ಪ್ರಿಯರಿಗೂ ಅದು ದಕ್ಕುವ ದಾರಿಯಲ್ಲ. ಆದರೆ 
ಬದುಕಿನಲ್ಲಿ ಏನಾದರೂ ಸಮಾಜಕ್ಕೆ ವಿಶಿಷ್ಟ ಕೊಡುಗೆ ನೀಡತಕ್ಕವರು ಆರಿಸುವ ಮಾರ್ಗ 
ಹೆಚ್ಚಾಗಿ ದುರ್ಗಮವೂ ಕಠಿಣವೂ ಆಗಿರುತ್ತದೆ. 


ಶ್ರೀ ಎನ್‌.ಎಸ್‌. ದೇವಿಪ್ರಸಾದರು ಆರಿಸಿಕೊಂಡದ್ದು, ದುರ್ಗಮ ಪಥವನ್ನು, 
ಇದು ಸರ್ವ ಸುಸಜ್ಜಿತ ರಾಜಮಾರ್ಗವಲ್ಲ, ಕ್ರಮಿಸುತ್ತಿದ್ದಂತೆಯೇ ಹೊಸ ಹೊಸ 
ಸವಾಲುಗಳು, ಆತಂಕಗಳು, ಆಶ್ಚರ್ಯಗಳು ,ಆನಂದ ಜನಕ ಸನ್ನಿವೇಶಗಳು.ಅವರು 
ತಾನು ಮುನ್ನಡೆದುದಲ್ಲದೆ ಅನೇಕರನ್ನು ತನ್ನೊಂದಿಗೆ ನಡೆಸಿಕೊಂಡಿದ್ದಾರೆ. 


ಶ್ರೀ ದೇವಿಪ್ರಸಾದರದು ಚೇತೋಹಾರಿ ಪ್ರತಿಭೆಯ, ಬಹುಮುಖ 
ಕ್ರಿಯಾಶೀಲತೆಯ, ವರ್ಣಮಯ ವ್ಯಕ್ತಿತ್ವ, ಅವರ ಆಸಕ್ತಿಯ ಹಾಗೂ ವ್ಯವಸಾಯದ 
ಕ್ಷೇತ್ರಗಳು ಹಲವು. ಸಾಹಿತ್ಯ, ಇತಿಹಾಸ, ಕಲೆ, ಸಂಸ್ಕೃತಿ, ರಾಜಕಾರಣ, ಶಿಕ್ಷಣ, 
ಸಹಕಾರ, ನಾಟಕ, ಚಲಚ್ಚಿತ್ರ, ಪತ್ರಿಕೋದ್ಯಮ, ಸಮಾಜ ಜಾಗೃತಿ, ಸಂಘಟನೆ, ಪ್ರವಾಸ 
ಇತ್ಯಾದಿ. ಇವುಗಳಲ್ಲಿ ಹಲವು ರಂಗಗಳಲ್ಲಿ ಅವರು ತಮ್ಮ ಪ್ರಯೋಗಶೀಲತೆಯಿಂದ 
ಯಶಸ್ಸು ಗಳಿಸಿದ್ದಾರೆ. ಆದರ್ಶ ಕನಸುಗಳನ್ನು ಹೊತ್ತ ಅವರ ಉತ್ಸಾಹ ಪೂರ್ಣ 


ಸಮರಸ / ೧೪೫ 


ಮನಸ್ಸು ಉನ್ನತ ಮೌಲ್ಯಗಳಿಗಾಗಿ ತುಡಿಯುತ್ತಿರುತ್ತದೆ. ಹೊಸ ಸಾಹಸ, 
ಸಾಧನೆಗಳಿಗಾಗಿ ಹುರುಪಿನಿಂದ ಮುನ್ನುಗ್ಗುತ್ತಿರುತ್ತದೆ. 


ಸಾಂಸ್ಕೃತಿಕ ನಾಯಕತ್ವಕ್ಕೆ ಹೇಳಿಮಾಡಿಸಿದಂಥ ಪ್ರಸನ್ನ ಆಕರ್ಷಕ ವ್ಯಕ್ತಿತ್ವ 
ಅವರದು. ಸ್ನೇಹಶೀಲರಾದ ಅವರ ಮಾತು ನಯಪೂರಿತ, ಆದರೆ ಅಷ್ಟೇ ದೃಢ. ಸದಾ 
ಸಂಘಜೀವಿಯಾದ ಅವರಿಗೆ ನಮ್ಮ ಸಂಸ್ಕೃತಿ ಪರಂಪರೆಯ ಸತ್ಸಲಗಳನ್ನು ಸಮಾಜಕ್ಕೆ 
ಒದಗಿಸುವ ಹಂಬಲ. ಅದಕ್ಕಾಗಿ ಎಷ್ಟು ಪಾಡುಪಡಲಿಕ್ಕೂ, ಎಂಥ ತ್ಯಾಗಕ್ಕೂ ಸಿದ್ಧ. 
ಕಾಯಕದ ಮುಂದೆ ಶರೀರದ ಆರೋಗ್ಯವೂ ಅವರಿಗೆ ಗೌಣ. 


ಈಚೆಗೆ ನಾಡಿನೆಲ್ಲೆಲ್ಲ ಸದ್ದು ಮಾಡಿದ ಅಮರಕ್ರಾಂತಿ ಉತ್ಸಎದ 
ಅಭೂತಪೂರ್ವ ಕಲ್ಪನೆಯ ರೂವಾರಿ ದೇವಿಪ್ರಸಾದರೇ. ಹಲವು ಚರಿತ್ರಕಾರರಿಂದಲೂ, 
ಇತರರಿಂದಲೂ ಕಾಟಕಾಯಿಯೆಂದೋ, ಲೂಟಿಚೋರರ ಧಾಳಿಯೆಂದೋ ತಪ್ಪಾಗಿ 
ವ್ಯಾಖ್ಯಾನಿಸಲ್ಪಟ್ಟ ಅಮರ ಸುಳ್ಳ ಕೇಂದ್ರಿತ ೧೮೩೭ರ ಪ್ರಪ್ರಥಮ ಸ್ವಾತಂತ್ರ್ಯ ಸಮರ 
ಜನಮನದಿಂದ ಬಹುಮಟ್ಟಿಗೆ ಜಗುಳಿಯೇ ಹೋಗಿತ್ತು. ಭಾರತದ ಸುವರ್ಣ ಸ್ವಾತಂತ್ರ್ಯ 
ವರ್ಷದ ವೇಳೆ ಕರ್ನಾಟಕದ ಗತಚರಿತ್ರೆಯ ಈ ರೋಮಾಂಚಕ ಅಧ್ಯಾಯವನ್ನೇ 
ವಿಶಾಲ ಸಮಾಜಕ್ಕೆ ಮಂದಟ್ಟು ಮಾಡುವ ದೊಡ್ಡ ಕನಸನ್ನು ಕಂಡ ದೇವೀಪ್ರಸಾದರು 
ತಮ್ಮ ಅಪೂರ್ವ ಕರ್ತೃತ್ವ ಶಕ್ತಿಯಿಂದ, ತಮ್ಮ ಸಂಗಡಿಗರೊಂದಿಗೆ ಸಾಕಷ್ಟು 
ಪೂರ್ವಸಿದ್ದತೆ ಮಾಡಿಕೊಂಡು ಅಮರ ಕ್ರಾಂತಿ ಉತ್ಸವ ಜಾಥಾ ವನ್ನು ಸಂಘಟಿಸಿದ್ದು 
ಒಂದು ಸ್ಮರಣೀಯ ಚಾರಿತ್ರಿಕ ಘಟನೆಯಾಗಿ ಉಳಿಯುತ್ತದೆ. ಸಮಾಜದ ಎಲ್ಲ ಸ್ತರದ 
ವ್ಯಕ್ತಿಗಳ ಸಹಯೋಗದೊಂದಿಗೆ ದಿನಾಂಕ ೩೦.೦೩.೧೯೯೮ ರಿಂದ ೦೧.೦೪.೧೯೯೮ರ 
ವರೆಗೆ ನಡೆದ ಈ ಮಹತ್ವದ ಕಾಲ್ನಡಿಗೆಯ ಜಾಥಾದ ವಿಶೇಷ ಘೋಷ ನಾಡಿನಲ್ಲೆಲ್ಲ 
ಮಾರ್ಮೊಳಗಿತು. ಸುಳ್ಳದಲ್ಲಿ ಪ್ರಾರಂಭವಾಗಿ ಮಂಗಳೂರಲ್ಲಿ ಸಮಾರೋಪಗೊಂಡ ಈ 
ಜಾಥಾ ದಾರಿಯುದ್ದಕ್ಕೂ ಅಲ್ಲಲ್ಲಿ ತಂಗಿ, ಸಭೆ, ಬೀದಿನಾಟಕ, ಮೆರವಣಿಗೆ ಇತ್ಯಾದಿಗಳ 
ಮೂಲಕ ಊರೂರಿನ ಜನತೆಯಲ್ಲಿ ಸಂಭ್ರಮಾನಂದದೊಂದಿಗೆ ಅಮರ ಕ್ರಾಂತಿ ಕಥೆಯ 
ನೆನಪನ್ನು ಹುಟ್ಟಿಸಿದ್ದು ಮರೆಯಲಾಗದ ಅನುಭವ. 


೧೯೯೯ರಲ್ಲಿ ಪ್ರಕಟವಾದ, ದೇವಿಪ್ರಸಾದರಿಂದ ಸಂಪಾದಿತವಾದ ಅಮರ 
ಸುಳ್ಯದ ಸ್ವಾತಂತ್ರ್ಯ ಸಮರ ಎಂಬ ಕೃತಿಯಲ್ಲಿ ಅವರು ಸುಳ್ಳ ಕೇಂದ್ರಿತವಾದ ೧೮೩೭ರ 


೧೪೬/ ಸಮರಸ 


ಸ್ವಾತಂತ್ರ್ಯ ಸಮರಕ್ಕೆ ಸಂಬಂಧಪಟ್ಟ ಅನೇಕ ಅಪೂರ್ವ ದಾಖಲೆಗಳನ್ನು ಒದಗಿಸಿ 
ಅಂದಿನ ಚಾರಿತ್ರಿಕ ಘಟನಾವಳಿಗಳ ವಸ್ತುನಿಷ್ಠ ವಿವೇಚನೆಗೆ ಅನುವು ಮಾಡಿ 
ಕೊಟ್ಟಿದ್ದಾರೆ. ಈ ಕ್ರಾಂತಿಯ ಹಿನ್ನಲೆ ಮತ್ತು ಪರಿಣಾಮಗಳ ಕುರಿತು ವಿವರಗಳನ್ನು 
ನೀಡಿದ್ದಲ್ಲದೆ ಈ ಸ್ವಾತಂತ್ರ್ಯ ಸಮರವು ಕಾಟಕಾಯಿ ಆಯಿತೇಕೆ ಎಂಬುದಕ್ಕೆ 
ಕಾರಣಗಳನ್ನು ನೀಡಿದ್ದಾರೆ. ಈ ಪುಸ್ತಕದಲ್ಲಿ ಲೇಖಕರು ಪರಿಶ್ರಮ ಪೂರ್ವಕ 
ಸಂಗ್ರಹಿಸಿಕೊಟ್ಟ, ಪ್ರಿನ್ಸಿಪಲ್‌ ಕಲೆಕ್ಟರ್‌ ಎಂ. ಲೆವಿನ್‌ ದೊರೆಯ ವಿವರವಾದ ವರದಿಯು 
ಬಹಳ ಬೆಲೆಯುಳ್ಳದ್ದಾಗಿದ್ದು ಎಷ್ಟೋ ಚಾರಿತ್ರಿಕ ತಥ್ಮಾಂಶಗಳನ್ನು ಒಳಗೊಂಡಿದೆ 
ಹಾಗೆಯೇ ರಿಕ್ಟರ್‌ ಗಜೆಟಿಯರಿನ ವಿವರಗಳೂ ಮನನೀಯವಾಗಿವೆ. ಐಗೂರು 
ವೆಂಕಟಾದ್ರಿ ನಾಯಕನ ಲಾವಣಿಯು ಈ ಪುಸ್ತಕಕ್ಕೆ ಜನಪದ ಸಾಹಿತ್ಯದ ಪುಷ್ಟಿಯನ್ನು, 
ಮೆರುಗನ್ನು ನೀಡಿದೆ. ಈ ಪುಸ್ತಕದಲ್ಲಿ ಕ್ರೋಡೀಕೃತವಾದ ಐತಿಹಾಸಿಕ ವಿವರಗಳು 
ದೇವೀಪ್ರಸಾದರನ್ನು ಒಬ್ಬ ಉತ್ತಮ ಅಧ್ಯಯನಶೀಲ ಸಂಶೋಧಕನನ್ನಾಗಿ ರೂಪಿಸಿದೆ 
ಎನ್ನಬಹುದು. 


ಪ್ರೊ. ಎಂ. ಶಿವಣ್ಣ ನೆಲಮನೆ ಅವರು ೧೯೯೮ ರಲ್ಲಿ ಜರಗಿದ ಅಮರಕ್ರಾಂತಿ 
ಜಾಥಾದ ಕುರಿತಾದ ವರದಿಯೂ ಈ ಪುಸ್ತಕದ ಒಂದು ಮುಖ್ಯಭಾಗವಾಗಿದೆ. ಕಾಲ್ನಡಿಗೆ 
ಜಾಥಾದಲ್ಲಿ ಅಲ್ಲಲ್ಲಿ ಆಡಲ್ಪಟ್ಟ ಡಾ. ಬಿ. ಪ್ರಭಾಕರ ಶಿಶಿಲ ಅವರ ಅಮರಕ್ರಾಂತಿ 
ಎಂಬ ವಿನೂತನ ಬೀದಿ ನಾಟಕವೂ ಈ ಪುಸ್ತಕದಲ್ಲಿ ಸೇರ್ಪಡೆಯಾಗಿರುವುದು 
ಯುಕ್ತವಾಗಿಯೇ ಇದೆ. ಅಂತೂ ಗಾತ್ರದಲ್ಲಿ ಅಷ್ಟೇನೂ ಹಿರಿದಿಲ್ಲವಾದರೂ 
ಮೌಲ್ಯದಲ್ಲಿ ಹಿರಿದಾದ ಈ ಪುಸ್ತಕವನ್ನು ಸುಯೋಗ್ಯವಾಗಿ ಸಂಪಾದಿಸಿದ 
ದೇವೀಪ್ರಸಾದರು ಅಭಿನಂದನೆಗೆ ಅರ್ಹರು. 


ಇವರ ಸಮರ್ಥ ಸಂಪಾದನೆಯ ಇನ್ನೊಂದು ಪುಸ್ತಕ ಕೊಡಗಿನಲ್ಲಿ ಭಾಷಾ 
ಸಂಸ್ಕೃತಿ ಸಾಮರಸ್ಕ ಕೂಡಾ ಇವರ ಭಾಷಿಕ, ಸಾಹಿತ್ಯಕ, ಸಾಂಸ್ಕೃತಿಕ ಕಾಳಜಿಯನ್ನು 
ಶ್ರುತಪಡಿಸುತ್ತದೆ. ಕೊಡಗು ಪರಿಸರದ ಭಾಷಿಕ, ಸಾಂಸ್ಕೃತಿಕ ವೈಶಿಷ್ಟ್ಯಗಳ ಹಾಗೂ ವಿವಿಧ 
ಭಾಷೆಗಳ ಕೊಡು ಕೊಳ್ಳುಗಳ ಅಧ್ಯಯನದ ಕುರಿತು ಹಲವರು ವಿದ್ವಾಂಸರ ಅಧ್ಯಯನ 
ಪೂರ್ಣ, ಉಪಯುಕ್ತ ಲೇಖನಗಳನ್ನು ಇಲ್ಲಿ ಕಲೆಹಾಕಲಾಗಿದೆ. ಅಮರಕ್ರಾಂತಿ ಉತ್ಸವದ 
ಒಂದು ಸಿಂಹಾವಲೋಕನವೂ ಈ ಪುಸ್ತಕದ ಅನುಬಂಧದಲ್ಲಿದೆ. 


ಸಮರಸ / ೧೪೭ 


ಮೇಲಿನ ಎರಡು ಗ್ರಂಥಗಳಿಂದ ಶ್ರೀ ದೇವೀಪ್ರಸಾದರ ಆಸಕ್ತಿಯ ಹಾಗೂ 
ಕ್ರಿಯಾಶೀಲತೆಯ ತುಡಿತ ಸುವ್ಯಕ್ತವಾಗುತ್ತದೆ. 


ಇವರ ಕಲಾಪೋಷಣೆಯ ದೃಷ್ಟಿ ಕಲೆಯನ್ನು ಮಾತ್ರವಲ್ಲದೆ ಕಲಾವಿದನ 
ಯೋಗಕ್ಷೇಮವನ್ನು ಒಳಗೊಳ್ಳುತ್ತದೆ. ಇವರ ಎಲ್ಲ ವ್ಯವಹಾರಗಳಲ್ಲೂ ಈ ಮಾನವ 
ಪ್ರೇಮ ಗಮನೀಯವಾಗುತ್ತದೆ. ವಿವಿಧ ಕಲಾರಂಗ, ವಿದ್ಧ ಪ್ರಸಾರ. ಸಹಕಾರ ಕ್ಷೇತ್ರ 
ಇತ್ಕಾದಿ ಹಲವು ಕ್ಲೇತ್ರಗಳಲ್ಲಿ ಇವರು ಕೈಕೊಂಡ ಪ್ರಯೋಗಗಳು ಹಾಗೂ 
ಸುಧಾರಣೆಗಳ ಬಗೆಗೆ ಪ್ರತ್ಕೇಕ ಸಮೀಕ್ಸೆಯೇ ಅಗತ್ಯ; ಇಲ್ಲಿ ಆ ವಿವರಕ್ಕೆ ನಾನು 
ಹೋಗುವುದಿಲ್ಲ. 


ಶ್ರೀ ದೇವೀಪ್ರಸಾದರ ಮಾರ್ಗದರ್ಶನ ಹಾಗೂ ನೇತೃತ್ವವು ಇನ್ನೂ 
ಸುದೀರ್ಥಕಾಲ ಸುತ್ತಲಿನ ಪರಿಸರದ ಜನತೆಗೆ ಒದಗಲೆಂದೂ, ಶ್ರೀಯುತರು ಹೊತ್ತ 
ಹಿರಿಯ ಕನಸುಗಳು ತೊಡಗಿದ ಕಾರ್ಯಯೋಜನೆಗಳು ಮುಂದಿನ ದಿನಗಳಲ್ಲಿ 
ಅರ್ಥ ಪೂರ್ಣವಾಗಿ ಕಾರ್ಯಗತವಾಗಲಿ ಎಂದೂ ಅವರ ಅರುವತ್ತರ ಈ 

ಪರ್ವಕಾಲದಲ್ಲಿ ಹಾರೈಸುತ್ತೇನೆ. 
ಸ 


ಸಾಂಸ್ಕೃತಿಕ ಸ್ಪಂದನಶೀಲ 


೬ ಡಾ. ಎಂ. ಪ್ರಭಾಕರ ಜೋಶಿ 


ಮಿತ್ರರಾದ ದೇವಿಪ್ರಸಾದರ ಸಾಂಸ್ಕೃತಿಕ ಸ್ಪಂದನಶೀಲತೆ, ಅಸಾಧಾರಣವಾದುದು. 
ಹತ್ತಾರು ಕನಸುಗಳನ್ನು ಹೊತ್ತು, ತನ್ನದೇ ಆದ ರೀತಿಯಿಂದ ಆವುಗಳ ಸಾಕಾರಕ್ಕೆ 
ಹೆಣಗಾಡುತ್ತ, ಕೆಲಸಮಾಡುತ್ತ, ಮಾಡಿಸುತ್ತಾ ಓಡಾಡುತ್ತ ಇರುವ ದೇವಿಪ್ರಸಾದ್‌, 
ಓರ್ವ ಪ್ರೇರಕ ವ್ಯಕ್ತಿ. ಬೇರೆಯವರು ಮಾಡುತ್ತಿರುವ ಕೆಲಸಗಳನ್ನು ಪ್ರೀತಿಯಿಂದ 
ಗಮನಿಸುತ್ತ, ಅದಕ್ಕೆ ತನ್ನಿಂದಾಗುವ ಪ್ರೋತ್ಸಾಹ, ಮೆಚ್ಚುಗೆ, ಭಾಗವಹಿಸುವಿಕೆಗಳನ್ನು 
ನೀಡುವ ಶ್ಲಾಘ್ಶ ವ್ಯಕ್ತಿತ್ವವುಳ್ಳವರು. ಸಹಜ ಸ್ನೇಹಶೀಲರು. 


ಸಿನಿಮಾ, ನಾಟಕ, ಸಾಹಿತ್ಯ, ಯಕ್ಷಗಾನ, ಶಿಕ್ಷಣ-ಹೀಗೆ ಸಂಸ್ಕೃತಿಯ ವಿವಿಧ 
ರಂಗಗಳ ಆಸಕ್ತಿ ಇವರದು. ಈ ರಂಗಗಳಲ್ಲಿ ತಾನೂ ಕ್ರಿಯಾಶೀಲನಾಗುತ್ತ, 
ಆಗುತ್ತಿರುವ ಕೆಲಸಗಳನ್ನು ಗಮನಿಸುತ್ತ ಇರುವವರವರು. ಒಳ್ಳೆಯ ಕೆಲಸಗಳನ್ನೆಲ್ಲ 
ಯಥಾ ಸಂದರ್ಭ ಗುರುತಿಸಿ ನೆನಪಿಟ್ಟು ಮೆಚ್ಚು ನುಡಿ ಆಡುವವರು. ಹಲವೇಕೆ, ಒಂದೇ 
ಸಾಕು -ಎಂಬಂತೆ, ತಾನು ನಿರ್ಮಿಸಿದ ಮೂರು ದಾರಿಗಳು ಚಿತ್ರಕ್ಕೆ, ದೊಡ್ಡ 
ಮನ್ನಣೆಯನ್ನು ಪಡೆದು ಸಾರ್ಥಕ್ಕಗಳಿಸಿದರು . ಬದುಕಿನಲ್ಲೂ ಖಾಸಗಿ, ಸಾಮಾಜಿಕ, 
ಮತ್ತು ಸಾಂಸ್ಕೃತಿಕವೆಂಬ ಮೂರುದಾರಿಗಳನ್ನು ಸರಿದೂಗಿಸಿದವರು. 

ಸಂಪಾಜೆಯ ರಂಗಮಂಟಪ ನಿರ್ಮಾಣ, ನಾಟಕ ನಿರ್ದೇಶನ ಜೊತೆಗೆ 


ಗೌಡಭಾಷೆಯಲ್ಲಿ ರಚಿಸಿದ 'ಹೇಂಗಿತ್ತ್‌ ಹೇಂಗಾತ್‌' ನಾಟಕ ರಚನೆ - ದೇವಿಪ್ರಸಾದರ 
ಸಕ್ರಿಯ ಆಸಕ್ತಿಯ ಮಗದೊಂದು ಮಗ್ಗುಲು. 


ಸಮರಸ / ೧೪೯ 


ಯಕ್ಷಗಾನದಲ್ಲೂ ಪ್ರಸಾದರದು ದೀರ್ಫುಕಾಲದ ಆಸಕ್ತಿ. ಆಟ, 
ತಾಳಮದ್ದಳೆಗಳಿಗೆ ಇವರೊಬ್ಬ ಒಳ್ಳೆಯ ಪ್ರೇಕ್ಷಕ, ಸೂಕ್ಷ್ಮ ಸಂವೇದನಶೀಲ 
ವಿಮರ್ಶಕ, ಅಂತೆಯೆ, ಪ್ರೋತ್ಸಾಹಕ. ಕಂಡ ಪ್ರದರ್ಶನ, ಓದಿದ ಕೃತಿಗಳನ್ನು 
ಇತರರೊಂದಿಗೆ ಆಡಿ ಹಂಚಿಕೊಳ್ಳುವ ಸಹೃದಯಿ. 


ಕೊಡಗಿನ ಇತಿಹಾಸ. ಅಮರಸುಳ್ಳದ ಕಲ್ಮಾಣಪ್ಪನ ಸ್ವಾತಂತ್ರ್ಯ ಹೋರಾಟ 
ಈಗಿನ ಇವರ ವಿಶೇಷ ಆಸಕ್ತಿಯ ವಿಷಯಗಳು . ಇವುಗಳ ಬಗೆಗೆ ಬಹುಕಾಲದಿಂದ 
ಅಧ್ಯಯನ ನಡೆಸಿ ಬರಹಗಳನ್ನು ಬರೆದು, ಜಾಥ ಸಂಘಟಿಸಿ ಪ್ರಜ್ಞೆಯನ್ನು 
ನಿರ್ಮಿಸುವಲ್ಲಿ ಮಹತ್ವದ ಕೆಲಸವನ್ನು ಗೈದಿರುವ ಇವರ ಈ ವಿಭಾಗದ ಕಾರ್ಕಗಳು 
ವಿಶೇಷ ಮನ್ನಣೆಗೆ ಅರ್ಹವಾಗಿವೆ. 


ನಾಲ್ಕಾರು ಆಸಕ್ತಿಗಳನ್ನು ಹಚ್ಚಿಕೊಂಡು ಆದರಲ್ಲಿ ಆನಂದವನ್ನು ಕಂಡು, 
ನೀಡಿದ ಅರವತ್ತರ ದೇವಿಪ್ರಸಾದರು ಇನ್ನು ಬಹುಕಾಲ ನಮ್ಮ ಸಾಂಸ್ಕೃತಿಕ ರಂಗದಲ್ಲಿ 
ಕ್ರೀಯಾಶೀಲರಾಗಿರುವರೆಂದು ನಿರೀಕ್ಷೆ, ಹಾರೈಕೆ. 


ಸೃಜನಶೀಲ ವ್ಯಕ್ತಿತ್ವ 
೯ ಬಾಚರಣಿಯಂಡ ಅಪ್ಪಣ್ಣ 


ಸ್ಹಳೀಯ ಪತ್ರಿಕೆಗಳಲ್ಲಿ ದೇವಿಪ್ರಸಾದರ ಹೆಸರು ಓದುತ್ತಿದ್ದೆ. ನೆನಪಿನ 
ಅಲೆಗಳೊಡನೆ ಅದು ಲೀನವಾಗಿ ಮರೆಯಾಗುತ್ತಿತ್ತು. ಅದರೊಡನೆ ಸಂಪಾಜೆಯ ಒಂದು 
ಪ್ರಮುಖ ಘಟನೆ ಪದೇ ಪದೇ ಮರುಕಳಿಸುತ್ತಿತ್ತು. ಅದೇನೆಂದರೆ ೧೯೫೭ನೇ ಇಸವಿ 
ಸೆಪ್ಟಂಬರ್‌ ತಿಂಗಳಲ್ಲಿ ಭೂದಾನ ಯಜ್ಞದ ಜನಕ ಸಂತ ವಿನೋಬಾ ಭಾವೆ 
ದಕ್ಷಿಣಕನ್ನಡ ಜಿಲ್ಲೆಯಿಂದ ಕೊಡಗು ಜಿಲ್ಲೆಗೆ ಕಾಲಿಡುವ ಸನ್ನಿವೇಶ ಸಂತ 
ವಿನೋಬಾರೊಡನೆ ನಾನೂ ಒಬ್ಬ ಸರ್ವೋದಯ ಕಾರ್ಯಕರ್ತನಾಗಿ ಸುತ್ತುತ್ತಿದ್ದ ಕಾಲ. 
ವಿನೋಬಾರು ಕೊಡಗಿನ ಬಗ್ಗೆ ಸಾಕಷ್ಟು ಅರಿತಿದ್ದರು. ಕೊಡಗಿಗೆ ಕಾಲಿಡುವ ಒಂದು 
ದಿವಸದ ಹಿಂದಿನ ಪ್ರಾರ್ಥನಾ ಸಭೆಯಲ್ಲಿ "ಕೊಡಗಿನಲ್ಲಿ ಭೂದಾನ ಕ್ರಾಂತಿ ನಡೆದು 
ದಾಖಲೆಯಾಗುವ ಲಕ್ಷಣವಿದೆ. ಕೊಡಗಿನ ಗಡಿಯಲ್ಲಿ ದಾನಿಯೊಬ್ಬರು ಭೂದಾನ 
ಪತ್ರದೊಡನೆ ನಮ್ಮನ್ನು ಸ್ವಾಗತಿಸಲಿದ್ದಾರೆ" ಎಂದು ಘೋಷಿಸಿದರು. 

ಮರುದಿನ ಕೊಡಗಿಗೆ ಸರ್ವೋದಯ ನಾಯಕರು ಕಾಲಿಡುತ್ತಿದ್ದಂತೆ 
ವಿನೋಬಾರನ್ನು ಸ್ವಾಗತಿಸಲು ಸಂಪಾಜೆ ಸಣ್ಣಯ್ಯ ಪಟೇಲರು ನಿಂತಿದ್ದರು. ಆ ದಿನ 
ಸಂಜೆಯ ಸಭೆಯಲ್ಲಿ ಕೊಡಗಿನ ಪ್ರಪ್ರಥಮ ಭೂದಾನ ಪತ್ರ ವಿನೋಬಾರಿಗೆ 
ಒಪ್ಪಿಸಲಾಯ್ತು. ಐದು ಎಕ್ರೆ ಉತ್ತಮ ಜಮೀನು ಭೂದಾನವಾಗಿ ದೊರಕಿತು.. ಇದು 
ಪ್ರಪ್ರಥಮ ಭೂದಾನವೆಂಬ ನೆನಪಿದೆ. [ಇದು ಏಕೈಕ ಭೂದಾನವೇ ಅಥವಾ ಇನ್ನು 
ಇಂತಹ ಭೂದಾನಪತ್ರ ಬಂದಿತ್ತೇ ಎಂಬ ನೆನಪಿಲ್ಲ] ಆ ಸಭೆಯಲ್ಲಿ ವಿನೋಬಾರವರು 
"ಆಂಧ್ರದ ಪೋಚಂಪಲ್ಲಿಯ ರಾಮರೆಡ್ಡಿ ಮೊದಲನೇ ಭೂದಾನಿಯಾದರೆ - ಪುಟ್ಟ ಜಿಲ್ಲೆ 
ಕೊಡಗಿನಲ್ಲಿ ಸಣ್ಣಯ್ಮ ಪಟೇಲರು ಭೂದಾನಕ್ಕೆ ನಾಂದಿ ಹಾಡಿದ್ದಾರೆ" ಎಂದು ಸಾರಿದರು. 


ಸಮರಸ / ೧೫೧ 


ಇತ್ತೀಚೆಗೆ ಶ್ರೀ ಎನ್‌. ಎಸ್‌. ದೇವಿಪ್ರಸಾದರ ವೈವಿಧ್ಯಮಯ ವ್ಯಕ್ತಿತ್ವದ 


ಪರಿಚಯವಾದಂತೆ, ಶ್ರೀಯುತರು ಭೂದಾನಿ ದಿ! ಸಣ್ಣಯ್ಯ ಪಟೇಲರ ಪುತ್ರರೆಂದು 
ಅರಿತೊಡನೆ ಅತೀವ ಸಂತಸವಾಯ್ತು. 


ಶ್ರೀ ದೇವಿಪ್ರಸಾದರು ಉತ್ತಮ ಸಾಹಿತ್ಯ, ರಂಗಭೂಮಿ ಕಲಾವಿದ, ಚಲನಚಿತ್ರ 
ನಿರ್ದೇಶಕ, ನಿರ್ಮಾಪಕ, ನಟ, ಇತಿಹಾಸ ಸಂಶೋಧಕ, ಅತ್ಯುತ್ತಮ ಸಂಘಟಕ, 
ಉತ್ತಮ ವಾಗ್ಮಿ, ಯಕ್ಷಗಾನ ಕಲಾವಿದ, ಬಯಲಾಟದಲ್ಲಿ ಆಸಕ್ತಿಯುಳ್ಳವ, ಒಳ್ಳೆಯ 
ಸಮಾಜ ಸೇವಕ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಅನುಭವದಲ್ಲಿ 
ಪಕ್ವಗೊಂಡವರು, ತಂದೆಯಂತೆ ದಾನಿ, ಅನೇಕ ಹೊರ ರಾಷ್ಟ್ರಗಳಲ್ಲಿ ಪ್ರವಾಸ ಕೈಗೊಂಡ 
ಜ್ಞಾನಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಆದರ್ಶ ರೈತ, ಸರಳ ಜೀವಿ ಕೂಡ. 
ಪತಿಗೊಪ್ಪುವ ಗುಣವಂತೆ ಪತ್ನಿ. ಈ ದಂಪತಿಗಳ ಅತಿಥಿ ಸತ್ಕಾರವನ್ನು 
ಅನುಭವಿಸುವುದೊಂದು ಆನಂದವೀಯುವ ಸನ್ನಿವೇಶ. 


ಶ್ರೀ ದೇವಿಪ್ರಸಾದರು ಕೊಡಗಿನ ಇತಿಹಾಸವನ್ನು ಅಂಕಿ ಅಂಶ 
ಆಧಾರಗಳೊಂದಿಗೆ ಸಂಶೋಧಿಸಿ ಬರೆದ "ಅಮರ ಸುಳ್ಕದ ಸ್ವಾತಂತ್ರ್ಯ ಸಮರ" 
ಅತ್ಯುತ್ತಮ ಇತಿಹಾಸ ಗ್ರಂಥ. ೧೯೯೮ರಲ್ಲಿ ಇವರ ನೇತೃತ್ವದಲ್ಲಿ ಸಂಪಾಜೆಯಿಂದ 
ಮಂಗಳೂರಿನ ತನಕ ಕೈಗೊಂಡ ಜಾಥಾ ಐತಿಹಾಸಿಕ ಮಹತ್ವದಿಂದ ಕೂಡಿದೆ. 
ಕೊಡಗಿನಲ್ಲಿ ' ಕೊಡಗು ಪ್ರಜಾವೇದಿಕೆ' ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದರು. 
ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಡನೆ ೨೦೦೧ನೇ 
ಇಸವಿಯಲ್ಲಿ ಸಂಪಾಜೆಯಲ್ಲಿ "ಕೊಡಗಿನಲ್ಲಿ ಭಾಷಾ ಸಾಂಸ್ಕೃತಿಕ ಸಾಮರಸ್ಕ” ಎಂಬ 
ವಿಚಾರ ಗೋಷ್ಠಿ ಏರ್ಪಡಿಸಿ, ವಿವಿಧ ಭಾಷಾತಜ್ಞರು ಪ್ರಬಂಧಗಳನ್ನು ಮಂಡಿಸಲು 
ಏರ್ಪಾಡು ಮಾಡಿದರು. ತಜ್ಞರು ಮಂಡಿಸಿದ ಪ್ರಬಂಧಗಳನ್ನು ಒಟ್ಟುಗೂಡಿಸಿ, ತಮ್ಮ 
ಸಂಪಾದಕತ್ವದಲ್ಲಿ ಕೃತಿಯೊಂದನ್ನು ಪ್ರಕಟಿಸಿದರು. 

ಹೀಗೆ ನಾನಾ ಸಾಹಿತ್ಯ ಪ್ರಕಾರಗಳಲ್ಲಿ ಪಳಗಿದ ಸೃಜನಶೀಲ ಸಾಹಿತಿ 
ದೇವಿಪ್ರಸಾದರ ವಿವಿಧ ಕ್ಷೇತ್ರಗಳಲ್ಲಿನ ಸೇವೆ ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಸದಾ 

ಲಭ್ಯವಾಗುವಂತೆ ಭುವನೇಶ್ವರಿ ಹರಸಿ ಕೃಪೆ ತೋರಲಿ. 
ತಡ 


ಸೋಲರಿಯದ ಸಾಧಕ 


೪೪ ಬಿ.ಆರ್‌. ಜೋಯಪ್ಪ 


ಎಲ್ಲರೂ ಬದುಕಿನ ಬೇಸಾಯ ಮಾಡಿದವರೇ. ಆದರೆ ಆ ಬೇಸಾಯಕ್ಕಾಗಿ 
ಗಟ್ಟಿಕಾಳನ್ನೆ ಬೆಳೆದವರು ಎಷ್ಟು ಮಂದಿ? ಹುಟ್ಟಿದ್ದೆವಲ್ಲಾ ಎಂದು ಬದುಕು 
ಸವೆಸಿದವರೇ ಹೆಚ್ಚು. ಅರ್ಥವಿಲ್ಲದೇ ವ್ಯರ್ಥವಾಗಿ ಕಳೆದುಹೋದವರೇ ಬಹುಮಂದಿ. 
ಅಯ್ಕೋ ಇದೊಂದು ಬದುಕು ಬೇಕಿತ್ತಾ ಎಂದು ಸ್ವವಿಮರ್ಶೆ ಮಾಡಿಕೊಳ್ಳುವ 
ಮಂದಿಯ ನಡುವೆ ಬದುಕು ಎಂದರೆ ಇದು ಎಂದು ತೋರಿಸಿಕೊಟ್ಟ ಬಹು 
ಮಂದಿಯೂ ಇದ್ದಾರೆ. ಅಂಥವರಲ್ಲಿ ಶ್ರೀ. ಎನ್‌.ಎಸ್‌. ದೇವಿಪ್ರಸಾದರೂ ಒಬ್ಬರು. 

ಒಂದೆಡೆ ಸಂಸಾರ ಬೇಸಾಯ. ಇನ್ನೊಂದೆಡೆ ಸಮಾಜ, ಸಾಹಿತ್ಯ, ಕಲೆ, 
ಶಿಕ್ಷಣ, ಹೋರಾಟ. ಸಂಪಾಜೆಯ ದೇವಿಪ್ರಸಾದ ಸಣ್ಣಯ್ಯ ಪೂವಮ್ಮರಿಗೆ 
ದೊರೆತ ಪ್ರಸಾದವೇ ಸರಿ. ತಂದೆಯ ಧಾರಾಳತನ ಮಗನಿಗೆ ಬಳುವಳಿ. ನಂಜಯ್ಮನ 
ಮನೆಯ ಸಣ್ಣಯ್ಕನವರು ಬಲು ದೊಡ್ಡ ಹೆಸರು. ಸಮಾಜ ಸೇವೆಗಾಗಿ ಪಟೇಲ್‌ 
ಸಣ್ಣಯ್ಯನವರಿಗೆ ವೃದ್ಧಾಪ್ಯದಲ್ಲಿ ರಾಜ್ಯ ಪ್ರಶಸ್ತಿ ಲಭಿಸಿತ್ತು. ಆ ಮೂಲಕ ತನ್ನ 
ಮನೆತನಕ್ಕೆ ಖ್ಯಾತಿಯನ್ನು ತಂದಿತ್ತರು. ಇವರ ಮಗ ದೇವಿಪ್ರಸಾದರು ತಂದೆಯ ದಾರಿ 
ತುಳಿದರು. ಚಿತ್ರರಂಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪ್ರಸಾದರು ತಮ್ಮ ಕೊರಳಲ್ಲಿ 
ಧರಿಸಿದರು. ನೂಲಿನಂತೆ ಸೀರೆ ಎನ್ನುವಂತೆ ತಂದೆಯಂತೆ ಮಗನಾಗಿ ಆದರ್ಶರಾಗಿರುವ 
ಪ್ರಸಾದರಿಗೆ ಶುಭಾಶಯಗಳು. 


ಅಂದು ಎಂದರೆ ೧೯೪೨. ದೇಶ ಪರದಾಸ್ಕದಲ್ಲಿದ್ದ ಕಾಲ. ಬ್ರಿಟೀಷರೆ ಭಾರತ 
ಬಿಟ್ಟು ತೊಲಗಿ ಚಳವಳಿ ನಡೆಯುತ್ತಿತ್ತು. ೧೯೪೨ ರ ಏಪ್ರಿಲ್‌ ೨೭ರಂದು ನಂಜಯ್ಮನ 


ಸಮರಸ / ೧೫೩ 


ಮನೆತನಕ್ಕೊಂದು ಶುಭಗಳಿಗೆ. ಸುತ್ತೆಲ್ಲಾ ಒಸಗೆ ವಾರ್ತೆ. ಗಂಡು ಮಗುವಿನ ಜನನ. 
ಆ ಮಗುವೇ ದೇವಿಪ್ರಸಾದ. ಬದುಕಿನ ಪರಿಸರವೇ ಪ್ರಸಾದರನ್ನು ಸಮಾಜ ಸೇವೆಗೆ 
ಸೆಳೆದುಕೊಂಡಿರಬೇಕು. 

ರೈತ ಕುಟುಂಬದ ದೇವಿಪ್ರಸಾದರ ಕೈಯ್ಯಲ್ಲಿರಬೇಕಾದುದು ಹಾರೆ, ಗುದ್ದಲಿ, 
ಕತ್ತಿ, ಬುಟ್ಟಿ ಇತ್ಯಾದಿ. ಆದರೆ ಇವರ ಕೈಯಲ್ಲಿ ಈ ಎಲ್ಲಾ ವಸ್ತುಗಳೊಡನೆ 
ಲೇಖನಿಯೂ ಸೇರಿಕೊಂಡದ್ದು ಕನ್ನಡಿಗರ ಸೌಭಾಗ್ಯ. ಬಿ.ಎ.ಪದವಿಯಲ್ಲದೆ 
ಪತ್ರಿಕೋದ್ಯಮದಲ್ಲಿ ಡಿಪ್ಲೋಮಾ ಪದವಿ ಪಡೆದು ಪ್ರಸಾದರು ಮಿಶ್ರ ಬೇಸಾಯಕ್ಕೆ 
ತೊಡಗಿಸಿಕೊಂಡರು. ತೆಂಗು ಕೌಂಗಿನೊಡನೆ ಕೃತಿ ರಚನೆಗೂ ತೊಡಗಿದರು. 
ಬೀಚಿಯವರ ಪ್ರಕಾರ ಥ್ಯಾಂಕ್‌ ಲೆಸ್‌ ಜಾಬ್‌ ಅಲ್ಲ, ಅದು ಥ್ಕಾಂಕ್‌ಫುಲ್‌ ಜಾಬ್‌ 
ಎಂದು ಇಂದು ಬದಲಾಯಿಸಿಕೊಳ್ಳೋಣ. 

ಕೆಲವರು ಗಳಿಕೆಯೊಂದೆ. ಬಳಕೆ ಅತ್ಯಲ್ಪ. ಆದರೆ ಇವರದ್ದು ತದ್ವಿರುದ್ಧ. ಗಳಿಸು 
ಮತ್ತು ಬಳಸು ತತ್ವದವರು. ಸಾಹಿತ್ಯಕ ಚಟುವಟಿಕೆ ಆ ಸುತ್ತಲಿನಲ್ಲಿ ನಡೆಯಿತೆಂದರೆ 
ಆಯ್ದ ಹಲವು ಮಂದಿಗೆ ಭೋಜನದ ವ್ಯವಸ್ಥೆ ತಮ್ಮ ಮನೆಯಲ್ಲಿ. ಇದು ನಾನು 
ಕಂಡುಂಡ ಸತ್ಯ. ಒಮ್ಮೆ ಕೊಡಗು ಕಲಾವಿದರ ಮತ್ತು ಲೇಖಕರ ಬಳಗದವರು 
ಸಂಪಾಜೆ ಪ.ಪೂ.ವಿದ್ಕಾಲಯದಲ್ಲಿ ಸಾಹಿತ್ಯ ಗೋಷ್ಠಿಯೊಂದನ್ನು ಏರ್ಪಡಿಸಿದ್ದರು. 
ಅದರಲ್ಲಿ ನಾನೂ ಪ್ರಬಂಧ ಮಂಡನೆ ಮಾಡಿದ್ದೆ. ಗೋಷ್ಠಿಯ ನಂತರ ನಮೆಲ್ಲರನ್ನೂ 
ತಮ್ಮ ಮನೆಗೆ ಕರೆದೊಯ್ದರು. ಗೋಷ್ಠಿಯಲ್ಲಿ ಆರಂಭ ಗೊಂಡ ಸಾಹಿತ್ಯದ ಚರ್ಚೆ 
ಊಟದ ನಡುವೆಯೂ ಮುಂದುವರೆದಿತ್ತು. ನೀವೇನಾದರೂ ಒಂದೈದು ನಿಮಿಷ 
ಅವರೊಡನೆ ಇದ್ದಿರೆಂದಾದರೆ ಅಲ್ಲಿ ಶಿಕ್ಷಣದ ಬಗ್ಗೆಯೋ, ಸಾಹಿತ್ಯದ ಬಗ್ಗೆಯೋ 
ಮಾತು ತೆಗೆಯದೆ ಇರುವುದಿಲ್ಲ. ಅಂತಹ ಆದಮ್ಮ ತುಡಿತದ ವ್ಯಕ್ತಿ ಅವರು. 

ಭಾರತದಲ್ಲಿ ಬೇಸಾಯಯೆಂದರೆ ನೀ ಸಾಯ ಎಂಬ ಸ್ಥಿತಿ. ಅಂತಹ 
ಸ್ಹಿತಿಯಲ್ಲಿಯೂ ಬೇಸಾಯವನ್ನು ಬಿಡದೆ ಇತ್ತ ಸಾಹಿತ್ಯ ಪರ ಚಟುವಟಿಕೆಯನ್ನೂ 
ಬಿಡದೆ ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿ ನಮ್ಮ ನಡುವಿರುವ ಪ್ರಸಾದರದು ಅದ್ವಿತೀಯ 
ದುಡಿಮೆ. ಅವರಿಗೆ ಬಿಡುವು ಎಂದರೆ ಕೆಲಸದ ಬದಲಾವಣೆ. 

'ಮೂರು ದಾರಿಗಳು' ಚಲನಚಿತ್ರದ ನಿರ್ಮಾಣಕ್ಕೆ ಕೈ ಹಾಕಿದರು. ಅದಕ್ಕೆ ರಾಷ್ಟ್ರ 


೧೫೪ / ಸಮರಸ 
ಪ್ರಶಸ್ತಿಯ ಗೌರವ ಸಂದಿತು. ಅಲ್ಲದೆ ಐದು ರಾಜ್ಯ ಪ್ರಶಸ್ತಿಯನ್ನೂ ತಂದುಕೊಟ್ಟಿತು. 
ಅಪಹರಣ ಟೆಲಿಫಿಲಂ ನಿರ್ಮಾಣ ಮತ್ತು ನಿರ್ದೇಶನದ ಕಾರ್ಕ ನಿರ್ವಹಿಸಿದ ಅವರು 
ಗುಡ್ಡದ ಭೂತ ಟಿ.ವಿ. ಧಾರಾವಾಹಿಯಲ್ಲಿ ನಟಿಸಿ ತಮ್ಮ ಪ್ರತಿಭೆಯನ್ನು ಮೆರೆದವರು. 
ತಮ್ಮ ಯೋಚನೆಗೆ ತಕ್ಕಂತೆ 'ಸಂಪಾಜೆ ಕಾಲೇಜಿನಲ್ಲಿ ರಂಗಮಂಟಪ ನಿರ್ಮಿಸಿದ್ದಲ್ಲದೆ 
ಶಿರಾಡಿ ಭೂತ ನಾಟಕವನ್ನೂ ರಚಿಸಿ ನಿರ್ದೇಶಿಸಿದ ಖ್ಯಾತಿ ಇವರದು. ಅರೆ ಭಾಷೆಯಲ್ಲಿ 
'ಹಂಗಿತ್ತ್‌ ಹೇಂಗಾತ್‌ 'ನಾಟಕ ರಚನೆಯನ್ನೂ ಮಾಡಿದ್ದಾರೆ. ಅಮರ ಸುಳ್ಮದ 
ಸ್ವಾತಂತ್ರ್ಯ ಸಮರ ಎಂಬುದು ಇವರ ಐತಿಹಾಸಿಕ ಸಂಶೋಧನಾತ್ಮಕ ಕೃತಿ. 


೧೯೯೨ ರಲ್ಲಿ ಕೊಡಗಿನಲ್ಲಿ ಕೆಲವರು ಪ್ರತೇಕ ರಾಜ್ಯವಾಗಬೇಕೆಂಬ ಕೂಗನ್ನು 
ಎಬ್ಬಿಸಿದರು. ಇದರ ವಿರುದ್ಧವಾಗಿ ಪ್ರಸಾದರು ತಮ್ಮ ಸಮಾನ ಮನಸ್ಕರೊಡಗೂಡಿ 
ಪ್ರಜಾವೇದಿಕೆಯನ್ನು ಹುಟ್ಟು ಹಾಕಿದರು. ಕೊಡಗು ಪ್ರತ್ಕೇಕ ವಾಗಲೇ ಕೂಡದೆಂದು 
ಸಾರ್ವಜನಿಕವಾಗಿ ಕೂಗಿದರು. ೧೯೯೮ರಲ್ಲಿ ಅಮರ ಕ್ರಾಂತಿ ಉತ್ಸವ ಸಮಿತಿಯನ್ನು 
ರಚಿಸಿ ಸುಳ್ಯದಿಂದ ಮಂಗಳೂರುವರೆಗೆ ಕಾಲ್ನಡಿ ಗೆ ಜಾಥಾವನ್ನು ಏರ್ಪಡಿಸಿದರು. 
೧೮೩೭ರಲ್ಲಿ ಕಲ್ಮಾಣಪ್ಪನ ನಾಯಕತ್ವದ ಸ್ವಾತಂತ್ರ್ಯ ಹೋರಾಟದ ನೆನಪನ್ನು ಈ 
ಸಂಘಟನೆ ನೆನಪು ಮಾಡಿಕೊಟ್ಟಿತು. ದೇವಿಪ್ರಸಾದರು ರಾಜಕೀಯ ಸೋಂಕಿಗೆ 
ಒಳಗಾದವರು. ಆದರೆ ಆ ರಾಜಕೀಯದ ದೋಂಬರಾಟವನ್ನು ಸೂಕ್ಷ್ಮವಾಗಿ 
ಗಮನಿಸಿದ ಶ್ರೀಯುತರು ಆ ಸೋಂಕಿನಿಂದ ಹೊರಬಂದು ಕ್ಷೇಮಿಯಾದರು. 


ಕೋಶ ಓದಬೇಕು ದೇಶ ಸುತ್ತಬೇಕು ಎಂಬ ಮಾತಿಗೆ ಮಾನ್ಕತೆ ಕೊಟ್ಟು 
ಪ್ರಸಾದರು ೧೯೭೯ರಲ್ಲಿ ಜಪಾನಿನ ನೆಲವನ್ನು, ೧೯೮೬ರಲ್ಲಿ ಅಮೇರಿಕಾದ 
ಭೂಮಿಯನ್ನು ಸ್ಪರ್ಶಿಸಿದರು. 

ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂಬ ಮಾತೊಂದಿದೆ. ಆದರೆ ಪ್ರಸಾದರಿಗೆ 
ಈ ಮಾತು ಅನ್ವಯ ಆಗುವುದಿಲ್ಲ. ಊರಿಗೆ ಉಪಕಾರಿ ಹೇಗೋ ಹಾಗೇ ಮನೆಗೆ 
ಪ್ರೀತಿಯ ಅಪ್ಪ. ಮಮತೆಯ ಮಡದಿ ಶ್ರೀಮತಿ ಇಂದಿರಾ. ಪತಿಯ ಪ್ರತಿ ಕೆಲಸದಲ್ಲೂ 
ಪ್ರೋತ್ಸಾಹ ನೀಡುವಾಕೆ. ಮಕ್ಕಳು ಸಹನಾ, ಪ್ರಜ್ಞಾ ಮತ್ತು ದೇವಿಚರಣ್‌ ಒಳ್ಳೆಯ 
ವಿದ್ಯಾಭ್ಯಾಸ ಪಡೆದವರು. ಹೆಣ್ಣು ಮಕ್ಕಳಿಬ್ಬರು ಸಂಸಾರಿಗರಾಗಿ ಅಮೆರೀಕಾದ ಸಂಯುಕ್ತ 
ಸಂಸ್ಥಾನ ಮತ್ತು ಆಸ್ಟೇಲಿಯಾದ ಸಿಡ್ನಿಯಲ್ಲಿ ವಾಸಿಸುತ್ತಿದ್ದಾರೆ. ಮಗ ದೇವಿಚರಣ್‌ 


ಸಮರಸ / ೧೫% 
ಭಾರತದಲ್ಲೇ ಇದ್ದಾರೆ. 


ಅರುವತ್ತರ ಗಡಿದಾಟಿದ ದೇವಿಪ್ರಸಾದರು ನಡೆದು ಬಂದ ದಾರಿಯ 
ಮಗ್ಗುಲನ್ನು ಮರೆತವರಲ್ಲ. ದಿನದ ಇಪ್ಪತ್ತನಾಲ್ಕು ಗಂಟೆಗಳ ದುಡಿಮೆಯ ಸಾಮರ್ಥ್ಯ 
ಅವರಲ್ಲಿ ಇನ್ನೂ ಇದೆ. ಅವರ ಕನಸುಗಳು ಇನ್ನೂ ಇವೆ. 

ಸಂಪಾಜೆಯಲ್ಲಿ ಪ್ರಥಮ ದರ್ಜೆ ಕಾಲೇಜನ್ನು ಸ್ಥಾಪಿಸುವ ಬಯಕೆ 
ಈಡೇರಲಿ. ವಿದ್ಯಾದಾನ ನೀಡಲು ಎತ್ತಿದ ಕೈಗೆ ಸೋಲೆಂಬುದೇ ಇಲ್ಲ. 

ಸೋಲರಿಯದ ಸರದಾರ ದೇವಿಪ್ರಸಾದರಿಂದ ನಾವು ಇನ್ನೂ ಸಾಕಷ್ಟನ್ನು 
ಬಯಸುತ್ತಿದ್ದೇವೆ. 

ನಿಮ್ಮ ಹಾಗೂ ನಿಮ್ಮಸಂಸಾರದ ಭಾಗ್ಯದ ಬಟ್ಟಲು ಸದಾ ತುಂಬಿರಲೆಂದು 
ನನ್ನ ಹಾರೈಕೆ. 


Sox 


ಸಹಕಾರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ 


25 ಎನ್‌. ಮಹಾಬಲೇಶ್ವರ ಭಟ್‌ 


ಇದು ಸುಮಾರು ೧೯೬೦-೭೦ರ ಮಧ್ಯೆ ಇರಬೇಕು. ಅಂತೂ ಸುಮಾರಾಗಿ 
ನಾಲ್ಕು ದಶಕಗಳ ಹಿಂದಿನ ಮಾತು. ನಾನು ಕೊಡಗಿನ ಮಡಿಕೇರಿ ಪಟ್ಟಣದಿಂದ 
ದಕ್ಷಿಣಕ್ಕೆ ೧೦ಕಿ.ಮೀ. ದೂರದ ನಿವಾಸಿ. ಬಿಳಿಗೇರಿ ಗ್ರಾಮ ಕುಗ್ರಾಮ ಎನ್ನುವ ಹೆಸರು 
ಅನ್ವರ್ಥವಾಗಲು ಏನೆಲ್ಲಾ ಬೇಕೋ ಅವೆಲ್ಲ ಸಮೃದ್ಧವಾಗಿದ್ದ ಊರು. ಪ್ರಕೃತಿಯ 
ಮಡಿಲು-ಒಡಲು; ಹೌದು ಎಲ್ಲ ಬಹುಪಾಲು ಪ್ರಾಕೃತಿಕವಾಗಿಯೇ ಬದುಕಬೇಕಾಗಿದ್ದು 
ಅನಿವಾರ್ಯತೆ, ನಾಗರೀಕತೆಯಿಂದ ದೂರ ಬಲು ದೂರ. 


ನಮ್ಮೂರು ಆಗ, ಯಾಲಕ್ಕಿ, ಕಾಫಿ, ಪ್ರಧಾನ ಕೃಷಿ. ತಕ್ಕ ಮಟ್ಟಿಗೆ 
ವಿಸ್ತಾರವಾಗಿಯೇ ಇದ್ದ ಆಸ್ತಿ. ಇಕ್ಕೆಲಗಳಲ್ಲೂ ಕಾಲು ಚಾಚಿ ಮಲಗಿದಂತೆ ಉತ್ತರಕ್ಕೆ 
ಇಳಿಜಾರು ಬೆಟ್ಟಪ್ರದೇಶ. ಈ ಕಣಿವೆಯಲ್ಲಿ ಭತ್ತದ ಕೃಷಿ. ಇದು ಬತ್ತದಂತೆ ಮಾಡಲು 
ಯಾಂತ್ರೀಕರಣ, ಹಸಿಗೊಬ್ಬರ, ಸುಧಾರಿತ ತಳಿ - ಅಧಿಕ ಉತ್ಪತ್ತಿ, ಇವೆಲ್ಲ ಕನಸು. 


ಕೊಡಗು ಸಹಕಾರಿ ಚಳುವಳಿಗೆ, ಸಂಘಗಳಿಗೆ ಪ್ರಖ್ಯಾತವಾಗಿ, ರೈತರಿಗೆ 
ಕಾಮಧೇನುವಾಗಿ, ಮರೀಚಿಕೆಯಂತೆ ಆಕರ್ಷಿಸುತ್ತಿದ್ದ ಕಾಲವಿದು. ಉಳುಮೆಗೆ 
ಪವಣ್‌... ಚಿಲ್ಲಣ್‌..... ಸಿತ್ಕುಬಿಳಿ. ಬೇಕು. - ಆಗಬೇಕು. ಹೇಗೆ? ಹೇಗ? 


ದೇವಿಪ್ರಸಾದರು ಭೂ ಅಭಿವೃದ್ದಿ ಬ್ಯಾಂಕಿನ ಅಧ್ಯಕ್ಷರು. ನನಗೆ ಒಂದು 
ಯಂತ್ರದ ಮಂಜೂರಾತಿ ಟಿಲ್ಲರ್‌ ತಂದಾಯಿತು. ನನ್ನ ಕೃತಜ್ಞತೆಯನ್ನೂ, 
ಗೌರವಾದಾರಗಳನ್ನೂ, ಸಲ್ಲಿಸಬೇಕು. ಉದ್ಭಾಟನೆ ಎಂಬ ಹೆಸರಿನಿಂದ ಅಧ್ಯಕ್ಷರನ್ನೂ 
ಮನೆಗೆ ಕರೆದೆ. ಪ್ರೀತಿಯ ಆದರಾತಿಥ್ಯದಿಂದ ತೃಪ್ತಿ ಕಾಣುವ ಬಯಕೆ ನನ್ನದು. ಅವರು 
ಪಾತ್ರ ವಿವೇಚನೆ ಬಲ್ಲವರು. ಸಂವೇದನಾ ಶೀಲರು. ಸಾತ್ವಿಕ ಸ್ವಭಾವದ ಮಂದಸ್ಮಿತದ 


ಸಮರಸ / ೫೬ 


ಆಕರ್ಷಕ ವ್ಯಕ್ತಿತ್ವದ ಸಜ್ಜನರು, ಒಪ್ಪಿ ಬಂದರು. ವಿರಾಜಪೇಟೆ ಟಾರು ರಸ್ತೆಯ ೫ 
ಕಿ.ಮೀ. ನಿಂದ ಪಶ್ಚಿಮಕ್ಕೆ ಮತ್ತೆ ಹೆಚ್ಚು ಕಡಿಮೆ ಅಷ್ಟೇ ದೂರ ನಮ್ಮಲ್ಲಿದೆ. ಮಧ್ಯೆ 
ನಾವು ಹೊಳೆ ಎಂದು ಕರೆಯುವ. ಆಗ ಸೇತುವೆಯಾಗಿರದ ದೊಡ್ಡ ತೋಡೊಂದು 
ಅಡ್ಡಕ್ಕೆ; ಮಳೆಗಾಲ ಬೇರೆ, ಅಂತೂ ಬಂದರು. ಹೇಗೆ ಬಂದರೋ ನೆನಪಿಲ್ಲ. ಇಲ್ಲಿ 
ನೆನಪಿರುವುದು ದೇವಿಪ್ರಸಾದರ ಸ್ಪಟಿಕ ಶುಭ್ರ ಸಹಕಾರ ಮನೋಭಾವನೆ ವ್ಯಕ್ತಗೊಂಡು 
ಪ್ರತ್ಯಕ್ಷಾನುಭವವಾದ ರೀತಿ. ಭಂಡವಾಳ ಸಾಹಿತ್ಯದ ಅಸಮಾನತೆಗೆ ಸಮಾಜವಾದದ 
ಅದಕ್ಷತೆಗೆ ಸಂಜೀವಿನಿಯಾಗಬಲ್ಲ ಸಹಕಾರಿ ತತ್ವವನ್ನೂ ಅನುಷ್ಟಾನಕ್ಕೆ ತಂದ ಮಾನ್ಯರು, 
ಅಸಾಮಾನ್ಯರು ದೇವಿಪ್ರಸಾದ್‌. 


ಇನ್ನೂ ರಾಜಕೀಯ ಕ್ಷೇತ್ರ ಕೊಡಗು ಪ್ರತೈೇಕವಾದ ಚಳುವಳಿ, ಕಾಂಗ್ರೆಸ್ಸು, 
ಜಾತಿ ಜನಾಂಗಗಳ ಸಂಘಟನೆ ಘಟನೆ; ಅಭಿವೃದ್ಧಿ ಸುಸ್ಥಿರ ಅಭಿವೃದ್ದಿ(ಆ೬518/೧೫1ಆ 
Development) ಸಮಸ್ತ ಅಭಿವೃದ್ದಿ (Integrate Development) ಈ 
ಪ್ರಚಾರಗಳನ್ನೆ, ನನ್ನ ಪ್ರಧಾನ ಲಕ್ಬ್ಯವಾಗಿ ಇರಿಸಿಕೊಂಡು ಒಂದು ರಾಜಕೀಯ ಪಕ್ಷದ 
ಜಿಲ್ಲಾ ಉಪಾದ್ಯಕ್ಸ ಸ್ಥಾನದಲ್ಲಿರುವ ನನಗೆ ಮುಕ್ತವಾಗಿ ತೆರೆದುಕೊಳ್ಳಲು 
ಸಂಕೋಚವಾಗುತ್ತದೆ, ಕಷ್ಟವಾಗುತ್ತದೆ. ಇಷ್ಟು ಹೇಳಬಲ್ಲೆ. ದೇವಿಪ್ರಸಾದರು ಪ್ರಜಾ 
ವೇದಿಕೆಯನ್ನೂ ಅಲುಗಾಡಿಸ ಹೊರಟ ಅಲೆಗೆ ಪ್ರತಿ ಅಲೆ ಹರಿಸಿದವರು ಎಂದು ಇದು 
ನಿರ್ವಿವಾದ. ಇಂದಿನ ನಮ್ಮ ಪ್ರಜಾ ತಾಂತ್ರಿಕ ವ್ಯವಸ್ಥೆಯಲ್ಲಿ ಯಾರದು ಸರಿ, ಯಾರದು 
ತಪ್ಪು, ಯಾರದು ನ್ಯಾಯ, ಯಾರದು ಅನ್ಕಾಯ ಎನ್ನುವ ತೀರ್ಮಾನಗಳು ಬಹುತೇಕ 
ಸಾಪೇಕ್ಷವಾಗಿರುತ್ತದೆ. ವ್ಯಕ್ತಿ ನಿಷ್ಕವಾಗಿರುತ್ತದೆ. ಅದೇನಿದ್ದರೂ ದೇವಿಪ್ರಸಾದರು 
ನಾಯಕರಾಗಿ, ಸಂಘಟನಾ ಚತುರರಾಗಿ, ಧೈರ್ಯ. ದೂರ ದರ್ಶಿತ್ವ, ನಿಸ್ವಾರ್ಥತೆ, ತ್ಕಾಗ 
ಸಾಹಸ. ಈ ಗುಣಗಳಿಂದ ಜಿಲ್ಲೆ, ರಾಜ್ಯ, ರಾಷ್ಟ್ರ ಇವುಗಳನ್ನೂ ವಿಶಾಲ 
ಚೌಕಲೇಖನದಲ್ಲಿ ನೋಡುವ ಮುತ್ಸದ್ದಿತನವನ್ನೂ ಮೆರೆದಿದ್ದಾರೆ ಎಂದಿಷ್ಟು ಹೇಳಬಲ್ಲೆ. 


ಮುಕ್ತಾಯವಾಗಿ ಅವರಿಗೆ ದೀರ್ಫಾಯುಸ್ಸನ್ನೂ, ಆರೋಗ್ಯವನ್ನೂ, 
ಮನಶಾಂತಿಯನ್ನೂ ಈ ಮೂಲಕ ಕೋರುತ್ತೇನೆ. 


(6 ದಗ 
ಹಾದಿ ಎವಿ 


ಸಂಪಾಜೆಯ ಎನ್‌.ಯಸ್‌.ಡಿ. 
2 ಟಿ.ಕೆ.ಜಿ. ಭಟ್ಟ 


ಸೆಖೆಕಾಲ, ರಾತ್ರಿ ಮಲಗುವ ಹೊತ್ತು. ಮಲಗಿದರೂ ನಿದ್ದೆ ಹತ್ತದಷ್ಟು ಸೆಖೆ. 
ಗಾಳಿಯ ಸಂಚಾರವೂ ಇಲ್ಲ. ಮನೆಯಲ್ಲಿ ತೆರೆದ ಜಾಗವೆಂದರೆ ಮನೆಯ ಮುಂದಿನ 
ಚಾವಡಿ. ಅಲ್ಲಿ ಬಂದು ಸುಮ್ಮನೆ ಕುಳಿತರೂ ಮನಸ್ಸಿಗೆ ಹಿತವೆನಿಸುತ್ತದೆ. ದೂರದ 
ಬೆಟ್ಟಗುಡ್ಡಗಳು, ಮೇಲೆ ನೀಲಾಕಾಶ, ಏನಿಲ್ಲವೆಂದರೂ ಆಗೊಮ್ಮೆ ಈಗೊಮ್ಮೆ ಬೀಸುವ 
ತಂಗಾಳಿ. ಏನೂ ಕೆಲಸವಿಲ್ಲದಿದ್ದಾಗ ನಾನು ವಿರಮಿಸುವ ಜಾಗವೇ ಇದು. ಈಗಲೂ 
ಹಾಗೇ ಮಾಡಿದೆ. 


ಅದು ಹುಣ್ಣಿಮೆ ಇರಬೇಕು.. ದೂರದಲ್ಲಿ ಚಂದ್ರ ಬಾನಂಗಳದಲ್ಲಿ ತನ್ನ 
ಪಯಣಕ್ಕೆ ಸಿದ್ದತೆ ನಡೆಸಿದ್ದ. ಬೆಟ್ಟಗುಡ್ಡಗಳಾಚೆ ಆಗಸದಲ್ಲಿ ಒಂದಷ್ಟು ಮೋಡಗಳು. 
ಕಾಡಿನ ಮರಗಿಡಗಳ ಮೇಲೆ ಚೆಲ್ಲಿದ ಬೆಳದಿಂಗಳು ಅಲ್ಲಿ ಏನೋ ಜೀವ ಸಂಚಾರವಿರುವಂತೆ 
ಭಾವನೆ ಮೂಡಿಸಿತ್ತು. ಆ ದೃಶ್ಯ ನಾಟಕ ಆರಂಭಕ್ಕೆ ರಂಗದಲ್ಲಿ ಮಂದಬೆಳಕು 
ಚಿಮ್ಮುತ್ತದಲ್ಲ ಹಾಗಿತ್ತು. ಮನಸ್ಸಿಗೆ ಹಿತವೆನಿಸಿತು. ಹಾಗೇ ಯೋಚಿಸುತ್ತಾ ಕುಳಿತೆ. 


ಅಂದು ಸಂಪಾಜೆ ಪ್ರೌಢಶಾಲೆಯ ವಾರ್ಷಿಕೋತ್ಸವ. ವಿದ್ಯಾರ್ಥಿಗಳಿಂದ ವಿವಿಧ 
ಮನರಂಜನಾ ಕಾರ್ಯಕ್ರಮಗಳಿದ್ದವು. ಇವುಗಳ ಮಧ್ಯೆ ಒಂದು ವಿಶೇಷ ನಾಟಕ, 'ದಂಗೆಯ 
ಮುಂಚಿನ ದಿನಗಳು' ಕೊಡಗಿನ ರಂಗತಂಡವೊಂದನ್ನು ಅದಕ್ಕಾಗಿ ಆಮಂತ್ರಿಸಲಾಗಿತ್ತು. 
ಒಂದೂವರೆ ಎರಡು ಗಂಟೆ ನಾಟಕ ಇರಬೇಕು. ಜನ ನೋಡಿದರು. ಮಾತಾಡಲಿಲ್ಲ. 


ಮರುದಿನ ಜನರು ಬಹಳಷ್ಟು ಮಾತಾಡಿಕೊಂಡರು. 'ಅದೇನು ನಾಟಕವಪ್ಪ. 
ತಲೆಬುಡ ಅರ್ಥವಾಗಲಿಲ್ಲ. ಇಂತಹ ನಾಟಕವನ್ನು ಯಾಕಪ್ಪಾ ಕರೆಸಿದರು. ಮಕ್ಕಳ 


ಸಮರಸ / ೧೫೯ 


ದುಡ್ಡು ದಂಡ. ಸಮಯವೂ ಹಾಳು.' ಜನರು ಮಾತಾಡಿಕೊಂಡದ್ದಕ್ಕೆ ಅರ್ಥವಿತ್ತು. 
ನಾಟಕ ಹಾಗಿತ್ತು ಅ ನಾಟಕವೆಂದರೆ ಹೀಗೇ ಇರಬೇಕೆಂದು ಜನರು ಅಪೇಕ್ಟಿಸಿದ್ದರು. 
ಆದರ 'ದಂಗೆಯ ಮುಂಚಿನ ದಿನಗಳು' ಈ ನಿರೀಕ್ಷೆಯ ದಾರಿಯಲ್ಲಿರಲಿಲ್ಲ ! 


ನಾನು 'ಹ್ಹೂಂ' ಅನ್ನಲಿಲ್ಲ 'ಆಹ್ಹಾಂ' ಅನ್ನಲಿಲ್ಲ. ಮೌನವಾಗಿ ನಾಟಕ ನೋಡಿದೆ. 
ನಂತರ ಯಾಕೆ ಅರ್ಥವಾಗಲಿಲ್ಲ ಎಂದು ತರ್ಕಿಸಿದೆ. ತರ್ಕಕ್ಕೆ ಸಿಕ್ಕಿದ್ದರಲ್ಲಿ 
ತೃಪ್ತಿಪಟ್ಟುಕೊಂಡೆ. 


ದಿನಗಳು ಕಳೆದವು. ಸಂಪಾಜೆ ಪ್ರೌಢಶಾಲೆಯಲ್ಲಿ ಊರಿಗೇ ಹೊಸತಾದ 
'ರಂಗತರಬೇತಿ ಶಿಬಿರ' ನಡೆಯಿತು. ಹತ್ತಾರು ಊರಿನ ಹತ್ತಾರು ರಂಗಕರ್ಮಿಗಳು 
ಮೇಳೈಸಿದರು. ಶಾಲೆಯ ಇಪ್ಪತ್ತು ಮೂವತ್ತು ಮಕ್ಕಳು ಒಟ್ಟಾದರು. ಹಾಡು, ಕುಣಿತ, 
ನಾಟಕ, ಅಭಿನಯ, ಮುಖವಾಡ ತಯಾರಿ, ಬೊಂಬೆ ತಯಾರಿ ಹೀಗೆ ಮಕ್ಕಳು ವಿಧವಿಧ 
ಚಟುವಟಿಕೆಗಳಲ್ಲಿ ಒಂದಾದರು. ನಾನು ಅವರೊಂದಿಗಿದ್ದೂ ಅವರಾಗದೆ ಭಾಗಿಯಾದೆ. 
ನನ್ನ ಕುತೂಹಲಕ್ಕೆ ವಿಪುಲ ಸಾಮಾಗ್ರಿ ಸಿಕ್ಕಿತು. ಅದುವರೆಗೆ ಕಾಣದಿದ್ದ ಹೊಸತನದ 
ಒಂದು ಎಳ ಸಿಕ್ಕಿತು. 


ಬಾಲ್ಕದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಾನೂ ನಾಟಕದಲ್ಲಿ ಭಾಗಿಯಾಗಿದ್ದೆ. 
ಈಗ ಅಧ್ಯಾಪಕನಾದ ಮೇಲೆ ವಿದ್ಯಾರ್ಥಿಗಳಿಂದ ನಾಟಕವನ್ನು ಮಾಡಿಸಿದ್ದೆ. ಆದರೆ ಈ 
ಕಾಲಾವಧಿಯಲ್ಲಿ ವಿಶೇಷ ಬದಲಾವಣೆ ಇಲ್ಲ. ನಾಟಕವೆಂದರೆ ಲಿಖಿತ ನಾಟಕವನ್ನು 
ಮಕ್ಕಳು ಬಾಯಿಪಾಠ ಮಾಡಿ ಒಪ್ಪಿಸುವುದು. ಅಭಿನಯವೆಂದರೆ ಧ್ವನಿ ಏರಿಳಿತ, ಕೈಕಾಲು 
ಸಂಚಾರ, ಹೆಚ್ಚೆಂದರೆ ಹಾಡು ನೃತ್ಯ. ಬಾಯಿಪಾಠ ನಿಂತರೆ ತೆರೆಯ ಮರೆಯಿಂದ ಹೇಳುವ 
ಕಾಯಕ ನಿರ್ದೇಶಕನದ್ದು. ನಾಟಕವೆಂದರೆ ವಾಸ್ತವದ ಅವಾಸ್ತವಿಕ ಮಂಡನೆ! 


ದಿನದಿನದ ಆಗು ಹೋಗುಗಳೇ ನಾಟಕವಾದರೆ ಹೇಗೆ? ಅಭಿನಯ 
ಸಹಜವಾಗುವುದು ಹೇಗೆ ? ಮಾತುಗಳು ಬಾಯಿಯಿಂದ ಬಾರದೆ ಹೃದಯದಿಂದ 
ಉದ್ಭವಿಸಿದರೆ ಹೇಗೆ? ಈ ಎಲ್ಲ ಪ್ರಶ್ನೆಗಳು ಏಳುವುದಕ್ಕೂ ಸಂಪಾಜೆಯಲ್ಲಿ 'ರಂಗತರಬೇತಿ' 
ನಡೆಯುವುದಕ್ಕೂ ಸರಿಹೋಯಿತು. ರಂಗತರಬೇತಿಯ ಅವಧಿಯಲ್ಲಿ ಒಂದು ನಾಟಕ 
ಹೀಗೆ ಬಾಯಿಪಾಠವಿಲ್ಲದೆ ಜೀವಂತವಾಗಿ ರೂಪುಗೊಂಡಿತು. ನಾಟಕ ಮಾಡಿಸುವುದು 


೧೬೦ / ಸಮರಸ 
ಎಷ್ಟು ಸುಲಭ ಅನ್ನಿಸಿದ್ದು ಆಗಲೇ! 


ತರಬೇತಿ ಮುಗಿಯಿತು. ತರಬೇತುದಾರರು ನಿರ್ಗಮಿಸಿದರು. ತರಬೇತಾದ 
ಮಕ್ಕಳಷ್ಟೇ ನಮ್ಮಲ್ಲುಳಿದರು. ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು. 
ನಾಟಕ ಮಾಡಿದರೆ ಹೇಗೆ? ಒಂದು ಮಕ್ಕಳ ಕತೆ ಸಿಕ್ಕಿತು. ಅದೂ ಇಂಗ್ಲೀಷಿನಲ್ಲಿ ಇತ್ತು. 
ತರಬೇತಾದ ಮಕ್ಕಳಿಗೆ ಕನ್ನಡದಲ್ಲಿ ಕತೆ ಹೇಳಿದೆ. ಹಿಂದಿನ ನಾಟಕಕ್ಕಾಗಿ ಮಾಡಿದ 
ವೇಷಭೂಷಣಗಳು ಮುಖವಾಡಗಳಿದ್ದವು. ನಾಟಕಕ್ಕಾಗಿ ಹಾಡುಗಳನ್ನು ನಾನೇ ಬರೆದೆ. 
ಎರಡೇ ಎರಡು ರಿಹರ್ಸಲ್‌ ನಂತರ ನಾಟಕ ' ಬೆಟ್ಟದ ದೆವ್ವ' ರಂಗಕ್ಕೇರಿತು. ಬಾಯಿಪಾಠ 
ಇಲ್ಲ. ತೆರೆಯ ಮರೆಯಿಂದ ಡಯಲಾಗ್‌ ಹೇಳುವ ಪ್ರವೇಯವೇ ಇಲ್ಲ. ಕೊನೆಯ 
ಗಳಿಗೆಯಲ್ಲಿ ನಾಟಕ ಪಾತ್ರಧಾರಿಯೊಬ್ಬ ಕೈಕೊಟ್ಟರೂ ಉಳಿದವರಲ್ಲೊಬ್ಬ ಆ ಪಾತ್ರ 
ನಿರ್ವಹಿಸಬಲ್ಲಷ್ಟು ನಾಟಕದ ಮೇಲೆ ಪಾತ್ರಧಾರಿಗಿಳಗೆ ಹಿಡಿತ. ನಾಟಕ ಜೀವಂತವಾಗಿ 
ಲವಲವಿಕೆಯಿಂದ ಕೂಡಿ ಮುಕ್ಕಾಲು ಗಂಟೆ ಕಳೆದಿದ್ದೇ ತಿಳಿಯದಂತೆ ಪ್ರದರ್ಶಿತವಾಯಿತು. 
ಮಕ್ಕಳು ಹಿರಿಯರೆನ್ನದೆ ಎಲ್ಲರಿಗೂ ನಾಟಕ ಹಿಡಿಸಿತು. ನನಗೀಗ ನಿರೀಕ್ಷೆಗೂ ಮೀರಿ 
ಸಂತೋಷವಾಯಿತು. 


ತದನಂತರ ಶಾಲೆಯ ಪರಿಸರದಲ್ಲಿ ಹೊಸ ಹೋಸ ಅಧ್ಯಾಯಗಳ 
ಸೇರ್ಪಡೆಯಾಯಿತು. ಶಾಲೆಯ ಮುಂಭಾಗದ ಬಯಲು ಹೋಗಿ ಅಲ್ಲೊಂದು ವಿನೂತನ 
ಅರ್ಧಚಂದ್ರಾಕೃತಿಯ ಬಯಲು ರಂಗಮಂದಿರ ನಿರ್ಮಾಣವಾಯಿತು. ಎಲ್ಲೆಲ್ಲಿಂದಲೋ 
ಬಂದ ನಾಟಕ ತಂಡಗಳು ತಮ್ಮ ತಮ್ಮ ನಾಟಕಗಳನ್ನು ಪ್ರದರ್ಶಿಸಿದವು. ಪೇಟೆಗಳಿಗಷ್ಟೇ 
ಸೀಮಿತವಾಗಿದ್ದ ಹೊಸ ಅಲೆಯ ನಾಟಕಗಳು ಈ ಪರಿಸರದಲ್ಲಿ ಮೂಡಿಬಂದ 'ಮನೆ 
ಮನೆ ನಾಟಕ' ಮನೆ ಮನ ತುಂಬಿತು. ದೂರದ ಈಶಾನ್ಮ ಭಾರತದ ನಾಟಕ ತಂಡದ 
'ಚಕ್ರವ್ಮೂಹ' ಇಲ್ಲಿಯ ಬಯಲು ರಂಗ ಮಂದಿರದಲ್ಲಿ ಪ್ರದರ್ಶಿತವಾದ ಮೇಲೆ 
ಸಂಪಾಜೆಯ ಹೆಸರಿಗೆ ಹೊಸತೊಂದು ಗರಿ ಮೂಡಿತು. 


ಈಗ ಜುಬ್ಬ ತೊಟ್ಟ ಗಡ್ಡ ಬಿಟ್ಟ ಮಂದಿ ಸಂಪಾಜೆಯಲ್ಲಿ ಗೋಚರಿಸಿದರೆಂದರ 
ಬಹುಷಃ ಶಾಲೆಯಲ್ಲಿ ಯಾವುದೋ ನಾಟಕವಿರಬೇಕೆಂದು ಭವಿಷ್ಯ ನುಡಿಯುವಷ್ಟು ಜನ 
ಅರ್ಥಮಾಡಿಕೊಂಡರು. 


ಸಮರಸ / ೧೧ 


ಹ್ಹೋ! ಏನೋ ಹೇಳಲು ಹೋಗಿ ಒಂದಷ್ಟು ಸ್ವಗತ ಮಾತುಗಳನ್ನಾಡಿದೆ, 
ಕ್ಷಮಿಸಿ. ಹುಣ್ಣಿಮೆ ಚಂದ್ರನಾದರೂ ಕತ್ತಲನ್ನು ಪೂರ್ತಿ ಹೊಡೆದೋಡಿಸಲಾರ. ಆದರೆ 
ತುಸು ಬೆಳಕು ಚೆಲ್ಲಿ ಕತ್ತಲಲ್ಲೂ ಬೆಳಕಿನ ಜೀವ ತುಂಬಬಲ್ಲ. ಸಂಪಾಜೆ ಪರಿಸರದಲ್ಲಿ 
ಆಧುನಿಕ ರಂಗ ಚಟುವಟಿಕೆಗಳ ಮೂಲಕ ಹೊಸ ಬೆಳಕು ಚೆಲ್ಲಿದ್ದರೆ ಅದು 
ಯನ್‌.ಯಸ್‌.ಡಿ. ಕೊಡುಗೆ. 


ದೆಹಲಿಯಲ್ಲೊಂದು ಯನ್‌.ಯಸ್‌.ಡಿ ಇದೆ. ಇದು 'ನ್ಯಾಶನಲ್‌ ಸ್ಕೂಲ್‌ ಆಫ್‌ 
ಡ್ರಾಮಾ' ಅಂದರೆ 'ರಾಷ್ಟ್ರೀಯ ನಾಟಕ ಶಾಲೆ'. ಇದು ರಂಗ ಚಟುವಟಿಕೆಗಳ ಬಗ್ಗೆ 
ಶಿಕ್ಷಣ ನೀಡುವುದಲ್ಲದೆ ರಂಗಭೂಮಿಯ ಬೆಳವಣಿಗೆಗೊಂದು ವೇದಿಕೆ. ಸಂಪಾಜೆಯ 
ಯನ್‌.ಯಸ್‌.ಡಿ. ಒಂದು ಸಂಸ್ಥೆಯಲ್ಲ. ಆದರೆ ಸಂಸ್ಥೆಯೊಂದು ಮಾಡಬಹುದಾದದ್ದನ್ನೆಲ್ಲ 
ಮಾಡಬಲ್ಲ ವ್ಯಕ್ತಿ. ಇವರು ಯನ್‌.ಯಸ್‌.ದೇವಿಪ್ರಸಾದರು. ಊರವರ ಬಾಯಲ್ಲಿ 
ಪ್ರಸಾದರು. ಊರಿನ ಜನರಿಗೆ ನಾಟಕದ ಪ್ರಸಾದ ಹಂಚಿ ತಾವೂ ಸೇವಿಸಿಕೊಂಡವರು. 


ದೇವಿಪ್ರಸಾದರನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಆದರೆ ಹತ್ತಿರದಿಂದ 
ಬಲ್ಲೆ ಎಂದು ಹೇಳುವ ಧೈರ್ಯ ಸಾಲದು. ಅವರ ಕಾರ್ಯಕ್ಷೇತ್ರ ವಿಶಾಲ. ಆಡಳಿತ, 
ಶಿಕ್ಷಣ, ಕಲೆ, ಸಂಗೀತ, ನಾಟಕ, ಸಹಕಾರ, ಕೃಷಿ ಹೀಗೆ ಸಮಾಜದ ಎಲ್ಲ 
ಆಗುಹೋಗುಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡವರು. ಏನಾದರೂ ಹೊಸತನ್ನು 
ಮಾಡುತ್ತಿರಬೇಕೆಂಬ ಅಧಮ್ಮ ಉತ್ಸಾಹ, ಅನುಕೂಲಕರವಾದ ಸಮಯಾವಕಾಶ, ಮನಸ್ಸಿಗೆ 
ಸರಿಕಂಡದ್ದನ್ನು ಕಾರ್ಯರೂಪಕ್ಕಿಳಿಸಬಲ್ಲಷ್ಟು ಆರ್ಥಿಕ ಹಿನ್ನೆಲೆ ಇವೆಲ್ಲ ಮೇಳೈಸಿರುವುದು 
ದೇವಿಪ್ರಸಾದರಿಗೊಂದು ವರ. ನನ್ನ ಇತಿಮಿತಿಗಳ ಪರಿಧಿಯಲ್ಲಿ ದೇವಿಪ್ರಸಾದರನ್ನು 
ಚಿತ್ರಿಸ ಹೊರಟರೆ ಅದು ಆನೆ ಮುಟ್ಟಿದ ಕುರುಡರ ಕತೆಯಾಗಬಾರದಲ್ಲ! ಅವರ ಬಗೆಗಿನ 
ನನ್ನ ಅರಿವಿನ ಮಿತಿಯಲ್ಲಿ ನನ್ನದೂ ಒಂದು ಕನವರಿಕೆ. ಚಂದ್ರನ ಬೆಳಕಿನ ದೃಶ್ಯಗಳಂತೆ 
ಅಸ್ಪಷ್ಟ, ಆದರೆ ಅಷ್ಟೇ ಸತ್ಯ. 


ದೇವಿಪ್ರಸಾದರ ಕಾರ್ಯಕ್ಷೇತ್ರ ವಿಶಾಲ ಅಂದೆ ನಾನು. ನಮ್ಮ ವಿದ್ಯಾಸಂಸ್ಥೆ 
ನನ್ನ ಅರಿವಿನ ಕ್ಷೇತ್ರ. ಅದರ ಬಗ್ಗೆ ನಾನು ಮಾತಾಡಬಲ್ಲೆ. ಆರಂಭದ ನನ್ನ ಕನವರಿಕೆಗಳ 
ಹಿಂದೆ ದೇವಿಪ್ರಸಾದರ ಪ್ರಧಾನ ಪಾತ್ರವಿದೆ. ಇಲ್ಲಿ ನಡೆದ ರಂಗತರಬೇತಿ ಶಿಬಿರಗಳು, 
ಪ್ರದರ್ಶಿಸಿದ ನಾಟಕಗಳು, ರಚಿಸಿದ ಬಯಲು ರಂಗಮಂದಿರ, ವಿವಿಧ ರಂಗ ಚಟುವಟಿಕೆಗಳು 


೧೬೨/ ಸಮರಸ 
ಪ್ರಸಾದರ ಮುಂದಾಳ್ತನದಲ್ಲೇ ನಡೆದವು. ಕಿಟ್ಟೇ ಕತೆಯಿಂದ ಶಿರಾಡಿಭೂತದ ತನಕ. 
ಮೂರು ದಾರಿಗಳಿಂದ ಅಪಹರಣದ ತನಕ, ನಾಟಕ ರಚನಾ ಕಮ್ಮಟದಿಂದ ಬೀದಿ 
ನಾಟಕ ಪ್ರದರ್ಶನದ ತನಕ, ಪಾತ್ರಧಾರಿಯಿಂದ ನಿರ್ದೇಶಕನ ತನಕ ಹೀಗೆ ಇವರು 
ಕೈಯಾಡಿಸಿದ್ದಕ್ಕೆ ಇಲ್ಲೆಲ್ಲ ಸಾಕ್ಷಿಗಳಿವೆ. ಈ ಸಾಕ್ಸಿಗಳನ್ನೆಲ್ಲ ಪಟ್ಟಿ ಮಾಡುತ್ತಾ ಹೋದರೆ 
ಅವೆಲ್ಲ ದಾಖಲೆಗೆ ಸೇರಿ ಎಲ್ಲಿ ಜಡವಾಗಿಬಿಡುತ್ತದೋ ಎಂಬ ಭಯ ನನಗೆ. ಜಡ 
ದಾಖಲೆಗಳಿಗಿಂತ ಸಜೀವವಾದ ಚೇತನ ನಮ್ಮ ನಡುವೆ ಇದೆ. ಇಲ್ಲಿಯ ರಂಗ 
ಚಟುವಟಿಕೆಗಳು ದೇವಿಪ್ರಸಾದರ ಹೆಸರನ್ನೇ ಉಸಿರಾಗಿ ಬಳಸಿಕೊಂಡಿರುವುದು ನಿತ್ಕ ಸತ್ವ. 


ದೇವಿಪ್ರಸಾದರ ರಂಗಚಟುವಟಿಕೆಗಳಿಗೆಲ್ಲ ಒಂದು ವೇದಿಕೆ 'ನಿಸರ್ಗ ರಂಗ ಮಂಚ' 
ಇದೊಂದು ಜಡ ಬಯಲು ರಂಗ ಮಂದಿರದ ಹೆಸರಲ್ಲ. ಅವರು ನಡೆಸುತ್ತಿರುವ ವಿವಿಧ 
ಚಟುವಟಿಕೆಗಳ ವೇದಿಕೆ ಇದು. ಒಂದು ರೀತಿಯಲ್ಲಿ ಪ್ರಸಾದರ ಮನಸ್ಸಿನಲ್ಲಿ ಮೂಡುತ್ತಿರುವ 
ಅಮೂರ್ತ ಕಲ್ಪನೆಗಳು ಮೂರ್ತರೂಪದಲ್ಲಿ ಸಾಕಾರಗೊಳ್ಳುವ ವೇದಿಕೆಯೇ 'ನಿಸರ್ಗ 
ರಂಗ ಮಂಚ". 


ಯೋಚನಾ ಲಹರಿಯನ್ನು ತುಂಡರಿಸುವಂತೆ ದೂರದ ಬೆಟ್ಟ ಗುಡ್ಡಗಳ ನಡುವೆ 
ಆಕಾಶದಿಂದ ಭೂಮಿಗೆ ಸುಯ್ಯನೆ ಉಲ್ಕೆಯೊಂದು ಉರಿದು ಬಿತ್ತು. ಈ ಉಲ್ಮೆಯು 
ಅಲ್ಪಾಯುಷಿಗಳಾದರೂ ಅವುಗಳು ನಮ್ಮನ್ನು ಸೆಳೆಯುವ ಶಕ್ತಿ ಅಪಾರ. ನಿಸರ್ಗ ರಂಗ 
ಮಂಚದಲ್ಲಿ ಇದೂ ಒಂದು ನಾಟಕ. 


ಕಣ್ಣುಗಳು ತೂಕಡಿಸಿದಂತಾದಾಗ ಹೋಗಿ ಮಲಗಿಕೊಂಡೆ. ಕನಸಿನ ಲೋಕದಲ್ಲೂ 
'ನಿಸರ್ಗ ರಂಗ ಮಂಚ' ಕಣ್ಣ ಮುಂದಿತ್ತು. ನಾಟಕ ಇನ್ನೇನು ಆರಂಭವಾಗಬೇಕು. ಅದೇ 
ಮಂದ ಬೆಳಕು. ದೇವಿಪ್ರಸಾದರ ಹೊಸ ನಾಟಕವೊಂದು ರಂಗಕ್ಕೇರಿತು. ನೂರಾರು ಪ್ರೇಕ್ಸಕರ 
ನಡುವೆ ಕುಳಿತಿದ್ದ ನನಗೆ ಅಷ್ಟೆಲ್ಲಾ ಪ್ರೇಕ್ಸಕರು ರೂಪುಗೊಂಡದ್ದೇ ಸಂತಸ ಕೊಡುತ್ತಿತ್ತು. 


ತಡಾ 


ಬಹುಶ್ರುತ ಮತ್ತು ಬಹುಕೃತ 
೬ ಉತ್ತಪ್ಪ ಎ. 
ಸಮಾಜದಲ್ಲಿ ಮಾನವನ ಬದುಕು ಎಷ್ಟು ಸರಳವೋ ಅಷ್ಟೇ ಸಂಕೀರ್ಣ. ಈ 
ಬದುಕನ್ನು ಪರಿಪೂರ್ಣಗೊಳಿಸಲು ವ್ಯಕ್ತಿಯ ಶ್ರಮ ಊಹೆಗೆ ನಿಲುಕದ ವಿಷಯವಾಗಿದೆ. 
ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಗುರುತಿಸಿ ಗೌರವಿಸಲ್ಪಡಬೇಕಾದರೆ 
ವ್ಯಕ್ತಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮ ನೆಲೆ 
ಬೆಲೆಯನ್ನು ಉದ್ದೀಪನಗೊಳಿಸಬೇಕು. ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಬಹುಶೃತ, 
ಬಹುಕೃತರಾಗಿ ನಮ್ಮ ಮುಂದೆ ನಿಲ್ಲುವ ವ್ಯಕ್ತಿಯೆಂದರೆ ಶ್ರೀಯುತ ಎನ್‌.ಎಸ್‌. 
ದೇವಿಪ್ರಸಾದರವರು. ಶ್ರೀಯುತರು ಉತ್ತಮ ಸುಸಂಸ್ಕೃತ ಶ್ರೀಮಂತ ಕುಟುಂಬದಲ್ಲಿ 
ಜನಿಸಿ ಶೈಕ್ಸಣಿಕ ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದು ಎಳೆವೆಯಲ್ಲಿಯೇ ಸಾಹಿತಿಗಳ, 
ಲೇಖಕರ ನಾಟಕಗಾರರ, ಚಲನಚಿತ್ರದವರ ಸಂಸರ್ಗದಲ್ಲಿ ಬೆರೆತು ಈ ಕ್ಷೇತ್ರಗಳಲ್ಲಿ 
ತಮ್ಮನ್ನು ತೊಡಗಿಸಿಕೊಂಡರು. ಇದು ಕಲೆಗಳ ಕಂಪನ್ನು ನಮ್ಮ ಈ ನಾಡಿಗೆ ಪ್ರಸರಿಸಲು 
ಅನುಕೂಲವಾಯಿತು. ಯಾವುದೇ ಕಲೆ ಕಲಾವಿದನಿಗಾಗಿ ಅಲ್ಲ, ಕಲಾ ಪೋಷಕನಾಗಿ 
ಕಲಾಭಿಮಾನಿಗೆ ಇದರಲ್ಲಿ ಸಮಾನ ಪಾಲು ಇದೆ. ಇವರೆಲ್ಲರ ಸಂಘಟಿತ ಪ್ರಯತ್ನ 
ಅಗತ್ಯ, ಕಲಾ ಪೋಷಕರಾಗಿ ಕಲಾಭಿಮಾನಿಯಾಗಿ ದೇವಿಪ್ರಸಾದರು ನಿಲ್ಲುತ್ತಾರೆ. ಒಂದು 
ಕಲೆಗೆ ನೆಲೆ ಬೆಲೆ ಕೊಟ್ಟಾಗ ಕಲಾವಿದನಿಗೆ ಗೌರವದ ಜೊತೆಗೆ ಕಲೆಯ ಅಸ್ತಿತ್ವದ ಗಟ್ಟಿತನ 
ಸ್ಥಿರವಾಗುತ್ತದೆ. ಅಂತಹ ಕಲೆಗಳಾದ ನಾಟಕ ಯಕ್ಸಗಾನ, ನೃತ್ಯ ಪ್ರಕಾರಗಳನ್ನು 
ಸಂಪಾಜೆಯಂತಹ ಗ್ರಾಮೀಣ ಪ್ರದೇಶಕ್ಕೆ ಪರಿಚಯಿಸಿದ್ದು ಶ್ರೀಯುತರ ಹೆಚ್ಚುಗಾರಿಕೆಗೆ 
ಸಾಕ್ಷಿಯಾಗಿದೆ. 
ಬಹುಶ್ರುತ ಎಂಬ ಶಬ್ದವೇ ಉತ್ತಮ ಕೇಳುಗ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ 
ವೀಕ್ಷಿಸುವ ಪ್ರೇಕ್ಷಕ ಎಂಬ ಅರ್ಥ ಧ್ವನಿಸುತ್ತದೆ. ಇವರು ಒಂದು ಕಲಾ ಪ್ರಕಾರಕ್ಕೆ 
ಸೀಮಿತರಾಗಿರದೆ ಎಲ್ಲಾ ಕಲಾ ಪ್ರಕಾರಗಳಲ್ಲಿ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. 


೧೬೪ / ಸಮರಸ 


ನಾಟಕಕಾರರಾಗಿ, ನಾಟಕ ನಿರ್ದೇಶಕರಾಗಿ ಚಲನಚಿತ್ರ ನಿರ್ಮಾಪಕರಾಗಿ ಕೆಲಸ ಮಾಡಿದ 
ಅನುಭವ ಇವರದು. 

ಸಂಪಾಜೆಗೆ ಹೊಸ ಅಲೆಯ ನಾಟಕ ತಂಡಗಳನ್ನು ತರಿಸಿ ತಾವೇ ನಿರ್ಮಿಸಿದ ನಿಸರ್ಗ 
ರಂಗ ಮಂಚ ವೇದಿಕೆಯಲ್ಲಿ ಪ್ರದರ್ಶಿಸಿ ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಕೇವಲ 
ಸಾಮಾಜಿಕ, ಪೌರಾಣಿಕ, ನಾಟಕಗಳಿಗೆ ಸೀಮಿತವಾಗಿದ್ದ ಇಲ್ಲಿಯ ಪ್ರೇಕ್ಟಕ ವರ್ಗಕ್ಕೆ ಹೊಸ 
ಅಲೆಯ ನಾಟಕಗಳು ಹೆಚ್ಚು ಪರಿಣಾಮ ಮತ್ತು ಆಸಕ್ತಿಯನ್ನು ಕೆರಳಿಸಿದುವು. 

ನೃತ್ಯ ಪ್ರಕಾರಗಳಾದ ಭರತನಾಟ್ಯ, ಕೂಚುಪುಡಿ ನೃತ್ಯ, ಒಡಿಸ್ಸಿ ನೃತ್ಯ ಇಲ್ಲಿಯ 
ಜನರಿಗೆ ವಿದ್ಯಾರ್ಥಿಗಳಿಗೆ ಹೊಸತು. ಯಾಕೆಂದರೆ ಗ್ರಾಮೀಣ ಪ್ರತಿಭೆಗಳಿಂದ 
ಭರತನಾಟ್ಕ ಕಾರ್ಯಕ್ರಮ ವೀಕ್ಷಿಸಿದವರಿಗೆ ಅಂತಾರಾಷ್ಟ್ರೀಯ ಪ್ರತಿಭೆಗಳು ಇಲ್ಲಿಗೆ 
ಬಂದು ಕಾರ್ಯಕ್ರಮ ನೀಡಿದ್ದು ವಿಶೇಷವಾಗಿತ್ತು. ಇದಕ್ಕೆ ಪ್ರೇರಣೆ ಮತ್ತು ಆಸಕ್ತಿ 
ಶ್ರೀಯುತ ದೇವಿಪ್ರಸಾದರು ಎನ್ನುವುದು ಅತಿಶಯೋಕ್ತಿಯಲ್ಲ. 

ಬಹುಕೃತ ಎಂಬ ಪದವನ್ನು ವಿಶ್ಲೇಷಿಸಿದಾಗ, ಶ್ರೀಯುತರ ಕೆಲವು ಕೃತಿಗಳನ್ನು 
ಪರಿಚಯಿಲೇಬೇಕು. ಸಾಹಿತ್ಯದಲ್ಲಿಯೂ ಅಪಾರ ಆಸಕ್ತಿ ಇವರಿಗೆ. ಇದಕ್ಕೆ ಕಾರಣ ಇವರ 
ನಿರಂತರ ಓದು, ಕೃತಿಗಳ ಸಂಗ್ರಹ, ಸ್ವಂತ ಕೃತಿ ರಚನೆಗೆ ಪ್ರೇರಣೆ ನೀಡಿತು. ತಮ್ಮ 
ಓದಿನ ಅನುಭವವನ್ನು ಕೃತಿಗಳಲ್ಲಿ ಬಿಂಬಿಸಿದ್ದಾರೆ. ಇವರ ಮನೆಯೇ ಒಂದು ಗ್ರಂಥಾಲಯ. 
ಅಮೂಲ್ಯ ಕೃತಿಗಳ ಸಂಗ್ರಹ ಇವರ ಹವ್ಕಾಸವು ಆಗಿದೆ. ನಮ್ಮ ಗ್ರಾಮದ ಶ್ರೇಷ್ಠ ಪುಸ್ತಕ 
ಸಂಗ್ರಹಕಾರ ಶ್ರೀಯುತ ಸಿದ್ದಿ ಗಣಪತಿ ಭಟ್‌ ಅರೆಕಲ್ಲು. ಹಾಗೇ ಶ್ರೀ ಎನ್‌. ಎಸ್‌. 
ದೇವಿಪ್ರಸಾದ್‌. ಇವರ ಗ್ರಂಥ ಭಂಡಾರ ಜ್ಞಾನ ಪಿಪಾಸುಗಳಿಗೆ ಪೂರಕ ವಾತಾವರಣವನ್ನು 
ಸೃಷ್ಟಿಸುವಂಥದ್ದು. ಇವರು ರಚಿಸಿದ ಅಮರ ಸುಳ್ಳದ ಸ್ವಾತಂತ್ರ್ಯ ಸಮರ ಇದು ನಮ್ಮ 
ಸ್ಥಳೀಯ ಇತಿಹಾಸವನ್ನು ನೆನಪಿಸುವಂಥದ್ದು. ನಮ್ಮಲ್ಲಿ ಸ್ವಾತಂತ್ರ ಸಂಗ್ರಾಮವೆಂದರೆ 
ಕ್ರಿ.ಶ. ೧೮೫೭ರ ಸಿಪಾಯಿದಂಗೆ ಮಾತ್ರ ಎಂಬ ಅಭಿಪ್ರಾಯ ಜನರಲ್ಲಿತ್ತು. ಆದರೆ 
ಕ್ರಿ.ಶ.೧೮೩೭ರ ಹಿಂದೆಯೇ ನಮ್ಮ ಹಿರಿಯರಿಗೆ ಸ್ವಾತಂತ್ರ್ಯದ ಕಲ್ಪನೆ ಮೂಡಿತ್ತು ಎಂಬ 
ಅಂಶವನ್ನು ಶ್ರೀಯುತರು ಈ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. 

ಜನಪದ ಸಾಹಿತ್ಯದಲ್ಲಿಯೂ ಹೆಚ್ಚಿನ ಅಧ್ಯಯನ, ಒಲವು. ಇದನ್ನು 
ಪ್ರತಿಬಿಂಬಿಸುವ ನಾಟಕ ಕೃತಿ 'ಶಿರಾಡಿ ಭೂತ'. ಇದು ಸ್ಥಳೀಯ ಭೂತರಾಧನೆಯ 
ಮಹತ್ವ ಆ ದೈವದ ಮಹಿಮೆ ಹಾಗೆ ಅದರ ಸುತ್ತ ಹೆಣೆದಿರುವ ಐತಿಹಾಸಿಕ 


ಸಮರಸ / ೧೬೫ 


ಹಿನ್ನೆಲೆಯನ್ನು ಆದರಿಸಿ ರಚಿಸಿದ ಕೃತಿಯು ಆಗಿದೆ. ತುಳುನಾಡಿನ ಆರಾಧನೆಗಳಾದ 
ನಾಗಾರಾಧನೆ ಭೂತರಾಧನೆಗಳು ಇಲ್ಲಿಯ ಜನರ ಶ್ರದ್ಧಾ ಭಕ್ತಿಯ ಸಂಕೇತವಾಗಿವೆ. 
ಇದನ್ನು ನಾಟಕವಾಗಿ ರೂಪಿಸಿ ರಂಗಕ್ಕಿಳಿಸಿ ಬೆಂಗಳೂರು ರಾಮನಗರದಲ್ಲಿರುವ 
ಜಾನಪದ ಲೋಕದವರೆಗೆ ಕೊಂಡು ಹೋಗಿದ್ದಾರೆ. ಹಳ್ಳಿಯ ಜನರ ಮುಗ್ದತೆ ಮತ್ತು 
ಸತ್ಯ ಪ್ರತಿಪಾಧನೆಯನ್ನು ಈ ಕೃತಿಯ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ. . 

ಭಾಷೆ, ಜನರ ಸಂವಹನಕ್ಕೆ ಅಗತ್ಯವಾದ ಮಾಧ್ಯಮ ಅದು ತಟಸ್ಥವಾಗಿದ್ದರೆ 
ಬೆಳೆಯಲು ಸಾಧ್ಯವಿಲ್ಲ. ಅದು ಅನ್ಕ ದೇಶಿಯ ಅನ್ಕ ಭಾಷೆಯ ಪದಗಳನ್ನು ಆಮದು 
ಮಾಡಿಕೊಳ್ಳಲೇಬೇಕು. ಸಾಹಿತ್ಯದಲ್ಲಿ ಕೊಡುಕೊಳ್ಳುವಿಕೆ ಅಗತ್ಯ. ಇದಕ್ಕೆ ಬೇಕಾದುದು 
ಪ್ರಾದೇಶಿಕ ಭಾಷೆಗಳ ಸಾಮರಸ್ಕ. ಈ ಕಾರ್ಯ ಕ್ಷೇತ್ರದಲ್ಲಿ ಶ್ರೀ ಎನ್‌. ಎಸ್‌. 
ದೇವಿಪ್ರಸಾದ್‌ ಮಹತ್ತರ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ 
ನಿಲ್ಲುವಂಥದ್ದು ' ಕೊಡಗಿನಲ್ಲಿ ಭಾಷಾ ಸಾಂಸ್ಕೃತಿಕ ಸಾಮರಸ್ಕ " ಎಂಬ ಕೃತಿಯ 
ರಚನೆ. ಇದು ಕೊಡಗಿನಲ್ಲಿರುವ ಕೊಡವ, ಮಲೆಯಾಳ, ಹವ್ಮಕ, ಗೌಡ ಕನ್ನಡ 
ತುಳುಭಾಷೆಯ ಪದಗಳ ಬಗೆಗಿನ ತೌಲನಿಕ ಅಧ್ಯಯನವಾಗಿತ್ತು. ಇಲ್ಲಿ ಮಂಡಿಸಿದ 
ಪ್ರಬಂಧಗಳ ಸಂಗ್ರಹ ಶ್ರೀಯುತರ ಕೃತಿಯಲ್ಲಿ ಪ್ರಕಟವಾದುದು ಓದುಗರ ಗಮನವನ್ನು 
ಸೆಳೆಯುವಂಥದ್ದು. ಭಾಷೆ ಆ ಭಾಷಿಗರ ಸ್ನೇಹ ಸೇತುವನ್ನು ವೃದ್ಧಿಸುವಂತದ್ದು ಆಗಿದೆ. 
ಕಲೆ ಎಂಬುದು ಕೆಲವರಿಗೆ ಮಾತ್ರ ಬದುಕಿಗೆ ಆಸಕ್ತಿಯನ್ನು ಒದಗಿಸುತ್ತದೆ. ಅದಕ್ಕಾಗಿ 
ಬೇರೆ ಬೇರೆ ವೃತ್ತಿಗಳನ್ನು ಅವಲಂಬಿಸಲೇಬೇಕು. ಅಂತಹುದರಲ್ಲಿ ಶ್ರೀಯುತರು 
ತೊಡಗಿಕೊಂಡದ್ದು ಕೃಷಿಯಲ್ಲಿ. ಪ್ರಗತಿಪರ ಕೃಷಿಕನಾಗಿ ಮಿಶ್ರ ಬೆಳೆಯನ್ನು ಬೆಳೆಸಿ 
ಆದರ್ಶ ಕೃಷಿಕರೆನಿಸಿದ್ದಾರೆ. ಕೃಷಿಯ ಜೊತೆಗೆ ಸಾಹಿತ್ಯ ಕೃಷಿಯನ್ನು ಮುಂದುವರೆಸಿದ್ದಾರೆ. 
ಈ ರೀತಿಯಲ್ಲಿ ಕೃಷಿ ಮತ್ತು ಸಾಹಿತ್ಯ ಕೃಷಿಯಲ್ಲಿ ತೃಪ್ತಿಯನ್ನು ಪಡೆಯಬಹುದು 
ಎಂಬುದನ್ನು ತೋರಿಸಿಕೊಟ್ಟವರಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಕೂಡ ಒಬ್ಬರು. 
ಶ್ರೀಯುತ ದೇವಿಪ್ರಸಾದರು ಈ ಪ್ರಯತ್ನದಲ್ಲಿ ಮುಂದುವರಿಯುವುದು ನಮ್ಮ ಊರಿಗೆ 
ಗೌರವ ತರುವಂತಹ ವಿಷಯವಾಗಿದೆ. 

ಷಷ್ಟ್ಯಬ್ದ ಆಚರಣೆಯ ನೆನಪಿಗಾಗಿ ಪ್ರಕಟಗೊಳ್ಳುವ ಅಭಿನಂದನಾ ಗ್ರಂಥಕ್ಕೆ 
ಈ ಲೇಖನವನ್ನು ಅರ್ಪಿಸಿ ಶ್ರೀಯುತರ ಬಹುಶ್ರುತ, ಬಹುಕೃತ ಶಕ್ತಿ ಇನ್ನಷ್ಟು 
ಉದ್ದೀಪನಗೊಂಡು ಸಾಹಿತ್ಯ ಮತ್ತು ಕಲಾ ಕ್ಷೇತ್ರವನ್ನು ಶ್ರೀಮಂತಗೊಳಿಸಲಿ ಎಂಬ 
ಆಶಯ ಅಭಿಮಾನಿ ವರ್ಗದವರದು. kk 


ಸಾಂಸ್ಕೃತಿಕ ಸಾಧಕ 
೬5 ಶರವು ರಾಮಭಟ್ಟ 


(ಶ್ರೀ ಎನ್‌.ಎಸ್‌. ದೇವಿಪ್ರಸಾದರು ಹೆಚ್ಚು ಕಡಿಮೆ ನನಗಿಂತ ಹನ್ನೆರಡು 
ವರ್ಷಕ್ಕೆ ಕಿರಿಯರು. ಅಲ್ಲದೆ ಅವರ ಮೂವತ್ತು ಪ್ರಾಯದ ಅನಂತರವೇ ನಾನವರನ್ನು 
ಒಡನಾಡಿದ್ದು. ಕಾರಣಾಂತರಗಳಿಂದ ನಾನು ಈ ಸಂಪಾಜೆಯಲ್ಲಿ ಬಂದು ಕೆಲಕಾಲದಿಂದ 
ಇರಬೇಕಾಯಿತು. ಆಗೀಗ ಅವರನ್ನು ಕಂಡದ್ದಿದೆ ಮಾತಾಡಿದ್ದಿದೆ. ಸಾಹಿತ್ಯ, ನಾಟಕ, 
ಇತ್ಕಾದಿಗಳ ಬಗ್ಗೆ ಹರಟಿದ್ದಿದೆ -ಎನ್ನುವುದರಿಂದ ಒಡನಾಟದಿಂದ ಅರ್ಥ ಇಷ್ಟಕ್ಕೆ 
ಸೀಮಿತವಾಗುತ್ತದೆ. 


ಒಳಹೊರಗುಗಳನ್ನು ಅರಿತು ಅವರ ವ್ಯಕ್ತಿತ್ವ ಸೃಷ್ಟಿಗೆ ಹಿನ್ನಲೆಯೇನೆಂಬುದು 
ಅರಿತುಕೊಳ್ಳುವ ಒಡನಾಟ ನನಗಿರಲಿಲ್ಲವಾದರೂ ಬಾಹ್ಮವಾಗಿ ಅವರು ಮಾಡಿದ 
ಸಾಂಸ್ಕೃತಿಕ ಕ್ಷೇತ್ರದ ಚಟುವಟಿಕೆಗಳು ನನ್ನ ಗಮನವನ್ನು ಸೆಳೆದಿವೆ. ಯಶವಂತ 
ಚಿತ್ತಾಲರ 'ಮೂರು ದಾರಿಗಳು' ಎಂಬ ಕಾದಂಬರಿಯನ್ನು ತೆರೆಯ ಮೇಲೆ ತಂದವರು 
ಎನ್‌.ಎಸ್‌. ದೇವಿಪ್ರಸಾದರು. ಈ ಸಿನಿಮಾ ನೋಡುವ ಅವಕಾಶ ನನಗೆ ಸಿಕ್ಕಿಲ್ಲ. ಆದರೆ 
ನನಗೆ ಅದಕ್ಕಿಂತಲೂ ಸಂತೋಷವಾದ ವಿಚಾರ ಸಂಪಾಜೆಯಂತಹ ಹಳ್ಳಿಯೂರಿಗೆ 
ಬಿ.ವಿ. ಕಾರಂತ (ಈಗ ದಿವಂಗತರು) ರಂತ ನಾಟಕಕಾರ; ಮಾಯಾರಾವ್‌ ಅವರಂತ 
ನೃತ್ಯ ಪಟುವನ್ನು ಕರೆಸಿ ಎನ್‌. ಎಸ್‌. ಡಿ. ಅವರೇ ನಿರ್ಮಿಸಿದ ಬಯಲು 
ರಂಗಮಂದಿರದಲ್ಲಿ ಅವರ ತಂಡದಿಂದ ನೃತ್ಯ ಮಾಡಿಸಿದ ಕೀರ್ತಿ ಅವರದು. ನೃತ್ಯಪಟು 
ಭಾಷಾ ಅವರನ್ನು ನಾನಿಲ್ಲಿ ಮೊತ್ತ ಮೊದಲಿಗೆ ನೋಡಿದೆ. 


ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ ಶ್ರೀ ಎನ್‌.ಎಸ್‌. ದೇವಿ ಪ್ರಸಾದರ ಕೃತಿ 
“ಕಲ್ಮಾಣಪ್ಸನ ಕಾಟಕಾಯಿ" ಎಂದು ಬ್ರಿಟಿಷರ ಕಾಲದಲ್ಲಿ ಅವಮಾನಕರವಾಗಿ 


ಸಮರಸ /೧೬೭ 


ಕರೆಯಲ್ಪಟ್ಟ ಸ್ವಾತಂತ್ರ್ಯ ಹೋರಾಟವದು. ಶ್ರೀ ಎನ್‌.ಎಸ್‌. ದೇವಿಪ್ರಸಾದರು 
ಅವರದೇ ರೀತಿಯಲ್ಲಿ ಪರಿಶೀಲಿಸಿ ಸ್ವಾತಂತ್ರ್ಯ ಹೋರಾಟದ ಗೌರವ ಅದಕ್ಕೆ ತಂದು 
ಕೊಟ್ಟರು. 


ಸಂಪಾಜೆ ಪುರಾತನದಿಂದಲೂ ಅಯಾಯಕಾಲಕ್ಕೆ ಆಯಾಯ ಕ್ರಮದಲ್ಲಿ ಒಂದು 
ಸುಸಂಸ್ಕೃತ ಊರಾಗಿತ್ತು. ಕೀಲಾರು ಮನೆತನದ ದಾನಧರ್ಮ ಎನ್‌.ಎಸ್‌.ಡಿ ಯವರ 
ತಂದೆ ಪಠೇಲ ಸಣ್ಣಯ್ಯನವರು ಸಾರ್ವಜನಿಕ ಹಿತಕ್ಕಾಗಿ ಮಾಡಿದ ದೊಡ್ಡ ಕೆಲಸಗಳು 
ಫಲಕಗಳೇ ಎತ್ತಿ ಹೇಳುತ್ತಿವೆ, ಜನ ಆಗಾಗ ಈಗಲೂ ನೆನಪಿಸಿಕೊಳ್ಳುವ ವ್ಯಕ್ತಿತ್ವ ಆ 
ಮನೆತನದವರದು. 


ಕೊಂದಲಕಾಡು ಶಂಕರ ಭಟ್ಟರು, ಡಾ. ಕೆ.ಆರ್‌. ಗೋಪಾಲ ಕೃಷ್ಣಯ್ಯನವರು, 
ಶ್ರೀ ಎನ್‌.ಎಸ್‌. ದೇವಿಪ್ರಸಾದರು ಮುಂಚೂಣಿಯಲ್ಲಿದ್ದು ಕೊಂಡೇ ಊರಿನ ಹತ್ತು 
ಹಲವರು ಸೇರಿಕೊಂಡು ಹುಟ್ಟು ಹಾಕಿದ ವಿದ್ಯಾಸಂಸ್ಥೆ ಇಂದು ಸಂಪಾಜೆ ಹೈಸ್ಕೂಲು 
ಮತ್ತು ಪಯಸ್ವಿನಿ ಜ್ಯೂನಿಯರ್‌ ಕಾಲೇಜು ನಡೆಸುತ್ತಾ ಇದೆ. ಶ್ರೀ ದೇವಿಪ್ರಸಾದ್‌ 
ಅವರು ಇದರ ಕರೆಸ್ಪೊಂಡೆಂಟರಾಗಿ ಮುಖ್ಯ ವಾಹಿನಿಯಲ್ಲಿದ್ದು ಕೊಂಡು ಕೆಲಸ 
ಮಾಡುತ್ತಿದ್ದಾರೆ. ಸಂಪಾಜೆಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ. 
ಅಭಿಮಾನಿಗಳು ಸೂಕ್ತವಾಗಿ ಸನ್ಮಾನಿಸಿರುವುದು ಅಭಿನಂದನೀಯವೇ ಸರಿ. ಅವರ 
ಸೀನಿಯರ್‌ ಕಾಲೇಜಿನ ಕನಸು ನನಸಾಗಲೆಂಬುದು ನನ್ನ ಅಭಿಲಾಷೆ. 


೧. ಅಭಿನಂದನ ಸಮಿತಿ 


ಬಿ. ಎ. ಗಣಪತಿ - ಅಧ್ಯಕ್ಷರು 
ತಿರುಮಲ ಸೋವಾ ಉಪಾಧ್ಯಕ್ಷರು 
ಡಿ. ಎಸ್‌ ಬಾಲಕೃಷ್ಣ 5 ಉಪಾಧ್ಯಕ್ಷರು 
ಎಸ್‌. ಇ. ಮಹಮ್ಮದ್‌ ಕುಂ” - ಪ್ರಧಾನ ಕಾರ್ಯದರ್ಶಿ 
ಬಿ. ಟಿ. ಮೋಹನ್‌ ಜತೆ ಕಾರ್ಯದರ್ಶಿ 
ಕೇಶವ್‌ ಜೌಟಾಜೆ ಕ ಖಜಾಂಚಿ 


2. ಗೌರವ ಸಲಹಾ ಸಮಿತಿ : ಎಂ. ಪಿ. ಉಮೇಶ್‌ ಗೋಪಿಕಾ ಸುಳ. 
ಕೆ. ಆರ್‌. ಗಂಗಾಧರ, ಪ್ರಾಂಶುಪಾಲರು, ಎನ್‌. ಎಂ. ಪಿ. ಯು ಕಾಲೇಜು ಅರಂತೋಡು. 
ಕೆ. ಎ. ಉತ್ತಯ್ಯ ಕಡಂಬಡ್ಕ, ಮ್ಯಾನೇಜರ್‌, ಕಾರ್ಲೆ ಎಂಡ್‌ ಕೊ. ಬೆಂಗಳೂರು. 
ಎಸ್‌. ಮ್ಯೊದಿನ್‌ ಕುಂಸಿ, ಸದಸ್ಯರು, ಕೊಡಗು ಜಿಲ್ಲಾ ಪಂಚಾಯತ್‌, 
ಜಬ್ಬಾರ್‌ ಸಮೊ, ಯಕ್ಷಗಾನ ಕಲಾವಿದರು. 

3... ಆರ್ಥಿಕ ಸಮಿತಿ ಅಧ್ಯಕ್ಷರು : ಕುಯ್ಕಮುಡಿ ಬೆಳ್ಳಪ್ಪ ಪೊಳುಮಾರು . ಮಹಮ್ಮದ್‌ 
ಕುಂಇ್‌ ಗೂನಡ್ಕ, ದ.ಕ. ಸಂಪಾಜೆ ಪಂಚಾಯತ್‌ ಅಧ್ಯಕ್ಷರು. 
ಸದಸ್ಯರು : ಎಂ. ಬಿ. ಡಿ. ರಾವ್‌, ನವೀನ್‌ಚಂದ್ರ, ಶ್ರೀಕುಮಾರ್‌, ಕೆ. ದಾಮೋದರ 
ಮುಖ್ಯೋಪಾಧ್ಯಾಯರು, ಸರಕಾರಿ ಪ್ರಾಥಮಿಕ ಶಾಲೆ, ಸಂಪಾಜೆ (ದ.ಕ.) 

4. ಸ್ವಾಗತ ಸಮಿತಿ ಅಧ್ಯಕ್ಷರು: ಶ್ರೀಮತಿ ಗೀತಾ ಮೋಹನ್‌ ಕೊಡಗು. ಸಂಪಾಜೆ 
ಪಂಚಾಯತ್‌ ಅಧ್ಯಕ್ಷರು 
ಸದಸ್ಯರು: ಪಿ. ಎಲ್‌. ಸುರೇಶ್‌, ಪಂಚಾಯತ್‌ ಸದಸ್ಯರು, ಎಂ. ಎಸ್‌. ಗಣಪಯ್ಯ 
ಮಾಜಿ ಅರ್ಚಕರು, ಅಬ್ದುಲ್‌ ಅಜೀಜ್‌, ಪಿ. ಡಿ. ವಿಶ್ವನಾಥ, ಅಧ್ಯಕ್ಷರು 
ಕ್ಕೊನಾಡು ಗಣಪತಿ ದೇವಾಲಯ, ಶಂಕರ ಪ್ರಸಾದ್‌ ರೈ ದೇಶಕೋಡಿ, ಸಚಿತ್‌ 
ಕುಮಾರ್‌ ರೈ, ಅಬ್ಬಾಸ್‌ ಗೂನಡ್ಕ 

5. ಉಟೋಪಚಾರ ಸಮಿತಿ : ಕುಮಾರ ಮಂಗ್ಲ ದೇವಪ್ಪ ಜಯಕುಮಾರ್‌ ಚೆದ್ಕಾರು, 
ಲಿಂಗಪ್ಪ ಕುಕ್ಕೇಟಿ, ಕೂಸಪ್ಪ ಕುಕ್ಕೇಟಿ, ಪ್ರಶಾಂತ್‌ ಕೆಮ್ಮಾರ, 


ಸಮರಸ /೧೬೯ 


ಪರಮಶಿವ ಟೈಲರ್‌, ಪ್ರಕಾಶ್‌ ಕಟ್ಟಕೋಡಿ, ಲಿಂಗಪ್ಪ ಕಟ್ಟಕೋಡಿ, ಕೃಷ್ಣಪ್ಪ 
ಬಿಳಿಯಾರು, ಯಂ. ಜಿ. ಸುಬ್ರಹ್ಮಣ್ಯ ಭಟ್‌, ಕುಕ್ಕಂದೂರು ರಾಮಕೃಷ್ಣ, ಬಿ. 
ಆರ್‌. ಪದ್ಮಯ್ಯ, ಸುರೇಶ್‌ ನಾಯ್ಕ, ಶಿವರಾಮ ಕುಕ್ಕೇಟಿ, ಸೀತಾರಾಮ, ಓ. 
ಆರ್‌. ಮಾಯಿಲಪ್ಪ ಮೂಲ್ಯ, ಬಿ. ಪಿ. ಮೋಹನ್‌ ಕುಮಾರ್‌, ಎಸ್‌. ಇ. 
ಅಬ್ದುಲ್‌ ಹಮೀದ್‌, ಸಿ. ಐ. ಸುಲೇಮಾನ್‌, ಸುಳ್ಳಕೋಡಿ ಜಯಾನಂದ. 

6. ಸಭಾಂಗಣ ವ್ಯವಸ್ಥೆ: ಎ. ನಜೀರ್‌ ಅರಂತೋಡು, ಪಡ್ಬ ಬೆಳ್ಳಪ್ಪ, ಕುಕ್ಕೇಟಿ 
ನಾರಾಯಣ, ಕಣ್ಣಿಲ ಗಂಗಾಧರ, ಕೂರಮಜಲು ಕೊರಗಪ್ಪ, ಕನ್ಮಾನ ಹೊನ್ನಪ್ಪ, 
ಕಾಸ್ಪಾಡಿ ಪದ್ಮಯ್ಯ, ಕಾಸ್ಟಾಡಿ ಹೊನ್ನಪ್ಪ, ಚೌಟಾಜೆ ಚಂದ್ರಶೇಖರ, ಹಂಡನ 
ರವಿ, ಬಂದ್ಕಡ್ಕ ಗೋಪಾಲ, ಬಂದ್ಯಡ್ಕ ಸೋಮಯ್ಯ, ಕುಕ್ಕೇಟಿ ಕೂಸಪ್ಪ, ಕೆಮ್ಮಾರ 
ತಿಮ್ಮಪ್ಪ, ಕೆಮ್ಮಾರ ಪ್ರಶಾಂತ, ಕಟ್ಟಕೋಡಿ ಪ್ರಕಾಶ, ಚೆನ್ನಪ್ಪ ಚೆದ್ಕಾರು 

7... ಉಪಚಾರ ಶುಚಿತ್ವ ವಾಹನ ವ್ಯವಸ್ಥೆ: ಎಂ. ಶಂಕರ್‌ನಾಯ್ಕ, ಗಣಪಯ್ಯ 
ಚೌಟಾಜೆ ಸಿಲೋನ್‌ ರಾಜೇಂದ್ರ, ವಿಶ್ವನಾಥ ಕುಕ್ಕೇಟಿ, ದೇವೇಶ ಜಿ. ಪಿ. 
ಜಯರಾಮ ಸಿಲೊನ್‌, ಕನ್ಮಾನ ವಿಜಯಕುಮಾರ, ಕನ್ಮಾನ ಮೋನಪ್ಪ, 
ಚಂದ್ರಶೇಖರ, ಬೆಳ್ಚಪಾಡ, ಪಡ್ಡು ರಾಮಕೃಷ್ಣ, ಕುಕ್ಕೇಟಿ ವಾಸದೇವ, ಕುಮಾರ 
ಬೆಳ್ಳಪಾಡ, ಹೊನ್ನಪ್ಪ ಪಡ್ಡು 

8. ಪೂರ್ಣಕುಂಭ ವ್ಯವಸ್ಥೆ: ಲತ ಚೆದ್ಕಾರು, ವಿನುತ ಕಟ್ಟಕೋಡಿ, ಅರುಣ ಚೆದ್ಕಾರು, 
ಸುಮತಿ, ಬೇಬಿ, ಭವಾನಿ ಎಚ್‌. ಎಸ್‌. ಲೀಲಾವತಿ. 


9. ಅಭಿನಂದನ ಗ್ರಂಥ : 


ಡಾ. ಪ್ರಭಾಕರ ಶಿಶಿಲ ಪ್ರಧಾನ ಸಂಪಾದಕ 
ಕೆ. ಆರ್‌. ಗಂಗಾಧರ ಸದಸ್ಮರು 
ಶಿವಣ್ಣ ನೆಲಮನೆ ಸದಸ್ಮರು 
ಪೂವಪ್ಪ ಕಣಿಯೂರು ಸದಸ್ಮರು 
ಎಂ. ಬಿ. ಸದಾಶಿವ ಸದಸ್ಮರು 
ಬಿ. ಎ. ಗಣಪತಿ ಸದಸ್ಮರು 
ಎಸ್‌. ಇ. ಮಹಮದ್‌ ಕುಂಇ”್‌ ಸದಸ್ಯರು 


ಖಾಯಂ ಆಹ್ವಾನಿತರು: 


೨. ಕೊಡಗು ಪ್ರಜಾವೇದಿಕೆ 


ಎನ್‌. ಎಸ್‌. ದೇವಿಪ್ರಸಾದ್‌ 

ಎಂ.ಟಿ. ವಿಜೇಂದ್ರ ಮೂಡಗದ್ದೆ 

ಕೊಕ್ಕೇರ ಎಂ. ಸುಬ್ಬಯ್ಯ, ಅಧ್ಯಕ್ಷರು, 

ಹೆಗ್ಗಡೆ ಸಮಾಜ ಕೊಡಗು ಮಡಿಕೇರಿ 

ಕಾಮೇಯಂಡ ಮುತ್ತಣ್ಣ, 

ಅಧ್ಯಕ್ಷರು, ಐರಿ ಸಮಾಜ ಕೊಡಗು 

ನಾಳ್ಕಮ್ಮಂಡ ಬಿ. ಕೃಷ್ಣ 

ಅಧ್ಯಕ್ಷರು, ಅಮ್ಮಕೊಡವ ಸಮಾಜ ಮಡಿಕೇರಿ 

ಹೆಚ್‌. ಬಿ. ಈಶ್ವರಚಂದ್ರ 

ಅಧ್ಯಕ್ಷರು, ಕೊಡಗು ವೀರಶೈವ ಸಮಾಜ ಸೋಮವಾರಪೇಟೆ 

ಕೆ. ಟಿ. ಸುಬ್ಬಯ್ಯ, ಸೂರ್ಯ ಪ್ರೆಸ್‌ ಕುಶಾಲನಗರ 
ಕೆ.ಟಿ. ಪೂವಯ್ಕ ಕಿರಗಂದೂರು, ಸೋಮವಾರಪೇಟೆ 
ಎ. ಆರ್‌. ಫಾಲಾಕ್ಸ ಯಡವರೆ, ಸೋಮವಾರಪೇಟೆ 
ಕೆ. ಬಿ. ಬಾಲಕೃಷ್ಣ ಕಾಜೂರು, ಸೋಮವಾರಪೇಟೆ 

ಡಿ. ಸಿ. ಜಯರಾಮ್‌, ಸೋಮವಾರಪೇಟೆ 

ಸಿ. ಪಿ. ಗೋಪಾಲ್‌ ಚೌಡ್ಲು ಗ್ರಾಮ, ಸೋಮವಾರಪೇಟೆ 
ವಿ. ಪಿ. ಶಶಿಧೆರ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕುಶಾಲನಗರ 

ಕೆ. ಆರ್‌. ವಿದ್ಯಾಧರ, ವಕೀಲರು ಮಡಿಕೇರಿ 

ಡಾ. ತಂಬಂಡ ವಿಜಯ್‌ ಪೂಣಚ್ಚ 

ಮುಖ್ಯಸ್ಥರು ಚರಿತ್ರೆ ವಿಭಾಗ, ಕನ್ನಡ ವಿ. ವಿ. ಹಂಪಿ 
ಪ್ರೊ. ವಿ. ಎಸ್‌. ರಾಮಕೃಷ್ಣ. ವನಸುಮ, ಕುಶಾಲನಗರ. 
ಪ್ರೊ. ಬಿ.ಇ. ಶೇಷಾದ್ರಿ, ಸತ್ಯಸಾಯಿ ಕಾಲೇಜು , ಕುಶಾಲನಗರ. 


ಜಿ. ಹೆಚ್‌. ಹನೀಫ್‌, ಚಾರ್ಟರ್ಡ್‌ ಎಕೌಂಟೆಂಟ್‌, ಮಡಿಕೇರಿ 
So 


೩. ಅಮರ ಕ್ರಾಂತಿ 
ಕಾಲ್ನಡಿಗೆ ಜಾಥಾ ಸಮಿತಿ ಮತ್ತು ಜಾಥಾ ನಡೆದವರ ಪಟ್ಟಿ 


೧. ಡಾ| ಪ್ರಭಾಕರ ಶಿಶಿಲ ಬಿ., ನೆಹರು ಸ್ಮಾರಕ ಕಾಲೇಜು, ಸುಳ್ಳ 

೨. ಕು| ಪ್ರತೀಕ್ಷಾ ಶಿಶಿಲ, 'ಕಾವ್ಕ', ಕಾಂತಮಂಗಲ 

೩. ಶೈಲಿ ಪ್ರಭಾಕರ್‌, ರೋಟರಿ ಶಾಲೆ, ಸುಳ್ಳ 

೪. ಮಾ! ಪೃಥ್ವಿಸಾಗರ್‌ ಶಿಶಿಲ, 'ಕಾವ್ಯ', ಕಾಂತಮಂಗಲ, ಅಜ್ಜಾವರ ಅಂಚೆ 
೫. ಜೀವನರಾಂ ಸುಳ್ಳ, ಪರಿವಾರ ಮನೆ, ಸುಳ್ಳ 

೬. ಜನಾರ್ದನ ಕಣ್ಕೂರು, 'ಪ್ರಕೃತಿ', ಕಾಂತಮಂಗಲ, ಅಜ್ಜಾವರ ಅಂಚೆ 
೭. ಗಿರಿಜಾ ಜನಾರ್ದನ, ಪ್ರಕೃತಿ, ಕಾಂತಮಂಗಲ 

೮. ಕಾರ್ತಿಕ್‌ ಕಣಕ್ಕೂರು, ಪ್ರಕೃತಿ, ಕಾಂತಮಂಗಲ, ಅಜ್ಜಾವರ 

೯. ಎನ್‌.ಎಸ್‌. ದೇವಿಪ್ರಸಾದ್‌ ಸಂಪಾಜೆ, ಪಿ.ಬಿ.ನಂ. ೧, ಅಂಚೆ ಸಂಪಾಜೆ 
೧೦. ಇಂದಿರಾ ದೇವಿ ಪ್ರಸಾದ್‌ 

೧೧. ದೇವಿಚರಣ್‌, ಸಂಪಾಜೆ 

೧೨. ಕುಕ್ಕೇಟಿ ಮಾಧವ ಗೌಡ, ಕುಕ್ಕೇಟಿ ಮನೆ, ಸುಳ್ಳ 

೧೩. ಕುಕ್ಕೇಟಿ ಚಂದ್ರಾ ಮಾಧವಗೌಡ, ಕುಕ್ಕೇಟಿ ಮನೆ, ಸುಳ್ಳ 

೧೪. ಕುಕ್ಕೇಟಿ ಚಿನ್ಮಯರಾಜ್‌, ಕುಕ್ಕೇಟಿ ಮನೆ, ಸುಳ್ಳ 

೧೫. ಕುಕ್ಕೇಟಿ ರಜನೀಶ್‌, ಕುಕ್ಕೇಟಿ ಮನೆ, ಸುಳ್ಳ 

೧೬. ಕುಕ್ಕೇಟಿ ರಂಜಿತ್‌, ಕುಕ್ಕೇಟಿ ಮನೆ, ಸುಳ್ಳ. 

೧೭. ಕುಕ್ಕೇಟಿ ಅವಿನಾಶ್‌, ಕುಕ್ಕೇಟಿ ಮನೆ, ಮಂಡೆಕೋಲು 

೧೮. ಕುಕ್ಕೇಟಿ ಲಕ್ಷ್ಮಣ ಗೌಡ, ಕುಕ್ಕೇಟಿ ಮನೆ, ಮಂಡೆಕೋಲು 

೧೯. ಡಾ| ಚಂದ್ರಶೇಖರ ಬಿ. ದಾಮ್ಲೆ, ಎನ್‌. ಎಂ. ಸಿ., ಸುಳ್ಯ 

೨೦. ಸಂಜೀವ ಕುದ್ಬಾಚೆ, ಕುದ್ಬಾಜೆ ಮನೆ, ಎನ್‌.ಎಂ.ಸಿ., ಸುಳ್ಳ 

೨೧. ಎಂ. ಶಿವಣ್ಣ ನೆಲಮನೆ, ನೆಹರು ಸ್ಮಾರಕ ಕಾಲೇಜು, ಸುಳ್ಳ 

೨೨. ಪೂವಪ್ಪ ಕಣಿಯೂರು, ಎನ್‌. ಎಂ. ಸಿ., ಸುಳ್ಳ 


ಹ 
೨೪ 
೨೫. 
ಬ್ರ ಮ್‌ 
ಎಮ 
೫.೨. 
ಚ್‌ 
೩೦. 
೩೧. 
೩.೨. 
೩೩. 
೩೪. 
೩೫. 
ಆಟ್‌ 
೩೭. 
೩೮. 
೩೯. 
೪೦. 
೪೧. 
ಎ 
ಅಪ್ಲಿ 
ಅಲ್ಲು 
೪೫% 
ಜ್‌ 
ಸುತ್ತಿ 
೪೮. 


೧೭೨ / ಸಮರಸ 


ಡಿ. ಜವರೇಗೌಡ, ನೆಹರು ಸ್ಮಾರಕ ಕಾಲೇಜು, ಸುಳ್ಳ 

ಕೆ. ಎನ್‌. ದೇವಿಪ್ರಸಾದ್‌, ಉಪನ್ಮಾಸಕರು, ಎನ್‌. ಎಂ. ಸಿ., ಸುಳ್ಳ 

ಎಂ.ಬಿ. ಸದಾಶಿವ, ಮೋಂಟಡ್ಕ ಮನೆ, ಸುಳ್ಳ 

ಹರಿಣಿ ಸದಾಶಿವ, ಮೋಂಟಡ್ಕ ಮನೆ, ಸುಳ್ಳ 

ನಿಹಾಲ್‌ ಎಂ.ಎಸ್‌., ಮೋಂಟಡ್ಕ ಮನೆ, ಸುಳ್ಳ 

ಕೌಶಲ್‌ ಎಂ.ಎಸ್‌., ಮೋಂಟಡ್ಕ ಮನೆ, ಸುಳ್ಳ 

ಪದ್ಮಾ ಕೊಡಗು, ಪರಿವಾರ ರಂಗ ಸುಳ್ಳ 

ಗೀತಾ ನಾಯಕ್‌, ಪರಿವಾರ ರಂಗ,ಸುಳ್ಳ 

ಅಜಯ ಪಿ. ರೈ, ಪರಿವಾರ ರಂಗ ಸುಳ್ಳ 

ಜಯಪ್ರಕಾಶ್‌ ಮುಳ್ಳ, ಪರಿವಾರ ರಂಗ, ಸುಳ್ಳ 

ನವರತ್ನರಾಂ, ಪರಿವಾರ ರಂಗ, ಸುಳ್ಳ 

ಕುಸುಮಾವತಿ ಮುಳ್ಳ, ಪರಿವಾರ ರಂಗ, ಸುಳ್ಳ 

ಸುಜಾತ ಕಾಂತಮಂಗಲ, ಪರಿವಾರ ರಂಗ, ಸುಳ್ಳ 

ಅರುಣ ಕನ್ಶಾನ, ನಿಸರ್ಗ, ಸಂಪಾಜೆ 

ಆರತಿ ಕಾಸ್ಟಾಡಿ, ನಿಸರ್ಗ, ಸಂಪಾಜೆ 

ರಾಜಾರಾಮ ಗುಂಡ್ಯ, ಹವ್ಕಾಸಿ, ಬಡ್ಡಡ್ಕ 

ಜಯಶ್ರೀ ಎಸ್‌. ಎನ್‌., ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ, ಸುಳ್ಳ. 
ಶ್ರೀದೇವಿ ಕೆ.ಜಿ. ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ,ಸುಳ್ಕ. 
ಶುಭಾ ಟಿ., ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ,ಸುಳ್ಳ. 
ಚೈತ್ರಾ ಜಿ. ಪಟೇಲ್‌, ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ, ಸುಳ್ಳ. 
ರಶ್ಮಿ ಬಿ. ಎಸ್‌., ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ,ಸುಳ್ಳ. 
ಸ್ವಾತಿ ಕೆ.ಜಿ, ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ,ಸುಳ್ಳ. 
ಪ್ರಿಯಾಂಕಾ, ಪಯಸ್ಪಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ,ಸುಳ್ಕ. 
ಪ್ರಜ್ಞಾ ನಾಯಕ್‌, ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ,ಸುಳ್ಕ. 
ಸಂದೇಶ್‌, ಪಯಸ್ವಿನಿ ಗೈಡ್ಸ್‌ ಪೂಮಲೆ ಸ್ಕೌಟ್ಸ್‌ ರೋಟರಿ ಶಾಲೆ, ಸುಳ್ಳ. 
ದಿನೇಶ್‌ ಮಡಪ್ಪಾಡಿ, ಯುವಜನ ಸಂಯುಕ್ತ ಮಂಡಳಿ, ಸುಳ್ಳ 


ಸಮರಸ / ೧೭೩ 


೪೯ 


೫೦. 
೫೧. 


ಗಂಗಾಧರ ಸಿ. ಎಸ್‌., ಪಯಸ್ವಿನಿ ಜೇಸೀಸ್‌, ಸುಳ್ಳ 


ದಿನೇಶ್‌ ಅಂಬೆಕಲ್ಲು, ಪಯಸ್ವಿನಿ ಜೇಸೀಸ್‌, ಸುಳ್ಳ 
ಚಂದ್ರಶೇಖರ್‌ ಎ., ಪಯಸ್ವಿನಿ ಜೇಸೀಸ್‌, ಸುಳ್ಳ 


. ಪ್ರದೀಪ್‌ ಬಿ.ಎನ್‌., ಪಯಸ್ವಿನಿ ಜೇಸೀಸ್‌, ಸುಳ್ಳ 

. ಜಯಪ್ರಕಾಶ್‌ ಕೆ., ಪಯಸ್ವಿನಿ ಜೇಸೀಸ್‌, ಸುಳ್ಳ 

- ಐ.ಬಿ. ಚಂದ್ರಶೇಖರ್‌, ಪಯಸ್ವಿನಿ ಜೇಸೀಸ್‌, ಸುಳ್ಳ 

. ಸತೀಶ ಕೆ. ಎಲ್‌., ಪಯಸ್ವಿನಿ ಜೇಸೀಸ್‌, ಸುಳ್ಳ 

- ರಾಧೇಶ್‌ ಕೆಮ್ಮಿಂಜೆ, ಪಯಸ್ವಿನಿ ಜೇಸೀಸ್‌, ಸುಳ್ಳ 

. ಪ್ರಸಾದ್‌ ಕೆಮ್ಮಿಂಜೆ, ಕೆಮ್ಮಿಂಜೆ ಮನೆ, ಸುಳ್ಳ. 

. ಬಾಸುಮ ಕೊಡಗು, ರಂಗನಿರ್ದೇಶಕ, ಸುಳ್ಳೆ 

. ಜನಾರ್ಧನ ಎರ್ಪಕಟ್ಟೆ, ದೂರಸಂಪರ್ಕ ಇಲಾಖೆ, ಸುಳ್ಳ 

. ಮೋಹನ ಅರಂಬೂರು, ಛಾಯಾಗ್ರಾಹಕ, ಅರಂಬೂರು ಮನೆ ಸುಳ್ಳ 
. ಸೂರಯ್ಯ, ವಿಶ್ವಾಸ್‌ ಸ್ಟೋರ್‌, ಸುಳ್ಳ 

, ಕೆ.ವಿ. ಹೇಮನಾಥ್‌, ಕುರುಂಜಿ ಮನೆ, ಸುಳ್ಳ 

- ರಾಜಾ, ಸಿಟಿಸೆಂಟರ್‌, ಸುಳ್ಳ 

. ಯೋಗೀಶ, ಸಿಟಿಸೆಂಟರ್‌, ಸುಳ್ಳ 

. ಚಂದ್ರಾಡ್ಕರ್‌, ಅಡ್ಕಾರ್‌, ಸುಳ್ಳ 

. ಧನಲಕ್ಷ್ಮಿ ಕುದ್ದಾಜೆ, ಕುದ್ದಾಜೆ ಸುಳ್ಳ 

. ಸಂದೀಪ್‌ ಮ್ಕಾಥ್ಕೂ, ರಥಬೀದಿ, ಸುಳ್ಳ 

. ಮಡಪ್ಪಾಡಿ ಮಾಧವಗೌಡ, ದೇವಸ್ಯ, ಸುಳ್ಳ 

. ಬಾಲಚಂದ್ರ ಗೌಡ, ಚಾಲಕರು, ಶಾಂತಿನಗರ, ಸುಳ್ಳ 

. ಜಿ. ಜಿ. ನಡ್ಕ, ನಡ್ಕಮನೆ, ಸುಳ್ಳ 

. ಹಿರಿಯಡ್ಕ ಹೂವಯ್ಯ ಗೌಡ, ಹಿರಿಯಡ್ಕ ಮನೆ, ಅಮರಮೂಡ್ನೂರು ಗ್ರಾಮ 
, ದಿಲೀಪ್‌ ತಾಳಿಪಡ್ಪು, ಪ್ರತ್ತೂರು. 

. ಕುಡೇಕಲ್ಲು ವಿಜಯಕುಮಾರ್‌, ಕುಡೇಕಲ್ಲು ಮನೆ, ಆಲೆಟ್ಟಿ ಗ್ರಾಮ ೫44% 


೪. ಅಮರಕ್ರಾಂತಿ ಉತ್ಸವದ ಸಮಿತಿ ಮತ್ತು ಉಪಸಮಿತಿ 


ಅಧ್ಯಕ್ಷರು 
ಗೌರವ ಸಲಹೆಗಾರರು: 


ಉಪಾಧ್ಯಕ್ಷರು 


ಕೋಶಾಧಿಕಾರಿ 


ಪ್ರಧಾನ ಕಾರ್ಯದರ್ಶಿ : 


ಕಾರ್ಯದರ್ಶಿಗಳು 


ಎನ್‌. ಎಸ್‌. ದೇವಿಪ್ರಸಾದ್‌ ಸಂಪಾಜೆ 
ಪ್ರೊ. ಕೋಡಿ ಕುಶಾಲಪ್ಪ ಗೌಡ 
ವಿದ್ವಾನ್‌ ಟಿ. ಜಿ. ಮುಡೂರು 
ತುದಿಯಡ್ಕ ವಿಷ್ಣ್ಯಯ್ಮ 

ಪಾಲೆಪ್ಪಾಡಿ ಗಣಪಯ್ಮ ಭಟ್‌ 

ಕೆ.ಟಿ. ಸುಬ್ಬಯ್ಯ 

ಶಾಸಕರು ಮತ್ತು ತಾಲೂಕು ಅಧಿಕಾರಿಗಳು 


ಜಯಮ್ಮ. ಬಿ. ಚೆಟ್ಟಿಮಾಡ 
ಅ. ಸು. ಬೋಪಣ್ಣ 

ಆಶಾ ತಿಮ್ಮಪ್ಪ 

ಕೋಟೆ ಲಕ್ಷ್ಮೀನಾರಾಯಣ 
ನೂಜಾಲು ಪದ್ಮನಾಭ ಗೌಡ 


ಕುಕ್ಕೇಟಿ ಮಾಧವ ಗೌಡ 
ಜನಾರ್ದನ ಕಣಕ್ಕೂರು 

ಡಿ. ಜವರೇಗೌಡ 

ಎಂ. ಶಿವಣ್ಣ ನೆಲಮನೆ 


ಪೂವಪ್ಪ ಕಣಿಯೂರು 
ಸಂಜೀವ ಕುದ್ಬಾಜೆ 


ಸಮರಸ / ೧೭೫ 


ಸಾರ್ವಜನಿಕ ಸಂಪರ್ಕಾದ್ಯಕ್ಷ 
ಸಲಹಾ ಸಮಿತಿ 


ಎಂ.ಬಿ. ಸದಾಶಿವ 

ಡಾ| ಎಚ್‌.ಎಂ. ಕುಮಾರಸ್ವಾಮಿ 
ಡಾ. ಬಿ. ಪ್ರಭಾಕರ ಶಿಶಿಲ 
ಡಾ. ಚಂದ್ರಶೇಖರ ದಾಮ್ಲೆ 
ಸೀತಾರಾಮ ಬುಡ್ಲೆ 
ರಮಾನಾಥ ಬೇಕಲ್‌ 
ಬಾಸುವು ಕೊಡಗು 

ಹರೀಶ್‌ ಬಂಟ್ವಾಳ 
ಮಾವಜಿ ಗಣೇಶ್‌ 

ವೆಂಕಟ್‌ ದಂಬೆಕೋಡಿ 
ಎಲ್ಕಣ್ಣ ಗೌಡ ಅಡ್ಬಂಗಾಯ 
ಮಾಧವ ಪಟೇಲ 

ಕೆ.ಆರ್‌. ವಿದ್ಯಾಧರ ಬಡ್ಡಡ್ಕ, 
ಗಂಗಾಧರ ಮಟ್ಟಿ 

ಶ್ರೀನಿವಾಸ ತಂತ್ರಿ 

ಜೀವನ್‌ ರಾಂ ಸುಳ್ಳ 
ದಿನೇಶ್‌ ಮಡಪ್ಪಾಡಿ 


೫. ಬೆಳ್ಳಾರೆ ಕೋಟೆ ಸ್ಮಾರಕ ಸಮಿತಿ 


ಗೌರವಾಧ್ಯಕ್ಷರು 


ಅಧಕ ರು 


ಬಿಜು, 


ಪ್ರಧಾನ ಕಾರ್ಯದರ್ಶಿ 
ಜತೆ ಕಾರ್ಯದರ್ಶಿ 


ಖಜಾಂಜಿ 
ಸದಸ್ಯರು 


ಎನ್‌. ಎಸ್‌. ದೇವಿಪ್ರಸಾದ್‌ 
ಕೋಟೆ ವಸಂತ ಕುಮಾರ್‌ 
ರಾಜೀವಿ.ಆರ್‌. ರೈ 
ಬಿ.ದಯಾಕರ ಆಳ್ವ 

ಸುನಿಲ್‌ ರೈ ಪೆರ್ವಾಜೆ 
ಶ್ರೀರಾಮ ಪಟ್ಟಾಜೆ 
ಪ್ರದೀಪ್‌ ಕುಮಾರ ರೈ ಪನ್ನೆ 
ಜನಾರ್ದನ ಕಣಕ್ಕೂರು 

ಎಂ. ಮಾಧವ ಗೌಡ 

ಡಾ. ಪ್ರಭಾಕರ ಶಿಶಿಲ 
ಪಿ.ಗಂಗಾಧರ ರೈ 

ಪಿ. ಚಂದ್ರಹಾಸ ರೈ 
ಶಶಿಕಲಾ ಶೆಟ್ಟಿ, 

ವಿಶ್ವನಾಥ ರೈ ಕಳಂಜ, 

ಟಿ. ಕೇಶವಚಂದ್ರ 

ಸಚಿನ್‌ ರಾಜ್‌ ಶೆಟ್ಟಿ 

ಆರ್‌. ಕೆ. ಬೆಳ್ಳಾರೆ 

ಬಿ. ಜಯರಾಮ್‌ ಉಮಿಕಳ 
ಇಬ್ರಾಹಿಂ 

ನಂದರಾಜ್‌ ಸಂಕೇಶ್‌ 
ವಿಶ್ವನಾಥ್‌ ಹೆಗ್ಡೆ 
ಮಹಮದ್‌ ಆರಿಫ್‌ 
ಮಾಲಿಂಗ ಮೂಲ್ಕ 

ಅಶ್ರಫ್‌ 


೨ 


೬. ಲೇಖಕರ ವಿಳಾಸ 


ಅಮೃತ ಸೋಮೇಶ್ವರ, ಒಲುಮೆ, ಕೋಟೆಕಾರು. ಮಂಗಳೂರು ತಾಲೂಕು ದ.ಕ. 
ಡಾ. ಚಿದಾನಂದ ಮೂರ್ತಿ, ಮಿಂಚು, ಇನೇ ಕ್ರಾಸ್‌, ೧೧ನೇ ಮೈನ್‌, ವಿಜಯನಗರ 
ಬೆಂಗಳೂರು. 

ಐ. ಕೆ. ಬೊಳುವಾರು, ದೂರವಾಣಿ ವಿನಿಮಯ ಕೇಂದ್ರ ಪುತ್ತೂರು ದ.ಕ. 
ಮೋಹನ್‌ ಸೋನಾ, ಕಲಾವಿದ,ತೋಟದ ಬೆಳೆಗಳ ಸಂಶೋಧನಾ ಕೇಂದ್ರ,ವಿಟ್ಲ 
೫೭೪೨೪೩ ದ.ಕ. 

ಪ್ರೊ. ಕೋಡಿ ಕುಶಾಲಪ್ಪ ಗೌಡ, ಮಾನಸ, ಜಟ್ಟಿಪಳ್ಳ ಸುಳ್ಳ ದ.ಕ. 

ಕೆ. ಆರ್‌. ಗಂಗಾಧರ , ಪ್ರಾಂಶುಪಾಲರು ನೆಹರು ಪ. ಪೂ. ಮಹಾವಿದ್ಯಾಲಯ 
ಅರಂತೋಡು ಸುಳ್ಕ ದ.ಕ. 

ಜನಾರ್ದನ ಕಣಕ್ಕೂರು, ನಿಸರ್ಗ, ಕಾಂತಮಂಗಲ, ಅಂಚೆ: ಅಜ್ಜಾವರ ಸುಳ್ಳ 

ಎಂ. ಬಿ. ಸದಾಶಿವ, ಸಿಟಿಸೆಂಟರ್‌, ಸುಳ್ಳ ದ.ಕ. 

ಡಾ. ತಂಬಂಡ ವಿಜಯ್‌ ಪೂಣಚ್ಚ, ಕನ್ನಡ ವಿ. ವಿ. ಹಂಪಿ, ಕರ್ನಾಟಕ 
ಬಾಚರಣಿಯಂಡ ಅಪ್ಪಣ್ಣ, ಮಾಜಿ ಅಧ್ಯಕ್ಷರು, ಕೊಡವ ಸಾಹಿತ್ಯ ಅಕಾಡೆಮಿ 
ಕುಶಾಲನಗರ, ಕೊಡಗು. 

ಪೂವಪ್ಪ ಕಣಿಯೂರು, ಎನ್‌. ಎಂ. ಕಾಲೇಜು ಸುಳ್ಳ ದ.ಕ ೫೭೪೩೨೭ 

ಡಾ. ಚಂದ್ರಶೇಖರ ದಾಮ್ಲೆ, ಎನ್‌. ಎಂ. ಕಾಲೇಜು ಸುಳ್ಕ ದ.ಕ. ೫೭೪೩೨೭ 
ಬಾಸುವು ಕೊಡಗು, ಅಂಚೆ: ಕೊಡವೂರು ಉಡುಪಿ ಜಿಲ್ಲೆ. 

ಪ್ರೊ. ಎಂ. ಶಿವಣ್ಣ ನೆಲಮನೆ, ಎನ್‌. ಎಂ. ಕಾಲೇಜು ಸುಳ್ಕ ದ.ಕ. ೫೭೪೩೨೭ 
ಜಬ್ಬಾರ್‌ ಸಮೊ, ರೇಶ್ಮೆ ಇಲಾಖೆ, ದರ್ಬೆ ಪುತ್ತೂರು ದ.ಕ. ೫೭೪೨೦೧ 

ಪ್ರೊ. ವಿ. ಎಸ್‌. ರಾಮಕೃಷ್ಣ, ನಿವೃತ್ತ ಪ್ರಾಂಶುಪಾಲರು ಅಂಚೆ. ಕುಶಾಲನಗರ. 

ಕೆ. ಸಚ್ಚಿದಾನಂದಯ್ಯ, ೧೩೧೬, ಇಂದ್ರಶ್ರೀ, ಪಡುವಣ ರಸ್ತೆ, ಕುವೆಂಪುನಗರ, 
ಮೈಸೂರು ೨೩ 

ವಿದ್ಯಾಧರ ಬಡ್ಡಡ್ಕ, ವಕೀಲರು, ಮಡಿಕೇರಿ ಕೊಡಗು 


೧೯. 


೨೦. 


೧೭೮ / ಸಮರಸ 


ಡಾ. ನಾ. ದಾಮೋದರ ಶೆಟ್ಟಿ, ಸಂತ ಎಲೋಶಿಯಸ್‌ ಕಾಲೇಜು, ಮಂಗಳೂರು ೩ 

ಬಿ. ಆರ್‌. ಜೋಯಪ್ಪ, ಪ್ರಾಚಾರ್ಯರು, ಮಲೆ ಮಾದೇಶ್ವರ ಪಿ. ಯು. ಕಾಲೇಜು. 
ಮದೆ, ಕೊಡಗು 

ಮಹಾಬಲೇಶ್ವರ ಭಟ್‌ ಬಿಳಿಗೇರಿ, ಕಗ್ಗೋಡ್ಲು, ವಯಾ ಮಡಿಕೇರಿ ಕೊಡಗು 
ಪಟ್ಟಡ ಪ್ರಭಾಕರ, ಸಂಪಾದಕರು, ಕೊಡಗು ಸಂಗಾತಿ, ಅಂಚೆ ಹೆನೆಕಲ್‌, ಮೈಸೂರು 
ಟಿ. ಕೆ. ಜಿ. ಭಟ್ಟ, ಅಧ್ಯಾಪಕರು, ಸಂಪಾಜೆ ಪ. ಪೂ. ಕಾಲೇಜು ಸಂಪಾಜೆ 
ಮೂಲೆಮಜಲು ಶಿವರಾಯ, ನಿವೃತ್ತ ಅಧ್ಯಾಪಕರು, ಪೆರಾಜೆ 

ಹೊದ್ದೆಟ್ಟಿ ಭವಾನಿ ಶಂಕರ, ೧೧೫, ೬ನೇ ಬ್ಲಾಕ್‌, ವಿದ್ಯಾರಣ್ಯಪುರ, ಬಿ. ಇ. ಎಲ್‌. 
ಲೇ ಔಟ್‌, ಬೆಂಗಳೂರು ೧೩ 

ಹೊದ್ದೆಟ್ಟಿ ತೀರ್ಥರಾಮ, ಹೊದ್ದೆಟ್ಟಿ, ಪೆರಾಜೆ 

ಶ್ರೀಮತಿ ಕಮಲ ಕರಿಯಪ್ಪ, ಮಾಜಿ ಪುರಸಭಾ ಸದಸ್ಯೆ, ಮಡಿಕೇರಿ ಕೊಡಗು 
ಜಯಮ್ಮ ಬ. ಚೆಟ್ಟಿಮಾಡ, ಕಾವ್ಯ ಕಾವೇರಿ, ಮೊಗರ್ಪಣೆ ಸುಳ್ಕ ದ.ಕ. 

ಡಾ. ಪ್ರಭಾಕರ ಶಿಶಿಲ, ಎನ್ನೆಂಸಿ, ಸುಳ್ಳ ದ.ಕ. ೫೭೪೩೨೭ 

ಪೂಜಾರಿ ಮೊಣ್ಣಪ್ಪ, ೮೮೫ - ೧ -೨೩(೯೦)ಎನ್‌. ಜಿ. ಇ. ಎಫ್‌. ಲೇ ಔಟ್‌, 
ಆರ್‌ಡಿ ನಗರ, ಬೆಂಗಳೂರು - ೭೨ 

ಐತಪ್ಪ ಎ., ಸಂಪಾಜೆ ಪದವಿ ಪೂರ್ವ ಕಾಲೇಜು, ಸಂಪಾಜೆ - ೫೭೪೨೩೪ 

ಶರವು ರಾಮಭಟ್‌, ವಕೀಲರು, ಸಂಪಾಜೆ ಕೊಡಗು - ೫೭೪೨೩೪ 


* ೧೯೨೦ 


ಣಿ 


f 
3 
4 


ಹಪ್ರವೇಶ ಹಾಗೂ 


ತಂದೆಯವರು ಕಟ್ಟಿಸಿದ ಮನೆಯ ಗೃ 


ತಂದೆ ತಾಯಿಯರ ವಿವಾಹ ಆಮಂತ್ರಣ “ ೧೯೨೩ 





) ಸಂಸಾರದೊಂದಿಗೆ 
) (೧೯೫೯) 


ಅ 


ವ 
ನೀಮವಾರ ಪೇಟೆಯಲ್ಲಿ 


ಸ್‌. ಮುತ್ತಪ 


೦. ಎ 


(3 





ದೇವಿಪ್ರಸಾದ್‌, ಕೆದಂಬಾಡಿ ಸೋಮಪ್ಪ, ಮೊಂಟಡ್ಕ ಬಾಲಕೃಷ್ಣ,ಅಂಬೆಕಲ್ಲು ಮುತ್ತಯ್ಯ ಗೌಡ, 
[2 — ಬ 
ತಾಯಿ ಪೂವಮ್ಮ, ದೊಡ್ಡ ತಾಯಿ ಶಂಕರಮ್ಮ, ದೊಡ್ಡ ತಾಯಿ ವೆಂಕಮ್ಮ, ತಾಯಿಯ ತಂಗಿ ಅಕ್ಕಮ್ಮ. 


ಅಕ್ಕಂದಿರು : ಲಲಿತಮ್ಮ, ಅಕ್ಕಮ್ಮ, ಯಶೋದ, ದೇವಕಿ 














ಬಿ. ಎಸ್‌. ವಿಶ್ವನಾಥನ್‌, ಆರ್‌. ಜಾಲಪ್ಪ, 
ಬಿ. ಜಿ. ಚಿದಂಬರ, ಆರ್‌. ವಿ. ದೇಶ್‌ಪಾಂಡೆ 
ದೇವಿಪ್ರಸಾದ್‌, ಎಸ್‌.ಡಿ. ಧರ್ಮಸಾಮ್ರಾಜ್ಯ 
ಕರ್ನಾಟಕ ರಾಜ್ಯ ಸಹಕಾರಿ ಭೂ ಅಭಿವೃದ್ಧಿ 


ಆ 


ಬ್ಯಾಂಕ್‌ನ ಆಡಳಿತ ಮಂಡಳಿಯಲ್ಲಿ (೧೯೭೮ 


- 





ಸಹ 





) ಭಾಗಿಗಳಾದ 
ರೊಂದಿಗೆ KE: ದೇವಿಪ್ರ ಮಪ “೧೯೭೮ 





ನ 3 ~aA ಸು ತ ಇ 
ಮತು, ಟಿ.ಎಂ. ನಾಣಯ್ಯ ಕುಟುಂಬ 


'ಆನಂದ್‌ ಔರ್‌ ಆನಂದ್‌' ಶೂಟಿಂಗ್‌ ನಡೆಸಿದಾಗ 


- 





«ಕಾ 


ಕ್ಕ 
ww 


8 
| & 
೫ ಸ 
ಗ ಚ 
ಸ] B 
೪ ು 
B 
R 
(2 


ಧ್ವ 
೨, 
ಟಗ 


ಗಿ 


ಣ್ಣ ಕಣಗಾಲ 
ಣ 


ಪುಟ್ಟ 





ನ್‌ 
೧ 


ರ್ವಚ 


ಆಶೀ 


ರ್ಸ್‌ 
ಆ 


8 

ಈ SO ಧೀ 
ಕ Ww 

2D 


ವಿಜೇತ] 
Ds 
ಪಾಲಕೃಷ್ಣ 


ಬ 
ಸನ 


ದೀ 


ವ್ರ 


pS 


ೀದಮೂರ್ತಿ 8 


ತತ 
Gi 


ರು 


= 
ww 


ರಾಜಪಶನ 


[| 





ರಾ 
ನತು 


ಸಮಾರು 


ಶಿಬಿರದ 


ಟಕ ರಚನಾ 


ಮ 
ಮು 


B 





'ಮೂರುದಾರಿಗಳು' ನಿರ್ದೇಶಕ ಗಿರೀಶ್‌ ಕಾಸರವಳ್ಳಿ ಕುಟುಂಬದೊಂದಿಗೆ ೧೯೮೧ 





ನಡ 
ವುದು. 


— 


PPC SSN 
Sore A A ಫ್‌ 


ಬಿಡುಗಡೆ ಮಾಡುತಿರು 


ತ್ರೀಕರಣ ಆರಂ 
೦ಚಿಕೆ 


ಚೆ 
ರಣ ಸ 


IN ಇನೆ 


' ಟೆಲಿಫಿ 
ತ್ಸವ 


ಹರಣ 
ನೆ 


Ne ದ ಗೆ 
nd Seth eye 
Me 


U pe 
ಅಹ 





ಲ್ಲಿ ಸಿದ್ದರಾಮಯ್ಯ, ಆರ್‌.ವಿ. ದೇಶ್‌ಪಾಂಡೆ, ಜೆ. ಹೆಚ್‌. ಪಟೇಲ್‌ 
ಮುಂತಾದ ಗಣ್ಯರೊಂದಿಗೆ 


ನಡೆದ ಲಯನ್ಸ್‌ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 
ಲಯನ್ಸ್‌ ಬಳಗದೊಂದಿಗೆ - ೧೯೮೬ 





ಟ್‌ 


i 
32 
1] 
ಸ] 
1) 
| 
% 


ನ 
ಗ್‌” 


ಕೆರೆಮನೆ ಮಹಾಬ 





ಯಕ ಗಾನ 


ೋಟೆಯವರ 


ರ್‌ ಕೆ 


ಬಿಡುಗ 


— 
ನು 
1 


[4 
ಸ 
ಕ 


- pS 
Pe ುರುಳಿ 


ರ್ಸ್‌ 


ನಿಷೇಕ' 


16೨9 
Ne ಹಗ 








೦ 
:5 
eT 

೧. 





RRR 
A ಕ ಯ ಸಾ ಸಸ ಯಚನ ಸ ಸಹಚರ ಹಾಂ ಸಬು ಭಾಗಾ ನ ಸಜಾ ಗಾರ ಬಾ ಫಾ ಗಿ ಕಾ ಸಾವ ರಾನಾ ಸಾ ಸಾಯಿಸಾ ಯಜ ಫಾಧ ದ್ದ ಜ್ಯ ಜಾಡಿನಾಯು. 
ಕ ಟ್‌ ಯೂ ye ಹಜ್‌ ಹೆ ಇಮ್‌ ಮೋಗ್‌ ತೆ... ಎಪ್‌ ಒರ. ಎರಶಾ ಒರ್‌ ದರ್‌ ಎ ಆತೆ. ಇಷ್ಟಾ ತಾರ್‌... ತ 





ಸಣ್ಣಯ್ಯ ಪಟೇಲರ ಭಾವಚಿತ್ರದೊಂದಿಗೆ 





ಭಾವ ಬಾಲಕೃಷ್ಣ ಗೌಡರ ೮೦ನೆಯ ಹುಟ್ಟುಹಬ್ಬದಲ್ಲಿ 






ಅಳಿಯ ಮುರಳಿ, ಮಗಳು ಸಹನಾಳೊಂದಿಗೆ 


ಅಳಿಯ ಅರುಣ್‌ ಕುಮಾರ್‌, ಮಗಳು ಪ್ರಾಜ್ಞಾ 





ಈ ಎನ್‌ ಎಸ್‌. ದೇಂಥನಾದ್‌ ಕ್‌ 


ಜನಭ ಸಮೂರಂ 











. ಆರ್‌. ಎಂ. ಎಂ. ನೀಡಿದ 'ಕೊಡಗು ಬಂದ್‌' ಕರೆಯ ಸಂದರ್ಭ 
ಮುಚ್ಚಿಸಲ್ಪಟ್ಟಿರುವ ಸಂಪಾಜೆ ಗೇಟು 


'ಕೊಡಗು ಬಂದ್‌' ಸಂದರ್ಭ - ಸಂಪಾಜೆಯಲ್ಲಿ ಪ್ರಜಾವೇದಿಕೆಯ ಅಹಿಂಸಾತ್ಮಕ ಹೋರಾಟದಲ್ಲಿ 
ದೇವಿಪ್ರಸಾದರೊಂದಿಗೆ ಜಯಪ್ರಕಾಶ್‌ ರೈ, ಎನ್‌.ಸಿ. ಮನೋಹರ, ಬಿ.ಎ. ಗಣಪತಿ, ಚೌಟಾಜೆ ಕೇಶವ, ಕಳಗಿ 
ಬಾಲಚಂದ್ರ, ಬಾಳೆಕಜೆ ರಮಾನಂದ, ಬಿ.ಟಿ. ಮೋಹನ್‌, ಕನ್ಯಾನ ವಿಜಯಕುಮಾರ್‌, ಉಮೇಶ, ಸಲಾಮ್‌, 
ಎಸ್‌. ಪಿ. ಅಬ್ದುಲ್ಲಾ, ಸಣ್ಣಪ್ಪ ಹೆಚ್‌, ಊರುಬೈಲ್‌ ದಿನೇಶ್‌, ಹೊದ್ದೆಟಿ ಪುಂಡರೀಕ ಮತ್ತು ಇತರರು. 





ಉಂಬ ೧೦೫೦ ಬಜ ಲಭ 


SE 





ಭಂಟ ಉಂ ೧ಬ ಲಲ 











ಜಾಗ! ಹಂುಂಬಿೀಟಂಟ೧ 3 ಲಿ - ಐಬು Gooey ಗಜ 

















